ಸಂಚಿಕೆ 2 / ಜುಲೈ 2021 ಈ 

ಚಾತುರ್ಮಾಸಿಕ / ಕನ್ನಡ ಆವೃತ್ತಿ / ಬೆಂಗಳೂರು 
Azim Premji 
University 


ER, ಗೆ 
ಹ್‌ ‘ಇ p / 
KE 
ಷನ್‌ ಬಿ K «; 


= 


ಪ್ರತಿಯೂಂದು ಮಗುವೂ ಕಲಿಯಬಲ್ಲದು ಭಾಗ 2 


ಸಂಪಾದಕ ಮಂಡಳ 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಒಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, 
ಬೆಂಗಳೂರು 


prema.raghunath @azimpremjifoundation.org 


ಶೆಫಾಲ ತ್ರಿಪಾಠಿ ಮೆಹ್ತಾ, ಸಹ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 

ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, 
ಬೆಂಗಳೂರು 


shefalimehta@azimpremijifoundation.org 


ಚಂದ್ರಿಕಾ ಮುರಳೀಧರ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, 
ಬೆಂಗಳೂರು 


chandrika@azimpremjifoundation.org 


ಕನ್ನಡ ಸಂಚಿಕೆಯ ಸಂಪಾದಕರು 
ಎಸ್‌.ವಿ. ಮಂಜುನಾಥ್‌ 
ದಿನೇಶ್‌ ಮಡಗಾಂವ್‌ಕರ್‌ 
ಮಹೇಶ್‌ ಕುಮಾರ್‌ ಸಿ ಎಸ್‌ 


ಅನುವಾದ ಪರಿಷ್ಠರಣೆ 
ಚಂದಶೇಖರ್‌ ಮಂಡೆಕೋಲು 


ಪ್ರಕಾಶನ ಸಂಯೋಜಕರು 
ಶಾಂತ ಕೆ 
ಜ.ಎಸ್‌.ಗಾಯತ್ರಿ 


ಸಂಪಾದಕೀಯ ಕಾರ್ಯಾಲಯ 

ಸಂಪಾದಕರು, ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ಸಂ. 66, ಬುರುಗುಂಟಿ ಗ್ರಾಮ 

ಬಕ್ಕನಹಳ್ಳಿ ಮುಖ್ಯ ರಸ್ತೆ. ಸರ್ಜಾಪುರ 

ಬೆಂಗಳೂರು - 562125 

ದೂರವಾಣಿ: 080 6614 4900 

ಇಮೇಲ್‌: publications @apu.edu.in 
ವೆಬ್‌ಸೈಟ್‌: www.azimpremjiuniversity.edu.in 


ನಿಮ್ರತ್‌ ಬಂಡ್‌ಪುರ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, 
ಬೆಂಗಳೂರು 


nimrat.kaur@azimpremjifoundation.org 


ಶೋಭಾ ಲೋಕನಾಥನ್‌ ಕವೂರಿ 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, 
ಬೆಂಗಳೂರು 


shobha.kavoori@azimpremjifoundation.org 


ಸಲಹೆಗಾರರು 
ಹೃದಯಕಾಂತ್‌ ದಿವಾನ್‌ 
ಸಚಿನ್‌ ಮುಲೆ 
ಎಸ್‌.ಗಿರಿಧರ್‌ 
ಉಮಾಶಂಕರ್‌ ಪೆರಿಯೋಡಿ 


ಮುಖಪುಟ ವಿನ್ಯಾಸ 
ಬ್ಯಾನಿಯನ್‌ ಟ್ರೀ 
98458 64765 


ಒಳಪುಟ ವಿನ್ಯಾಸ 
ಪೆಂಟಗಾನ್‌ ಕಮ್ಯುನಿಕೇಷನ್‌ ಪ್ರೈ ಅಮಿಟಿಡ್‌ 


+91 080 22212942/946 


ಕನ್ನಡ ಅವೃತ್ತಿ ವಿನ್ಯಾಸ 
ಫ್ಲವರ್‌ಗ್ರಾಫಿಕ್‌ ಡಿಸೈನ್‌ ಸ್ಲುಡಿಯೋ 
080 26643097 / 9880288378 
info@flowergrafic.com 


ಮುದ್ರಣ 

ರಮ್ಯಾ ರಿಪ್ರೋಗ್ರಾಫಿಕ್‌ ಪೈ ಅಮಿಟಿಡ್‌ 

ಸರ್ಮೇ ನಂ. 16/2ಚ, ಸಿಂಗಸಂದ್ರ ಗ್ರಾಮ 
ಎಐಸಿಎಸ್‌ ಲೇಔಟ್‌. ದಕ್ಷಿಣ್‌ ಹೋಂಡಾ ಹಿಂಭಾಗ 


ಹೊಸೂರು ರಸ್ತೆ, ಬೆಂಗಳೂರು - 560068 


ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ "ಲರ್ನಿಂಗ್‌ ಕರ್ವ್‌', ಶಿಕ್ಷಣವನ್ನು ಕುರಿತ ಪ್ರಕಟಣೆಯಾಗಿದ್ದು ಸಾರ್ವಕಾಲಅಕ ಮಹತ್ವವುಳ್ಳ ಮತ್ತು ಮೌಲ್ಯವುಳ್ಳ ಸಾಂದರ್ಭಕ 
ಹಾಗು ನಿರ್ದಿಷ್ಟ ವಿಷಯಾಧಾರಿತ ಚರ್ಚಾ ವಿಷಯಗಳನ್ನು ಶಿಕ್ಷಕರು, ಶಿಕ್ಷಕ ಶಿಕ್ಷಕರು, ಶಾಲಾ ಮುಖ್ಯಸ್ಥರು, ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಕಾರ್ಯಕರ್ತರು, ಪೋಷಕರು 
ಹಾಗು ಸರ್ಕಾರೇತರ ಸಂಸ್ಥೆಗಳಗೆ ತಲುಪಿಸುವ ಮಹತ್ತರ ಆಶಯವನ್ನು ಹೊಂದಿದೆ. ಇದು ವಿಭನ್ನ ಅಭಪ್ರಾಯಗಳನ್ನು ಮತ್ತು ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸಲು 
ವೇದಿಕೆಯನ್ನು ಒದಗಿಸುವುದೇ ಅಲ್ಲದೆ ಹೊಸ ಹೊಸ ಮತ್ತು ತಜ್ಞ ವಿಚಾರಧಾರೆಗಳನ್ನು. ಆಲೋಚನೆಯನ್ನು ಪ್ರಚೋದಿಸುವ ದೃಷ್ಟಿಕೋನಗಳನ್ನು ಹಾಗು ನವೀನ 
ಬೋಧನಾ ವಿಧಾನಗಳ ಕಥನಗಳನ್ನು ಹಂಚಿಕೊಳ್ಳಲು ಉತ್ತೇಜಸುತ್ತದೆ. ಶೈಕ್ಷಣಿಕ ರಂಗದ ಈ ವಿಚಾರ ಮಂಥನದಲ್ಲ ಶೈಕ್ಷಣಿಕ ಜ್ಞಾನ ಮತ್ತು ಪ್ರಾಯೋಗಿಕ 
ಅನುಭವಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. 


ಈ ಸಂಚಿಕೆಯಲ್ಲ ವ್ಯಕ್ತವಾದ ಅಭಿಪ್ರಾಯಗಳು ಆಯಾ ಲೇಖಕರದ್ದೇ ಆಗಿರುತ್ತವೆ ಮತ್ತು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಅಧಿಕೃತ ಕಾರ್ಯನೀತಿ ಅಥವಾ 
ನಿಲುವನ್ನು ಪ್ರತಿಜಬಂಜಸುವುದಿಲ್ಲ. 


ಸಂಪಾದಕರ ಮಾತು 


ಹಲವು ಕಾರಣಗಳಗೆ ನಮಗೆ ಖುಷಿ ನೀಡಿದ ಸಂಚಿಕೆಯುದು. 
ಮೊದಲನೆಯದಾಗಿ 'ಪ್ರತಿ ಮಗುವು ಕೂಡ ಕಲಯಬಲ್ಲದು' ಎ೦ಬ 
ಹೇಳಕೆಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಲಭ್ಯವಾಗಿವೆ. ನಮ್ಮ 
ನಿರೀಕ್ಷೆಗಿಂತ ಹೆಚ್ಚಿನ ಲೇಖನಗಳು ಬಂದಿವೆ. ಇವಕ್ಕೆಲ್ಲ ಪುಷ್ಟಿ 
ನೀಡುವಂತೆ, ಮಕ್ಕಳಗೆ ಕಅಕಾ ಪ್ರಕ್ರಿಯೆಯ ಸಂದರ್ಭದಲ್ಲ ಮತ್ತು 
ಬಳಕ ತಕ್ಕುದಾದ ಪ್ರೋತ್ಸಾಹ, ಬೆಂಬಲ, ಗೌರವ ಮತ್ತು 
ಘನತೆಯನ್ನು ನೀಡಿದರೆ ಅವರು ಕಲಿಯಬಲ್ಲರು ಮತ್ತು ನಿಶ್ಲಿತವಾಗಿ 
ಕಲಅಯುವಂತೆ ಮಾಡಬಹುದು. ಇಂತಹ ಒಂದು ಚಿಂತನೆಯೇ 
ಭಾಗ-2ರ ಸೃಷ್ಟಿಗೆ ಪ್ರೇರಣೆಯಾಗಿದೆ ಮತ್ತು ಈ ಸಂಚಿಕೆಯನ್ನು ಈ 
ವಿಷಯಕ್ಷಾಗಿಯೇ ಮೀಸಲಡಲಾಗಿದೆ. 


ಎರಡನೆಯದಾಗಿ ಮಕ್ಕಳು ಕಆಯುತ್ತಿರುವಂತೆ ಅವರಿಗೆ ಕಅಸುವ 
ಹಿರಿಯರು ಕೂಡ ಕಲಆಯುತ್ತ ಹೋಗುತ್ತಾರೆ ಎಂಬುದು ನಮ್ಮ 
ಶಿಕ್ಷಕರುಗಳು ಕಂಡುಕೊಂಡಿರುವ ವಿಷಯವಾಗಿದೆ. ಒಂದು 
ಪರಿಕಲ್ಪನೆ ಅಥವಾ ಚಿಂತನೆಯನ್ನು ಹೆಚ್ಚು ಸುಲಭವಾಗಿ ಮತ್ತು 
ಎಲ್ಲರನ್ನೂ ಒಳಗೊಳ್ಳುವಂತೆ ಹೇಗೆ ಮಾಡಬಹುದು ಎಂಬ 
ಯೋಚನೆ ಶಿಕ್ಷಕರಿಗೆ ಹೊಸ ಹೊಳಹನ್ನು ನೀಡಿದೆ ಎಂಬುವುದು 
ಎರಡೂ ಸಂಚಿಕೆಗಳ ಲೇಖನಗಳಲ್ಲ ಪದೇಪದೇ ಸಾಜೀತಾಗಿರುವ 
ಅಂಶವಾಗಿದೆ. ಹಾಗಾಗಿ ಕಲಕೆ ಎನ್ನುವುದು ಎರಡೂ ದೃಷ್ಟಿಬುಂದ 
ಲಾಭದಾಯಕವೇ ಆಗಿದೆ. 


ಮೂರನೆಂಶುದಾಗಿ, ಕಅಕೆಂಖುನ್ನು ಸಾದರಪಡಿಸುವ 
ರೀತಿಯಲ್ಲಯೂ ಸಾಮಾನ್ಯದಿಂದ ನಿರ್ದಿಷ್ಟ ಅಂಶದವರೆಗೆ 
ವೈವಿಧ್ಯತೆಗಳರುವುದನ್ನು ವಾವು ಕಾಣಬಹುದು. ಕಲಕೆಯನ್ನು 
ಸಾಧ್ಯವಾಗಿಸಲು ಎಂತಹ ಹಿನ್ನೆಲೆಯ ಅಗತ್ಯವಿದೆ ಎಂಬುದರ ಬಗ್ಗೆ 
ನಮ್ಮ ಮುಖ್ಯ ಲೇಖನಗಳು ವಿಶಾಲವಾದ ಚಿತ್ರವನ್ನು ನೀಡುತ್ತವೆ. 
ಇದರಲ್ಲ ಬುಡಕಟ್ಟು ಮಕ್ಕಳ ಒಂದು ಗುಂಪು ತಮ್ಮದೇ ಒಂದು 
ಸಂಸ್ಕೃತಿ ಮತ್ತು ಭಾಷೆಯನ್ನು ಸುಧಾರಿಸಿರುವುದು, ಆ ಕಲಕೆಯ 
ಅತ್ಯಂತ ಮಹತ್ವದ ಭಾಗವಾದ ಆತ್ಮಾಭಿಮಾನದ ಮೌಲ್ಯವನ್ನು 
ಅರ್ಥ ಮಾಡಿಕೊಳ್ಳುವುದು ತರಗತಿ ಕೊಠಡಿ ಹಾಗೂ ಶಾಲೆಯ 
ಕಾಠಿಣ್ಯವನ್ನು ದೈಹಿಕವಾಗಿ ನಿಭಾಯುಸಲು ಮಕ್ಷಳಗೆ ಸೂಕ್ತ 
ಪೌಷ್ಠಿಕಾಂಶವೂ ಲಭ್ಯವಾಗಬೇಕು ಎನ್ನುವುದು ಕೂಡ 
ಒಳಗೊಂಡಿದೆ. ಈಗಾಗಲೇ ಕಅಕೆಯಲ್ಲ ಒಂದು ಹಂತವನ್ನು 
ಮುಗಿಸಿ ಶಾಲೆಗೆ ಬಂದಿರುವ ಮಕ್ಕಳು ಮುಂದಿನ ಕಲಕೆಯ 
ಮಟ್ಟವನ್ನು ಹೇಗೆ ಉನ್ನತಮಟ್ಟಕ್ಕೆ ಏರಿಸಿಕೊಳ್ಳಬಹುದು 
ಎಂಬುವುದನ್ನು ಇನ್ನೊಂದು ಲೇಖನ ಚರ್ಚಿಸುತ್ತದೆ. 
ಹೊಸತನವನ್ನು ಹುಟ್ಟುಹಾಕುವುದು ಮತ್ತು ಅದನ್ನು 


ಸುಪ್ಲಿರಗೊಳಸುವುದು ಹಾಗೂ ಸಾರ್ವತ್ತಿಕಗೊಆಸುವಲ್ಪ್ಲನ ಕಠಿಣ 
ಪರಿಶ್ರಮ, ಅದರ 25ರ ವರ್ಷಗಳ ಅನುಭವ, ಪ್ರಯೋಗಶೀಲತೆ, 
ಪರ್ಯಾಲೋಚನೆಗಳು, ಬೆಂಬಲ ಹಾಗೂ ವಿಧಾನಕ್ರಮಗಳ 
ನಿರಂತರ ಬದಲಾವಣಿ- ಇವೆಲ್ಲವನ್ನೂ ಇನ್ನೊಂದು ಲೇಖನದಲ್ಲ 
ವಿಶ್ಲೇಷಿಸಲಾಗಿದೆ. 


3 


ನಾಲ್ಲನೆಯದಾಗಿ ಕಲಕಾ ಪ್ರಕ್ರಿಯೆಯಲ್ಲ ಮಕ್ಕಳ ದೈಹಿಕ. ಮಾನಸಿಕ 
ಮತ್ತು ಭಾವನಾತ್ಯಕ ಸಾಮರ್ಥ್ಯಗಳು ನಿಃಕಶಕ್ಕೆ ಒಡ್ಡಲ್ಪಡುತ್ತವೆ. 
ಒಟ್ದಾರೆ ವಿಧಾನದಲ್ತ್ಪ ವಿಚಾರಪೂರ್ಣವಾದ ಬದಲಾವಣೆಗಳನ್ನು 
ಮಾಡಿಕೊಳ್ಳುವುದರಿಂದ ಮಕ್ಕಳನ್ನು ತರಗತಿ ಚಟುವಟಕೆಗಳಲ್ಪ 
ಭಾಗಿಯಾಗುವಂತೆ ಹೇಗೆ ಮಾಡಬಹುದು ಎಂಬುದನ್ನು ಶಿಕ್ಷಕರು 
ತಮ್ಮ ಅನುಭವಗಳ ಮೂಲಕ ಹಂಚಿಕೊಂಡಿದ್ದಾರೆ. 


ಅತಿಯಾದ ಅಂಗ ತಾರತಮ್ಯದ ಸಮಸ್ಯೆಯ ಬಗ್ಗೆ ಚರ್ಚಿಸುವ 
ಲೇಖನಗಳೂ ಈ ಸಂಚಿಕೆಯಲ್ಲವೆ: ಈ ಬಧದ್ಧೆ ಮುಕ್ತವಾದ ಚರ್ಚೆ 
ನಡೆಯದೇ ಹೋದರೆ ಅದು ಯಾರ ಗಮನಕ್ಕೂ ಬಾರದಿರುವ 
ಸಾಧ್ಯತೆಗಳವೆ. ಅಲ್ಪಸಂಖ್ಯಾತ ಗುಂಪುಗಳಗೆ ಕಲಕೆಯನ್ನು 
ಲಭ್ಯವಾಗುವಂತೆ ಮಾಡುವಲ್ಲ ಪ್ರಯತ್ನಗಳು ನಡೆಯಬೇಕು ಮತ್ತು 
ಶಾಲೆಂಯುಲ್ಲ ಈ ಗುಂಪಿನ ಮಕ್ಕಳಗೆ ಹೊಸ ಲೋಕ 
ತೆರೆದುಕೊಳ್ಳಬೇಕು ಎಂಬುದನ್ನು ಇಲ್ಲನ ಲೇಖನಗಳು ಕಣ್ಣು 
ತೆರೆಸುತ್ತವೆ. ಸಂಪೂರ್ಣ ಸಹಭಾಗಿತ್ವ ಮತ್ತು ವ್ಯಕ್ತಿಗತವಾಗಿ 
ತೊಡಗಿಸಿಕೊಳ್ಳುವುದರ ಮೂಲಕ ಕಅಕೆಯನ್ನು ಲಭ್ಯವಾಗುವಂತೆ 
ಮಾಡಿದ ಯಶಸ್ವಿ ಪ್ರಯತ್ನಗಳನ್ನು ಕೂಡ ಲೇಖಕರು ಇಲ್ಲ 
ಪ್ರಸ್ತಾಪಿಸಿದ್ದಾರೆ. ಬಲ್ಲವರ ಭಾಷೆ ಎಂದೇ ಬಹಳ ಹಿಂದಿನಿಂದ 
ಗೌರವಿಸಲಾಗುವ ಇಂದ್ಲಿಷ್‌ ಕಲಕೆಯೂ ಒಂದು ಕಲೆ ಎನ್ನುವುದು 
ಸಾಜೀತಾಗಿದ್ದು, ಸಮರ್ಪಕ ಪರಿಕರ ಮತ್ತು ವಿಧಾನಗಳದ್ದರೆ 
ಇದನ್ನು ಸುಲಭವಾಗಿ ಕಲಯಬಹುದಾಗಿದೆ. ಓದುವ ಮೂಲಕ 
ಭಾಷೆಯನ್ನು ಕಲಿಯುವ ಸಂಭ್ರಮವೇ ಬೇರೆ. ಅದು ವಿಭಿನ್ನವಾದ 
ವಾತಾವರಣವನ್ನೇ ಅನ್ನೇಷಿಸುವ ಉತ್ಪಾಹವನ್ನು ನಮ್ಮ ಮುಂದೆ 
ತೆರೆದಿಡುತ್ತದೆ ಎಂಬ ಅಭಿಪ್ರಾಯವನ್ನು ಇನ್ನೊಂದು ಲೇಖನ 
ವ್ಯಕ್ತಪಡಿಸುತ್ತದೆ. 


ಈ ಪ್ರಕ್ರಿಯೆಯಲ್ಲ ಮಕಳು ಔಪಚಾರಿಕ ಶಿಕ್ಷಣವನ್ನು ಪಡೆಯುವ 
ಬದಲು ಕಲಕೆಯಲ್ಲ ತಮ್ಮನ್ನು ಸಂತಸದಿಂದ ತೊಡಗಿಸಿ- 
ಕೊಳ್ಳುತ್ತಾರೆ ಎನ್ನುವುದು ಮೊದಲ ಭಾಗದಲ್ಲ ನಾವು 
ವ್ಯಕ್ತಪಡಿಸಿದಂತೆ ವೇದ್ಯವಾಗುವ ಸಂಗತಿಯಾಗಿದೆ. ಕಅಕೆ ಎಂದರೆ 
ಪ್ರಯಂ-ನಂಚಕೆ, ಮೌಲ್ಯವನ್ನು ಪಡೆದುಕೊಳ್ಳುವುದು. 


ಅಗತ್ಯವಿರುವ ಬೆಂಬಲವನ್ನು ಪಡೆದುಕೊಳ್ಳುವುದು ಮತ್ತು 
ಇನ್ನೊಬ್ಬರಲ್ಲ ಇರುವ ಯೋಚನೆಗಳನ್ನು. ಚಿಂತನೆಗಳನ್ನು 
ಪಡೆದುಕೊಳ್ಳುವ ನಿಟ್ಟನಲ್ಲ ಇಲ್ಲದೇ ಇರುವ ಭರವಸೆಯನ್ನು 
ತುಂಬುವುದು-ಇವೆಲ್ಲವೂ ಕಲಕೆ ಮತ್ತು ಅನುಭವಗಳನ್ನು 
ಶ್ರೀಮಂತಗೊಳಸುವುದೇ ಆಗಿದೆ. ಕಅಕೆಯ ಶೈಲಅಗಳು ಕೂಡ 
ಭಿನ್ನವೇ ಆಗಿರುತ್ತವೆ. ಈ ಹಿನ್ನೆಲೆಯಲ್ಲ ಒಬ್ಬನ ವೈಯಕ್ತಿಕವಾದ 
ಅಭಿರುಚಿಗಳನ್ನು ಕಾಯ್ದುಕೊಳ್ಳುವುದನ್ನು ಒಪ್ಪತಕ್ಷದ್ದೇ ಎಂದು 
ಹೇಳಬೇಕು. 


ಈ ಸಂಚಿಕೆಯಲ್ಲ ಖುಷಿಯ ಇನ್ನೊಂದು ವಿಚಾರವೂ ಇದೆ. 
ಅದೆಂದರೆ ನಾವು ಆರಂಭಸಿರುವ ಹೊಸ ಅಂಕಣ - "ಸಂಪಾದಕರಿಗೆ 
ಪತ್ರಗಳು'. ಇದರಲ್ಲ ನಮ್ಮ ಓದುಗರಿಂದ ಬಂದ ಪತ್ರಗಳಲ್ಲ 
ಕೆಲವನ್ನು ಆಯ್ದು ಇಲ್ಲ ಪ್ರಕಟಸಿದ್ದೇವೆ. ಇದು ಇನ್ನಷ್ಟು ಓದುಗರಿಗೆ 
ಬರೆಯಲು ಉತ್ತೇಜನ ನೀಡುತ್ತದೆ ಎಂದು ನಾವು ಭಾವಿಸಿದ್ದೇವೆ. 


ಪ್ರೇಮಾ ರಘುನಾಥ್‌ 
ಮುಖ್ಯ ಸಂಪಾದಕರು 


ಪರಿವಿಡಿ 


ಆದಿವಾಸಿ ಶಾಲಾ ಪ್ರಕ್ರಿಯೆಯಲ್ಲ 'ಪ್ರ' ಪಜ್ಞೆ ಮತ್ತು ಅಸ್ಕಿತೆಯನ್ನು ಮರುಕಟ್ಟುವುದು 03 
ಅಮ್ಮನ್‌ ಮದನ್‌ 

ಪ್ರತಿಯೊಂದು ಮಗುವೂ ಕಆಯಲು ಒತ್ತಾಸೆಯಾಗುವಂತೆ ಪ್ರಕ್ರಿಯೆಗಳ ಆವಿಷ್ಣಾರ 08 
ಅನಿಲ್‌ ಪಿಂಗ್‌ 

ಅಗತ್ಯಕ್ಕೆ ತಕ್ಕ ವಿಭನ್ನು ಖೋಧನಾ ಕ್ರಮ | ಒಂದೇ ಅಳತೆ ಎಲ್ಲರಿಗೂ ಹೊಂದುವುದಿಲ್ಲ 13 
ಅಂಕುರ್‌ ಮದನ್‌ 

ಮಕ್ಕಳಲ್ಲ ಉತ್ಪಾಹದ ಜೀವಕಳೆ ತುಂಬ ಅವರ ಮನಸ್ತುಗಳೊಂದಿಗೆ ತೊಡಗುವುದು 17 
ಆಶಾ ಸಿಂಗ್‌ 

ಮಕ್ಕಳು ಯಾವಾಗ ಮತ್ತು ಹೇಗೆ ಕಅಯುತ್ತಾರೆ ಎಂಬುದರ ಅರ್ಥೈಸುವಿಕೆ 22 
ರಿತಿಕಾ ಗುಪ್ತಾ 

ಶಾಲಾ ಮಕ್ನಳ ಪೌಷ್ಟಿಕತೆಯನ್ನು ಗಮನಿಸಬೇಕಾದ ಅಗತ್ಯತೆ: 27 
ಶ್ರೀಲತಾ ರಾವ್‌ ಶೇಷಾದ್ರಿ 

ಉದ್ಯಾನಕ್ಕೆ ಚಿಲ್ಲೆಗಳಂತೆ ಕಅಕಾ ಬೋಧನಾ ಉಪಕರಣಗಳತ್ತ ಮಕ್ಕಳು ಆಕರ್ಷಿತರಾಗುತ್ತಾರೆ 33 
ಆದಿತ್ಯ ಗುಪ್ತ 

ಕಲಕೆಗಾಗಿ ವಿನೋದದ ಬಳಕೆ 37 
ಅಂಕಿತ್‌ ಪುಕ್ಣಾ 

ಬಹುಭಾಷಾ ಸನ್ನಿವೇಶದಲ್ಲ ಕಲಕೆ 40 
ಬನಯ್‌ ಪಟ್ಟನಾಯಕ್‌ 

ಎಲ್ಲರಿಗೂ ಇಂದ್ದಿಷ್‌ | ಮೊದಲ ತಲೆಮಾರಿನ ಕಲಕಾರ್ಥಿಗಳಗೆ ಕಾರ್ಯಕ್ರಮಗಳು 45 
ಚಂದ್ರಾ ವಿಶ್ವನಾಥನ್‌ 

ಭಾಗಾಕಾರವೆಂದರೆ ಮಕ್ಕಳು ಏಕೆ ಹೆದರುತ್ತಾರೆ? 51 
ಗೋಮತಿ ರಾಮಮೂರ್ತಿ 

ಒಂದೇ ಸೂತ್ರದ ಹೆಣಿಕೆ | ಮಕಳು. ಸಮುದಾಯ ಹಾಗು ಶಿಕ್ಷಕರು 55 
ಜಗಮೋಹನ್‌ ಸಿಂಗ್‌ ಕಟ್ಕೆಥ್‌ 

ಸಂಪರ್ಕವು ಬೋಧನಾ ವಿಧಾನವಾಗುವ ವಿಚಾರ | ಒಂದು ತಂತ್ರ 59 
ಜೊಯೀತಾ ಬ್ಯಾನರ್ಜಿ 

ಭಾಷೆ ಮತ್ತು ಕಲೆಯ ಮಧ್ಯಪ್ರವೇಶಗಳು | ನಿಜಾಮುದ್ದೀನ್‌ ಮಾದರಿ 62 
ಜ್ಯೋತ್ಸ್ನಾ ಲಾಲ್‌ ಮತ್ತು ಹೈದರ್‌ ಮೈ್ವಿ ರಿಜ್ಞ 

ವ್ಯಸನದ ಸುತ್ತ ಒಂದು ಚರ್ಚೆ | ಶಾಲೆಯಬುಂದ ಮಾರುಕಲ್ಲೆವರೆಗೆ 67 
ಕಿಲೇಂದ್ರ ಕುಮಾರ್‌ 

ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲ ಸಂತೋಷದ ಕಿರಣ? 69 


ಕೃತಿ ಗುಪ್ತ 


ಪರಿವಿಡಿ 


ಇಂದ್ಲ್ದಿಷ್‌ ಕಲಕೆಯನ್ನು ಸುಲಭವಾಗಿಸುವುದು ಸಾಧ್ಯ 73 
ಪೌಲಮಿ ಸಮಂತ 

ಸೊನ್ನೆ ಅಂಕದ ಗುಂಪುಗಳ ಬಗ್ಗೆಯೇ ಗಮನ ನೀಡುವುದು 76 
ರಶ್ಕಿ ಪಅವಾಲ್‌ 

ಪೂರ್ವ ಪ್ರಾಥಮಿಕ ತರಗತಿಯಲ್ಪ ಭಾಷಾ ಬೋಧನೆ । ಓದುವಿಕೆ ಹಾಗೂ ಬರವಣಿಗೆ 82 
ರೋಷನಿ ದೇವಾಂಗನ್‌ 

ಆರಂಭಕ ಭಾಷೆ ಮತ್ತು ಸಾಕ್ಷರತೆಯ ಕಲಕೆ | ಪ್ರಸ್ತುತತೆಯ ಪಶ್ನೆ 85 
ಶೈಲಾಜಾ ಮೆನನ್‌ 

ಹೋಮ್‌ ವರ್ಕ್‌ ಇಲ್ಲವೆ ಮನೆಗೆಲಸ: | ಕೆಲವು ಮಕ್ಕಳು ಹೇಗೆ ನಿಭಾಯುಸುತ್ತಾರೆ 91 
ಶಾಂತಾ ಕೆ. 

ಕಟ್ಟಕಡೆಯ ಮಗುವನ್ನೂ ಶಾಲೆಗೆ ಕರೆತರುವುದು 93 
ಶಿವಾನಿ ತನೇಜಾ 

ಪಠ್ಯಕ್ರಮ ಮಧ್ಯಪ್ರವೇಶದ ಮೂಲಕ ಸಾಮಾಜಕ ಅಂತರದ ನಿವಾರಣೆ 99 
ಶುಭ್ರಾ ಚಟರ್ಜ 

ಹೆಣ್ಣುಮಕ್ಕಳ ಶಿಕ್ಷಣದಲ್ಲ ಮಿಷನ್‌ ಸಂಸ್ಥೆಗಳ ಪಾತ್ರ 104 
ಸೃಜತಾ ಚಕ್ರವರ್ತಿ 

ಸ್ಪಂದನಶೀಲ ಶಾಲೆಗಳೇಕೆ ಬೇಕು? 109 
ಸುಜೀರ್‌ ಶುಕ್ಷ 

ಶಿಕ್ಲಾಮಿತ್ರ | ಒಂದು ಪ್ರಾಯೋಗಿಕ ಶಾಲೆ ಮತ್ತು ಸಂಪನ್ಕೂಲ ಕೇಂದ್ರ 112 
ಸುದೇಷ್ನಾ ಸಿನ್ಹಾ 

ದ್ವಿತೀಯ ಅಂಗ? | ಗ್ರಾಮೀಣ ತರಗತಿಯಲ್ಲ ಅಂಗದ ಕುರಿತ ಒಂದು ಸಂಭಾಷಣೆ 1 
ಸುನಿಲ್‌ ಕುಮಾರ್‌ 

ಪ್ರಯೋಗದ ಮೂಲಕ ಕಲಕೆ | ವಸ್ತುಗಳೇಕೆ ತೇಲುತ್ತವೆ ಅಥವಾ ಮುಳುಗುತ್ತವೆ? 44 
ಉಮಾಶಂಕರ್‌ 

ನಅ-ಕಲ: | ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡುವತ್ತ ಒಂದು ಹೆಜ್ಜೆ 123 
ಉಮಾಶಂಕರ್‌ ಪೆರಿಯೋಡಿ 

ಕೌಶಲಪೂರ್ಣ ಒಳಗೊಳ್ಳುವಿಕೆಯ ಶಿಕ್ಷಣವು ಎಲ್ಲರಿಗೂ ಶಾಲಾಶಿಕ್ಷಣವನ್ನು ಒದಗಿಸುವುದೇ? 128 
ವಿ. ಶಾಂತಕುಮಾರ್‌ 

ಮಕ್ಕಳ ಸಾಹಿತ್ಯ ಮತ್ತು ಮಗು ಕೇಂದ್ರಿತ ಅಭ್ಯಾಸಗಳು 132 


ವರ್ತುಲ್‌ ದೌಂಡಿಯಾಲ್‌ 
ಸಂಪಾದಕರಿಗೆ ಪತ್ರಗಳು 135 


ಅಮ್ಮನ್‌ ಮದನ್‌ 


ತರಗತಿಂಶುಲ್ಲ ದೈನಂದಿನ ಜೀವನದ ಅನುಭವಗಳ 
ಸಮಾಜಶಾಸ್ತ್ರೀಯ ಅಧ್ಯಯನವು ವಿದ್ಯಾರ್ಥಿಗಳು ಹೇಗೆ 
ಕಆಯುತ್ತಾರೆ ಅಥವಾ ಹೇಗೆ ಕಅಯುವುದಿಲ್ಲ ಎಂಬುದರ ಬದ್ಗೆ 
ನಮ್ಮ ಅರಿವನ್ನು ಹೆಚ್ಚಸಿದೆ. ಮಕ್ಕಳು ಯಾಂತ್ರಿಕ ಜೀವಿಗಳಲ್ಲ. ಅರು 
ಶಾಲೆಯ ಶಿಕ್ಷಕರು ಮತ್ತು ವಿಷಯಗಳನ್ನು ಕುರಿತ ತಮ್ಮ 
ಭಾವನೆಗಳನ್ನು ಮತ್ತು ವಿಚಾರಗಳನ್ನು ಹಲವು ಸಾಮಾಜಕ 
ಒಡನಾಟಗಳ ಮೂಲಕ ರೂಪಿಸಿಕೊಳ್ಳುತ್ತಾರೆ. ಸಮಾಜದಲ್ಲ 
ಮಗುವಿಗೆ ದಕ್ಕುವ ಅನುಭವಗಳು, ಭೂಗೋಳಶಾಸ್ತವು 
ನೀರಸವಾದ ವಿಷಯವೆಂದೋ, ಇತಿಹಾಸವು ರೋಚಿಕ- 
ವಾದುದೆಂದೋ ಭಾವಿಸುವಂತೆ ಮಾಡಬಹುದಾಗಿದೆ. ಶಾಲಾ 
ಭಾಷೆಯೇ ತನ್ನ ಮನೆಯ ಆಡುಭಾಷೆಯಾಗಿರುವ ಹಾಗೂ 
ಮನೆಯಲ್ಲ ಇತಿಹಾಸದ ವಿಚಾರಗಳ ಬಧ್ದೆ ಚರ್ಚೆ, ಸಂವಾದಗಳು 
ಕಿವಿಯ ಮೇಲೆ ಜೀಳುತ್ತಿರುವಂತಹ ಮಗುವಿಗೆ ಶಾಲೆಯಲ್ಲೂ ಆ 
ವಿಷಯದ ಬಧ್ಗೆ ಆಸಕ್ತಿ ಹುಟ್ಟುವುದನ್ನು ಕಾಣಬಹುದು. ಅಂತಹ 
ಮಗುವು ಶಿಕ್ಷಕರ ಹಾಗು ತನ್ನ ತರಗತಿಯ ಸಹಪಾಠಿಗಳ ಎದುರು 
ನಿಂತು ಮಾತನಾಡುತ್ತದೆ ಮತ್ತು ಉಳ೪ದವರಿಗೆ ತಿಆದಿರದ 
ವಿಷಯಗಳನ್ನು ಹೇಆ. ಅವರ ಗೌರವಾದರಗಳನ್ನು ಗಳಸಬಹುದು. 
ಆಗ ಆ ಮಗುವಿನ ಆತ್ಕಾಭಿಮಾನ ಹೆಚ್ಚಾಗುತ್ತದೆ. ಅದೇ. ಮನೆಯ 
ಆಡುಭಾಷೆ ಶಾಲೆಯ ಭಾಷೆಯಾಗಿರದ ಜಗುವು ತರಗತಿಯಲ್ಲ 
ಹೆಣಗುವುದು ಮತ್ತು ಎಡವುವುದು ಸಾಮಾನ್ಯ. ಒಂದು ಮಗುವಿಗೆ 
ಆರ್ಯಭಟನ ಬಗ್ಗೆ ಮೊದಲೇ ತಿಆದಿರದಿದ್ದರೆ. ಅದು 
ಮೌನವಾಗಿರಬಹುದು ಮತ್ತು ತರಗತಿಯಲ್ಲ ಆರ್ಯಭಟನ ಬೆ 
ತಿಆದಿರುವ ಉಳದವರ ಸಡಗರ, ಕೋಲಾಹಲಗಳಂ೦ದ ಅವಮಾನಕ್ಕೆ 
ಗುರಿಯಾದ ಆ ವಿಷಯದ ಭಾವನೆಯನ್ನು ಅನುಭವಿಸಬಹುದು. 


ಇಂತಹ ಮುಖಾಮುಬಖಗಳಕಲ್ಪ್ಲ ರೂಪತಳೆಯುವ ಅರ್ಥಗಳು ಮತ್ತು 
ಭಾವನೆಗಳು, ನಿಧಾನವಾಗಿ ಒಂದಕ್ಕೊಂದು ಕೂಡಿಕೊಳ್ಳುತ್ತಾ ಶಾಲೆ 
ಹಾಗು ಶಾಲೆಯ ಜ್ಞಾನಸಂಚಯದ ಕಡೆಗೆ ವಿದ್ಯಾರ್ಥಿಗಳ 


ದೃಷ್ಟಿಕೋನವನ್ನು ರೂಪಿಸುತ್ತದೆ. ಮಗುವಿನ ಕಲಅಕೆಯನ್ನು 


ಪ್ರೋತ್ಸಾಹಿಸಿ ಅದನ್ನು ಸಮೃದ್ಧಗೊಳಸುವಂತೆ ತರಗತಿಯಲ್ಲನ 
ಪರಸ್ಪರ ಸಂವಾದಗಳನ್ನು ಮತ್ತು ಅಲ್ಲ ಹೊರಹೊಮ್ಮುವ 
ಅರ್ಥಗಳನ್ನು ಕಟ್ಟಕೊಡುವುದು ಹೇಗೆ ಎನ್ನುವುದೇ ಇಲ್ಲಿ ಶಿಕ್ಷಕರಿಗೆ 
ಮತ್ತು ಬೋಧಕರಿಗೆ ಇರುವ ಸವಾಲಾಗಿದೆ. ಜೊತೆ-ಜೊತೆಗೆ, 
ಮಗುವು ಕುಬ್ಬಗೊಳ್ಳುವಂತೆ ಆಗುವ, ಅದರ ಕಲಕೆಗೆ 
ಗರಬಡಿಸಬಹುದಾದ ಅರ್ಥಗಳನ್ನು. 
ಕಟ್ಟಿಕೊಡುವ ಸಾಧ್ಯತೆಯ ಬಗ್ಗೆಯೂ ಅವರು ಎಚ್ಚರಿಕೆಯಿಂದ 
ಇರಬೇಕಾಗುತ್ತದೆ. 


ತರಗತಿ ಹಾಗೂ ವಿದ್ಯಾರ್ಥಿಗಳ ದೈನಂದಿನ ಜೀವನವನ್ನು 


ಅರಿಯಲು ಸಮಾಜಶಾಸ್ತ್ರ ಹಾಗು ಮಾನವಶಾಸ್ಪ ಸ್ರಗಳು ಅನೇಕ 
ಸೈದ್ದಾಂತಿಕ ವಿಧಾನಗಳನ್ನು ಅಭವೃಧ್ಧಿಗೊಳಸಿವೆ. ಸದ್ಯದ ಜಗತ್ತಿನ 
ಸನ್ನಿವೇಶದಲ್ಲ ಏಾಗುತದೆ ಅಥವಾ ಏನಾಗುತ್ತಿಲ್ಲ ಎಂದು 
ಫಟ ನಿತೊಂಡು ವಿಶಿಷ್ಟ ಪರಿಕಲ್ಪನೆಗಳ ಮೂಲಕ ನೋಡುವ 
ಒಂದು ಬಗೆಯೇ ಸೈದ್ದಾಂತಿಕ ವಿಧಾನವಾಗಿದೆ. ಸೈದ್ದಾಂತಿಕ 


ಪರಸ್ಪರ ಒಡನಾಟಗಳನ್ನು 


ವಿಧಾನಗಳನ್ನು ಬಳಸಿ, ಈ ಹಿಂದೆ ನಾವು ಗಮನಿಸಿರದ 
ಸಂಗತಿಗಳನ್ನು ನೋಡಬಹುದಾಗಿದೆ. ಈ ಲೇಖನದಲ್ಪ್ಲ. ಒಂದು 
ಪ್ರಮುಖ ಸೈದ್ಧಾಂತಿಕ ವಿಧಾನವನ್ನು ವಿವರಿಸಲಾಗಿದೆ. ನೀಲಗಿರಿ 
ಬೆಟ್ಟಗಳ ಆದಿವಾಸಿ ಮಕ್ಕಳ ನಡುವೆ ಕಾರ್ಯನಿರತವಾಗಿರುವ 


"ಆದಿವಾಸಿ ಮುನ್ನೇಟ್ರ ಸಂಗಮ್‌' (ಎ. ಎಮ್‌.ಎಸ್‌)ನ 
ಕಾರ್ಯವನ್ನು ಇಲ್ಲ ವಿವರಿಸಲಾಗಿದ್ದು, ಇವು ಶಿಕ್ಷಣ ಕ್ಷೇತ್ರದ 
ಸವಾಲುಗಳನ್ನು ಅರಿಯಲು ನಮಗೆ ಹೇಗೆ ನೆರವಾಗುತ್ತದೆ ಎಂದು 
ಚರ್ಚ್ಜಸಲಾಗಿದೆ. 


ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ಹಿನ್ನೆಲೆ ಹಾಗು ಇತಿಹಾಸ 


ಆದಿವಾಸಿ ಮುನ್ನೇಟ್ರ ಸಂಗಮ್‌ ಕಳೆದ ಹಲವು ದಶಕಗಳಂದ 
ನೀಲಗಿರಿ ಕಾಡುಗಳ ಅಆಸುಪಾಸಿನಲ್ಲ ಬದುಕುತ್ತಿರುವ 
ಆದಿವಾಸಿಗಳೊಡನೆ ಕಾರ್ಯನಿರತವಾಗಿದೆ. ಈ ಕಾಡುಗಕಲ್ಲ ಐದು 
ಬುಡಕ್‌ಟ್ಟುಗಳವೆ: ಪಣಿಂಶುರು, ಬೆಟ್ಟಕುರು೦ಬರು. 
ಮುಳ್ಳುಕುರುಂಬರು, ಕಟ್ಟುನಾಯಕರು ಹಾಗು ಇರುಳರು. ಇವರು 
ಜೀವನೋಪಾಯಕ್ನಾಗಿ ಈ ಮುನ್ನು ಬೇಟಿಯಾಡಿ, ಆಹಾರ 
ಸಂಗ್ರಹಣೆ ಮಾಡುವ, ಬೇಸಾಯ ಮಾಡುವ ಹಾಗು ಠ ಪ್ರದೇಶದ 
ತೋಟಗಕಳಲ್ಲ ದುಡಿಮೆಯಂತಹ ಕಸುಬುಗಳಲ್ಲ ತೊಡಗಿದ್ದರು. 
ಕಾಡುಗಳು ಅವರ ಜೀವನಕ್ಕೆ ಅವಿಭಾಜ್ಯವಾಗಿದ್ದು., ಈ 
ಕಾಡುಗಳಂದ ಬದುಕಗಾಗಿ ಅವರು ಭೌತಿಕ ಹಾಗು ಆಧ್ಯಾತ್ಯಿಕ 
ಎರಡೂ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ಅವರ ಪ್ರದೇಶಕ್ಕೆ 
ತಮಿಳುನಾಡು. ಕೇರಳ ಹಾಗು ಶ್ರೀಲಂಕಾಗಳಂದ ಹೆಚ್ಚು-ಹೆಚ್ಚು 
ಸಂಖ್ಯೆಯಲ್ಲ ಹೊರಗಿನವರು ಬರತೊಡಗಿದ್ದರಿಂದ ಆದಿವಾಸಿಗಳು 
ಹೆಚ್ಚು-ಹೆಚ್ಚಾಗಿ ಕಾಡುಗಳ ದಟ್ಟಭಾಗವನ್ನು ಆಶ್ರಯಿಸು- 
ವಂತಾಯುತು. ಕಾಡುಗಳು ಕ್ಷೀಣಿಸುತ್ತಿದ್ದಂತೆಯೇ ಅವರ 
ಜೀವನವೂ ಅಕಾರಹಿತವಾಗತೂಡಗತು. ಸಾಲದೆಂಬಂತೆ, 
ಸರ್ಕಾರವೂ ಕಾಡಿನೊಳಕ್ಕೆ ಅವರ ಪ್ರವೇಶವನ್ನು ಸಂಪೂರ್ಣವಾಗಿ 
ನಿರ್ಬಂಧಿಸಿತು. ಕ್ರಮೇಣ, ಈ ಪ್ರದೇಶದ ಅಆದಿವಾಸಿಗರಲ್ಲ 
ಪೌಷ್ಟಿಕಾಂಶದ ಕೊರತೆ, ಚಿಂತೆ, ಅನ್ನತೆಗಳು ವ್ಯಾಪಕವಾಗಿ 
ಮನೆಮಾಡಿತು. ಕಳೆದ ಶತಮಾನದ 8೦ರ ದಶಕದಲ್ಲಿ 
“ಸಮುದಾಯ ಸಂಘಟನೆ, ಪುನರ್ವಸತಿ ಹಾಗು ಅಭವೃದ್ಧಿಗಾಗಿ 


ಕಾಯರಯ್ಯ£” (ACCORD) ಎಂಬ ಸಂಘಟನೆಯು ಇಲ್ಲ ತನ್ನ 


ಕಾರ್ಯಾರಂಭಸಿತು. ಅದೇ ಸಮಯಕ್ಕೆ ಆದಿವಾಸಿ ಮುನ್ನೇಟ್ರ 
ಸಂಗಮ್‌, ಭೂಮಿಯನ್ನು ಮರಳ 


ಸಂಘಟಸತೊಡಗಿತು. ೬ಬ ವರ್ಷಗಳಂದ ಇವು ಆದಿವಾಸಿ 
ಸಂಸ್ಥ್ಕೃತಿಯನ್ನು ಬಲಪಡಿಸಿ ಸಮೃದ್ಧಗೊಳಿಸುವ ದಿಕ್ಕನಲ್ಲ 
ಕಾರ್ಯನಿರ್ವಹಿಸುತ್ತಾ ಬಂದಿದ್ದು. ಕಾಡುವಾಸಿಗಳು ನಗರವಾಸಿಗ- 
ಕೊಂದಿಗೆ ಹಾಗು ಸರ್ಕಾರದೊಂದಿಗೆ ಹೊಂದಾಣಿಕೆಯಿಂದ 
ಬಾಳುವಂತಾಗಲು ಅವರಿಗೆ ಅಗತ್ಯವಿರುವ ಸಹಾಯಹಸ್ತ ಚಾಚಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪಡೆಯಲು. ಕಾಡುಗಳನ್ನು 
ಬಳಸಲು ತಮಗಿರುವ ಹಕ್ಕಗಾಗಿ ಧ್ವನಿಯೆತ್ತಲು ಆದಿವಾಸಿಗಳನ್ನು 


ಘನತೆ ಹಾಗು ಜೀವನೋಪಾಯಗಳಗಾಗಿ ನಡೆಯುತ್ತಿರುವ 
ಆದಿವಾಸಿ ಹೋರಾಟದ ಹೃದಯಭಾಗದಲ್ಲ ಸಂಸ್ಕೃತಿಯ 
ವಿಚಾರವಿದ್ದು. ಹಾಗಾಗಿ ಈ ಹೋರಾಟದಲ್ಲ ಶಿಕ್ಷಣವು ಒಂದು 
ಮುಖ್ಯ ಕಾಳಜಯಾಗಿದೆ ಎಂದು ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ಮನಗಂಡಿದೆ. ಆದಿವಾಸಿಗಳು ಬೆಳೆದು ವಯಸ್ಥರಾಗಲು. ಅವರ 
ಜಗತ್ತಿನಲ್ಲಿ ಪೂರ್ಣಪ್ರಮಾಣದ ಪಾಲುದಾರರಾಗಿ ಬದುಕಲು 
ಕಅಯಲು ಅವರಿಗಿದ್ದ ಹಳೆಯ ವಿಧಾನಗಳ ಮೇಲೆ ಒಂದು ಅತಿ 
ವಿಭಿನ್ನ ರೀತಿಯ ಜಗತ್ತು ಆಕ್ರಮಣವೆಸಗಿದೆ. ಇವರಿಗಾಗಿ 
ತಮಿಳುನಾಡು ಸರ್ಕಾರವು ಸ್ಥಾಪಿಸಿರುವ ಶಾಲೆಗಳಲ್ಪ್ಲ ಆದಿವಾಸಿಗಳ 
ಮಕ್ಕಳು ದಿಕ್ಷುಗೆಟ್ಟು. ಒಂಟತನವನ್ನು ಅನುಭವಿಸುತ್ತಿದ್ದರು. ಅವರಲ್ಲ 
ಕೆಲವೇ ಕೆಲವರು ಶಿಕ್ಷಣ ಕ್ಷೇತ್ರದಲ್ಲ ಮುಂದುವರಿದು 
ಪದವೀಧರರಾಗಿದ್ದಾರೆ ಎಂಬುದರಲ್ಲಿ ಅಚ್ಚರಿಯೇನೂ ಇಲ್ಲ. 


ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ರಮಾ ಶಾಸ್ತ್ರಿ ಹಾಗು ಬ. 
ರಾಮದಾಸ್‌ ಎಂಬ ಇಬ್ಬರು ಶಿಕ್ಷಣ ತಜ್ಞರು ಮೊದಲಗೆ ತಮ್ಯ 
ಮಕ್ಕಳಗಾಗಿ ಮತ್ತು ಬಳಕ ಸಂಗಮ್‌ನ ಕಾರ್ಯಕರ್ತರ 
ಮಕ್ಕಳಗಾಗಿ. ಒಂದು ಪರ್ಯಾಯ ಶಾಲೆಯನ್ನು ತೆರೆದರು. ಈಗ ಆ 
ಶಾಲೆಯ ಚುಕ್ಸಾಣಿಯನ್ನು ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ವಹಿಸಿದ್ದು. ಅದು ಆದಿವಾಸಿಗಳಗೆ ಶಕ್ತಿ ಹಾಗು ಗೌರವಗಳನ್ನು 
ನೀಡುವ ಶಾಲಾ ಕಅಕೆಗೆ ಮಾದರಿಯಾಗುವಂತೆ ಈ ಶಾಲೆಯನ್ನು 
ಪೋಷಿಸುತ್ತಿದೆ. ಈ ಶಾಲೆಯು ಈಗ ಶಿಕ್ಷಕರಿಗೆ ತರಬೇತಿ 
ನೀಡುತ್ತಿರುವುದಲ್ಲದೆ. ಅಸ್ತಿತ್ತದಲ್ಲರುವ ಸರ್ಕಾರಿ ಮತ್ತು ಖಾಸಗಿ 
ಶಾಲೆಗಕಲ್ಲ ಆದಿವಾಸಿ ಮಕ್ಕಳ ವಿಷಯವಾಗಿ ನೆರವಾಗುತ್ತಿದ್ದು. 
ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ಪರಿಶ್ರಮಗಳ ಕೇಂದ್ರಬಂದುವಾಗಿ 
ರೂಪುಗೊಂಡಿದೆ. 


ಸಾಂಕೇತಿಕ ಒಡನಾಟವಾದ 


"ಸಾಂಕೇತಿಕ ಒಡನಾಟವಾದ'ವು (Symbolic interactionism) 
ವರಾನವರೆಲ್ಲರೂ, ಬೆಳೆದು ವಿಕಾಸ ಹೊಂದುವುದು 
ಜಗತ್ತಿನೊಂದಿಗಿನ ತಮ್ಮ ಪರಸ್ಪರ ಒಡನಾಟದ ಮೂಲಕ ಎನ್ನುತ್ತದೆ. 
ನಮ್ಯ ತಾಯು-ತಂದೆಯರು, ಗೆಳೆಯರು, ಮತ್ತು ಇತರರ ಜೊತೆಗಿನ 
ಒಡನಾಟದಿಂದ ನಾವು ನಿಧಾನವಾಗಿ ಒಂದು 'ಪ್ರ' ಪಜ್ಞೆ ಅಥವಾ 
ಸ್ವಂತಿಕೆಯನ್ನು ರೂಪಿಸಿಕೊಳ್ಳುತ್ತೇವೆ. ನಮ್ಮೊಳಗೆ ಏನಾಗುತ್ತಿದೆ 
ಎನ್ನುವ ಬಗೆ ಗಮನವಹಿಸುತ್ತಾ. ಆ ಕುರಿತು ಜಾಗರೂಕರಾಗುತ್ತೇವೆ. 
ಈ ಅರಿವು ಹುಟ್ಟನೊಂದಿಗೆ ಪೂರ್ಣರೂಪದಲ್ಲ ಬರುವುದೂ ಇಲ್ಲ. 
ತನ್ನಷ್ಟಕ್ಕೆ ಬೆಕೆಯುವುದೂ ಇಲ್ಲ. ಬದಲಗೆ, ಅದು ಬದಲಾಗುತ್ತಾ, 
ಸಾಮಾಜಕ ಒಡನಾಟಗಳ ಮೂಲಕ ರೂಪುಗೊಳ್ಳುತ್ತದೆ. ನಮ್ಮ 
ತಾಯಿ-ತಂದೆಯರ, ನೆರೆಹೊರೆಯವರ, ಗೆಕೆಯ-ಗೆಳತಿಯರ, 
ಶಿಕ್ಷಕರ ಮತ್ತು ಇತರರ ಜೊತೆಗೆ ಗೌರವಯುತವಾಗಿ ಒಡನಾಡುತ್ತಾ 
ಆ ಮೂಲಕ ಈ ಜಗತ್ತಿನಲ್ಲ ನಮ್ಮ ಸ್ಥಾನವನ್ನು ತಿಆಯಲು 
ತೊಡಗುತ್ತೇವೆ. ಈ ಅರಿವು ಸಾವಕಾಶವಾಗಿ ಅರಳುತ್ತದೆ. 
ಕುಟು೦ಂಬವೊಂದರಲ್ಲ ಬೆಳೆಯುವ ಮಗುವು ನಿಧಾನವಾಗಿ ತನ್ನನ್ನು 
ತಾನೇ ಒಂದು 'ಹುಡುಗಿ' ಎಂದು ಕಾಣಲು ಪ್ರಾರಂಭಸುತ್ತದೆ. 
ತಾಯುತಂದೆಯರು ಪ್ವಂತಿಕೆಯತ್ತ ಹೇಗೆ ನೋಡುತ್ತಾರೆ ಮತ್ತು 
ನಾಮಕರಣ ಮಾಡುತ್ತಾರೆ. ತನ್ನೊಡನೆ ಆಡಲು ಬರುವವರು 
ಬೊಂಬೆಗಳನ್ನು ಹಿಡಿದು ಬರುತ್ತಾರೆಯೇ ಹೊರತು. 
ಬಂದೂಕುಗಳನ್ನಲ್ಲ ಎಂಬುದರಿಂದ ಇದು ಹೊರಹೊಮ್ಮುತ್ತದೆ. 
ನಿಧಾನವಾಗಿ, ತಾನೊಬ್ಬಳು "ಹುಡುಗಿ' ಎಂಬ ಸ್ವಪಜ್ಞೆಯು 
ಹೊರಹೊಮ್ಮುತ್ತದೆ. ಸ್ವಂತಿಕೆಯ ಈ ವ್ಯಾಖ್ಯಾನವು ಮುಂದೆ 
ಮಗುವಿನ ಇತರ ಒಡನಾಟಗಳನ್ನು. ವಾವು ಇತರರೊಂದಿಗೆ ಹೇಗೆ 
ವರ್ತಿಸಬೇಕು ಅಥವಾ ವರ್ತಿಸಬಾರದು ಎಂಬ ಆಯ್ದೆಗಳನ್ನು 


ರೂಪಿಸುತ್ತದೆ. ನಮ್ಮ ಸ್ವಂತಿಕೆ ಹಾಗು ಗುರುತುಗಳು ಸ್ಥಿರವಲ್ಲ: ಅವು 
ಸಾಮಾಜಕ ಒಡನಾಟಗಳ ಮೂಲಕ ಹೊರಹೊಮ್ಯುತ್ತವೆ. 


ವಿಶೇಷವಾಗಿ, ಪ್ರಂತಿಕೆಯು ಸನ್ನಿವೇಶಗಳಗೆ ನಾವು ನೀಡುವ 
ಅರ್ಥಗಳ ಮೂಲಕ ಹೊರಹೊಮ್ಮುತ್ತದೆ. ಉದಾಹರಣೆಗೆ, 
ಶಿಕ್ಷಕರೊಂದಿಗೆ ವಿದ್ಯಾರ್ಥಿಯ ಸಂಬಂಧವನ್ನೇ ತೆಗೆದುಕೊಳ್ಳೋಣ. 
ವಿದ್ಯಾರ್ಥಿಗಳಾಗಿ ವಾವು ಶಿಕ್ಷಕರು ನಮ್ಮನ್ನು ಹೇಗೆ ನೋಡುತ್ತಾರೆ 


ಎಂಬುದನ್ನು ಇಡಿಯಾಗಿ ಅರಿಯಲಾಗುವುದಿಲ್ಲ. ನಾವು ಅವರನ್ನು 
ಕೆಲವು ಸಂಕೇತಗಳ ಮೂಲಕ ಮಾತ್ರ ನೋಡುತ್ತೇವೆ. ಅಷ್ಟೇ. 
ಒಂದು ಆದಿವಾಸಿ ಮಗುವು ತಾನು ಅರ್ಥಮಾಡಿಕೊಳ್ಳಬಲ್ಲ ಕೆಲವು 
ಪರಿಚಿತ ಸಂಕೇತಗಳ ಮೂಲಕ ವಯಸ್ಸರು ತನ್ನೆಡೆಗೆ "'ವಾತ್ಸಲ್ಯ'ದ 
ನೋಟ ಜೀರುವುದನ್ನು ತಿಆಯಬಹುದು. ಈ ವಾತ್ಸಲ್ಯದ 
ಸಂಕೇತಗಕಲ್ಪ್ಲ ಕೆಲವು ಪದಗಳು, ಹಾವ-ಭಾವಗಳು, ಪರ್ಶ ಮತ್ತು 
ಬೇರಾವುದನ್ನಾದರೂ ಬಳಸಬಹುದು. ಬುಡಕಟ್ಟು ಜನಾಂಗದವರ 
ನಿಂಯುಂತ್ರಣದಲ್ಲ ಇರದೆ ಇತರ ಜಾತಿಗಳ ಸಮಾಜದ 
ನಿಯಂತ್ರಣದಲ್ಲ ಇರುವ ಶಾಲೆಯಲ್ಲ ವಿದ್ಯಾಧ್ಥಿಯು ಈ 
ಸಂಕೇತಗಳ ಅಭಾವವನ್ನು ಕಾಣಬಹುದು. ತನ್ನನ್ನು ಶಾಲೆಯಲ 
'ಪೀತ್ಯಾದರಗಳ೦ದ ಮೆಚ್ಚಿಕೊಳ್ಳು'ವುದಿಲ್ಲ ಎಂಬ ನಿರ್ಧಾರಕ್ಷೆ ಆ 
ಮಗುವು ಬರಬಹುದು. ಅಂತಹ ಮಗುವು ಶಾಲೆಗೆ ಹೋಗಲು 
ಹಿಂದೇಟು ಹಾಕಬಹುದು ಅಥವಾ ಶಾಲೆಯಲ್ಪ್ಲರುವಾಗ ತನ್ನು ಪಾಡಿಗೆ 
ತಾನು ಇರಬಹುದು. ಈ ಪ್ರಕ್ರಿಯೆಯನ್ನು. ಸಿ. ಎಚ್‌. ಕೂಲೀ 
ಅವರು, "ದರ್ಶಿಸುವ ಕನ್ನಡಿಂಯು ಮೂಲಕ ಪ್ರಜ್ಞೆಂಯ 
ನಿರ್ಮಾಣವನ್ನು ರೂಪಿಸಿಕೊಳ್ಳುವ ಬಗೆ" ಎಂದು ಬಣ್ಣಿಸುತ್ತಾರೆ. 
ಇತರರು ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬ ಕಲ್ಪನೆಯ ಮೇರೆಗೆ 
ನಾವು ನಮ್ಮ ಪ್ರತಿಕ್ರಿಯೆಗಳನ್ನು ರೂಢಿಸಿಕೊಳ್ಳುತ್ತೇವೆ. ನಮ್ಮ 
ರಹಿಕೆಗಳು ಸಂಕೇತಗಳನ್ನು ಅವಲಂಜಸಿದ್ದು, ಈ ಸಂಕೇತಗಳನ್ನು 
ಕುರಿತು ನಡೆಯುವ ಪರ್ಯಾಲೋಚನೆಗಳ ಮೂಲಕ ನಾವು ನಮ್ಮ 
ಭಾವನೆಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ನಮ್ಮ ಭವಿಷ್ಯದ 
ವತರ್ತನೆಂಯುನ್ನು ಆರಿಸಿಕೊಳ್ಳುವುದನ್ನು ಮಾಡುತ್ತೇವೆ. 
ಸಂಕೇತಗಳೊಂದಿಗಿನ ಇಂತಹ ಒಡನಾಟಗಳ ಮೂಲಕ ನಮ್ಮ 
'ಪ್ರ'ಪ್ರಜ್ಞೆ ಮತ್ತು ಅಸ್ಕಿತೆಯನ್ನು. ನಮ್ಮತನವನ್ನು ರೂಪಿಸಿ- 
ಕೊಳ್ಳುವುದನ್ನು ಎತ್ತಿತೋರುವ ಸೈದ್ಧಾಂತಿಕ ವಿಧಾನವನ್ನು 
"ಸಾಂಕೇತಿಕ ಒಡನಾಟವಾದ' ಎನ್ನುತ್ತೇವೆ. 


ಸಾಂಕೇತಿಕ ಒಡನಾಟವಾದದ ಪ್ರತಿಪಾದಕರ ಪ್ರಕಾರ ಒಳ್ಳೆಯ 
ಶಿಕ್ಷಕನಾಗಲು ಬೇಕಿರುವ, ಕಲಕೆಯ ಒಂದು ಮುಖ್ಯ 
ಲಕ್ಷಣವೆಂದರೆ, ವಿದ್ಯಾರ್ಥಿಗಳಗೆ ಪರಿಚಯವಿರುವ ರೀತಿಯಲ್ಲ 
ಮತ್ತು ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವಂತಹ 
ಸಂಕೇತಗಳನ್ನು ಬಳಸಲು ಕಲಂಶುವುದೇ ಆಗಿದೆ. 
ಉದಾಹರಣೆಗೆ, ನನ್ನು ವಿದ್ಯಾರ್ಥಿಗಳಗೆ ಆ ದಿನದ ತರಗತಿ 
ಹಾಗು ವಿಷಯಗಳು ಇತರ ಎಲ್ಲದರ  ದ್ರಹಿಕೆಗೆ 
ಅತ್ಯಗತ್ಯವೆಂದು ನಾನು ತಿಆಸಬೇಕೆಂದರೆ, ಅದಕ್ಕಾಗಿ ಸೂಕ್ತ 
ಸಂಕೇತಗಳನ್ನು. ಅಂದರೆ ಹಾವಭಾವಗಳು, ಧನಿಯ ಏರಿಆತ, 
ಪದಗಳು, ಕಪ್ಪುಹಲಗೆಂಯ ಬಳಕೆ ಇತ್ಕಾದಿಂಯುನ್ನು 
ಕಂಡುಕೊಳ್ಳುವ ಅಗತ್ಯವಿದೆ. ಜೊತೆಗೆ. ಇವೆಲ್ಲವನ್ನೂ 
ವಿದ್ಯಾರ್ಥಿಗಳಗೆ ಅರ್ಥವಾಗುವ ರೀತಿಯಲ್ಲ ಬಳಸುವುದೂ 
ಸೇರಿದೆ. ಇದಕ್ಕಾಗಿ, ನಾನು ಕೂಡ, ಓರ್ವ ಶಿಕ್ಷಕನಾಗಿ. ಅವರ 
ಸಂಕೇತಗಳನ್ನು ಅರಿತಿರಬೇಕಾಗುತ್ತದೆ. ನಾನು ವಿಷಯವನ್ನು 
ವಿವರಿಸುವ ರೀತಿಗೆ ವಿದ್ಯಾರ್ಥಿಗಳು ಪ್ಲಂದಿಸದೇ 
ಹೋಗಬಹುದು: ಆಗ ಅವರ ಗಮನ ನನ್ನ ಕಡೆಗೆ ಇರುವುದಿಲ್ಲ. 
ಆಗ ವಾನು ವಿದ್ಯಾರ್ಥಿಗಳನ್ನು ಮಂದ ಬುದ್ಧಿಯವರೆಂದೂ 


ಮತ್ತು ಬುದ್ದಿಹೀನರೆಂದೂ ಜರಿಯಬಹುದು, ಆದರೆ, 
ನಿಜವಾಗಿಯೂ. ಇಲ್ಲ ಸೋಲಗೆ ಕಾರಣ ನಾನು ಬಳಸಿದ 
ಸಂಕೇತಗಳಕಲ್ತ ವೈಫಲ್ಯವಿತ್ತು ಎನ್ನುವುದಾಗಿದೆ. 


ವಿದ್ಯಾರ್ಥಿಗಳು ಯಾವ ಸಂಕೇತಗಳನ್ನು ಅರ್ಥಮಾಡಿ- 
ಕೊಳ್ಳುತ್ತಾರೆ ಎಂಬುದನ್ನು ಗುರುತಿಸಲು ಆರಂಭಸಿ, ಅವುಗಳಲ್ಲ 
ಅತಿ ಪರಿಣಾಮಕಾರಿ ಸಂಕೇತಗಳನ್ನು ಆರಿಸಿಕೊಂಡು 
ಬಳಸುವುದರಲ್ಲ ಚೆನ್ನಾಗಿ ಪಾಠ ಮಾಡುವುದನ್ನು 
ಕಲಅಯುವುದರ ಬಹುಪಾಲು ಅಡಗಿದೆ. ವಿದ್ಯಾರ್ಥಿಗಳು ನನ್ನ 
ತರಗತಿಯಲ್ಲ ಆಸಕ್ತಿ ತೋರಿ ಪ್ವಂದಿಸಲು ತೊಡಗಿದಾಗ 
(ಅಥವಾ ಯಾವ ಸಂಕೇತಗಳು ಆಸಕ್ತಿಯನ್ನು ಪ್ರತಿನಿಧಿಸುತ್ತವೆ 
ಎಂದು ನಾನು ಗುರುತಿಸಿದಾಗ) ಅದು ನನ್ನ ಪ್ರಂತಿಕೆಯನ್ನು 
ರೂಪಿಸುತ್ತದೆ. ಆಗ ನಾನು ಹೆಮ್ಮೆಯಿಂದ ನನ್ನನ್ನು ಓರ್ವ ದಕ್ಷ 
ಶಿಕ್ಷಕನಾಗಿ ನೋಡಲು ತೊಡಗುತ್ತೇನೆ. ನಾವು ಸದಾ 
ಸಂಕೇತಗಳ ಮೂಲಕ ಒಡನಾಡುತ್ತಿದ್ದು, ಈ ಪ್ರಕ್ರಿಯೆಯ 
ಅಧ್ಯಯನವು ಕಲಕೆ ಮತ್ತು ಬೋಧನೆಗಳ ವಿಚಾರವಾಗಿ 
ಮಹತ್ವದ ಒಳನೋಟಗಳನ್ನು ನೀಡುತ್ತದೆ. 


ಸಾಂಕೇತಿಕ ಒಡನಾಟಗಳಲ್ಲ ಸ್ವಾಯತ್ತತೆ 


ಅಸ್ಕಿತೆಯು ಸಾಮಾಜಕ ಒಡನಾಟಗಳಂದ ರೂಪುಗೊಳ್ಳುತ್ತದೆ- 
ಯಾದರೂ, ಅದು ಯಾಂತ್ರಿಕವಾಗಿ ರೂಪುಗೊಳ್ಳುವುದಿಲ್ಲ. ಇತರರು 
ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನಾವು ಎಲ್ಲಾ 
ಸಮಯದಲ್ಲೂ ಒಪ್ಪಿಕೊಳ್ಳುವುದಿಲ್ಲ. ಪ್ರಭಾವಿ ಜಾತಿಯ ಶಿಕ್ಷಕನೊಬ್ಬ 
ಆದಿವಾಸಿ ಮಗುವನ್ನು ತಿರಸ್ಥಾರದಿಂದಲೂ. ಪ್ರಯೋಜನಕ್ಷೆ ಬಾರದ 
ವಿದ್ಯಾರ್ಥಿಯೆಂದೂ ಕಂಡು, ಮಗು ಶಾಲೆಗೆ ಸೇರದೆ ಇರಬೇಕಿತ್ತು 
ಎ೦ಬ ಭಾವವನ್ನು ವ್ಯಕ್ತಪಡಿಸುವಂತೆ ತೋರಿದರೆ, ಆ ಭಾವದ 
ಹಿಂದಿನ ಅರ್ಥಗಳನ್ನು ಮಗು ಗ್ರಹಿಸುವ ಸಾಧ್ಯತೆ ಇರುತ್ತದೆ. ಆಗ, ಆ 
ಮಗುವು ಈ ಅರ್ಥಗಳನ್ನು ತಾಮು ಹೇಗೆ ಭಾವಿಸಬೇಕು 
ಎಂಬುದನ್ನು ತಿಆಯಲು ಪ್ರಯತ್ನಿಸುತ್ತದೆ. ಮಗುವು ತನ್ನ ಬಗ್ಗೆಯೇ 
ಈ ರೀತಿ ಯೋಚಜಿಸತೊಡಗಬಹುದು: "ನಾನೊಬ್ಬ ಅಯೋಗ್ಯ, ತಪ್ಪು 
ಜಾಗಕ್ಕೆ ಬಂದಿದ್ದೇನೆ” ಇತ್ಯಾದಿ: ಅಥವಾ, "ನಾನೂ ಇತರರಂತೆಯೇ 
ಆಗಬೇಕು. ಶಿಕ್ಷಕರ ಮೆಚ್ಚುಗೆ ಗಳಸಲು ಪ್ರಯತ್ನಿಸಬೇಕು” ಎಂಬ 
ಬೇರೆಯೇ ಒಂದು ವ್ಯಾಖ್ಯಾನವನ್ನು ಕಟ್ಟಿಕೊಳ್ಳಬಹುದು. ಅಥವಾ, 
"ನನಗಿಲ್ಲ ಅನ್ಯಾಯವಾಗುತ್ತಿದೆ; ಬೆಳೆಯಲು ಬೇಕಿರುವ 
ಅವಕಾಶವನ್ನು ಶಿಕ್ಷಕರು ಅಲ್ಲಗಳೆಯುತ್ತಿದ್ದಾರೆ” ಎ೦ಬ ಇನ್ನೊಂದು 
ಬಗೆಯ ವ್ಯಾಖ್ಯಾನದ ರೂಪ ತಳೆಯಬಹುದು. 


ನಮ್ಮನ್ನು ಉಳಆದವರು ಹೇಗೆ ಕಾಣುತ್ತಾರೆ ಎಂಬುದನ್ನು ಕಂಡ ಬಳಕ 
ನಮ್ಮಲ್ಲೇ ಹಲವು ಆಂತರಿಕ ಸಂಭಾಷಣೆಗಳು ನಡೆಯುತ್ತವೆ 
ಎನ್ನುತ್ತಾರೆ ಸಾಂಕೇತಿಕ ಒಡನಾಟವಾದದ ಪ್ರತಿಪಾದಕರು. ನಾವು 
ವಿಬಿನ್ನ ಪ್ರತಿಕ್ರಿಯೆಗಳನ್ನು ಗುರುತಿಸುವುದಾಗಲೀ. 
ಸೃಷ್ಟಿಸುವುದಾಗಲೀ. ಹಾಗು ಅವುಗಳ ನಡುವೆ ಆಲ್ಗೆ 
ಮಾಡುವುದಾಗಲೀ ಈ ಆಂತರಿಕ ಸಂಭಾಷಣಿಗಳಲ್ಲೇ. ಸಾಂಕೇತಿಕ 
ಒಡನಾಟವಾದವು ನಾವು ಈ ಆಂತರಿಕ ಸಂಭಾಷಣೆಗಳಗೆ ಹಾಗು 
ಅವು ತೆರೆದುಕೊಳ್ಳುವ ರೀತಿಗೆ ಗಮನ ನೀಡುವಂತೆ ನಮ್ಮನ್ನು 
ಪ್ರಚೋದಿಸುತ್ತದೆ. ಮೊದಮೊದಲು. ಅದು ಕೇವಲ ನಮ್ಮ ಆಂತರಿಕ 
ಜೀವನದೆಡೆಗೆ ನೋಟ ಬರುವಂತೆ ಇದ್ದರೂ. ಇಂದು ನಮ್ಮ 
ಆಂತರಿಕ ಜೀವನವು, ಸಾಮಾಜಕ ಬದುಕಿನ ಅಗಾದ 
ಸಮಸ್ಯೆಗಳಗೂ. ಹೋರಾಟಗಳಗೂ ಬೆಸೆದು- 
ಕೊಂಡಿರುವುದನ್ನು ತೋರಿಸಲು ಈ ದೃಷ್ಟಿಕೋನವನ್ನು 


ಅಳವಡಿಸಿಕೊಳ್ಳಲಾಗಿದೆ. ನಮ್ಮ ಆಂತರಿಕ ಸಂಭಾಷಣೆಗಳು 
ನಮ್ಮನ್ನು ನಾವೇ ಒಂದು ಮೂಕ ಹೆಂಗಸು ಅಥವಾ &ರ್ಮ್ಪ 
ಆದಿವಾಸಿಯ ಪಡಿಯಚ್ಚನಂತೆ ನೋಡುವುದನ್ನು ಪ್ರಶ್ನಿಸಲು 
ನಮ್ಮನ್ನು ಪ್ರಚೋದಿಸುತ್ತವೆ. 


ದಿಟ್ಟ ಅಸ್ಕಿತೆಯ ನಿರ್ಮಾಣ 


ವಿದ್ಯೋದಯ ಶಾಲೆ 

ಹೊರಗಿನ ಸಮಾಜದ ಸಂಘರ್ಷಗಳು ತರಗತಿಗಳಲ್ಲ ಮತ್ತು ನಮ್ಮ 
ಆಂತರಿಕ ಸಂಭಾಷಣಿಗಳಲ್ಲ ಹೇಗೆ ಪ್ರತಿಧ್ಧನಿಸುತ್ತವೆ ಎಂಬುದನ್ನು 
ಶಾಲಾ ಶಿಕ್ಷಣದಲ್ಲ ನಿರತವಾಗಿರುವ ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ಅನುಭವವು ತೋರಿಸುತ್ತದೆ. ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ವಾದವು ಆದಿವಾಸಿಗಳು ಸಭ್ಯ ಮತ್ತು ಉತ್ತಮ 
ಜನರಾಗಿದ್ದಾರೆ ಎಂಬುದಾಗಿತ್ತು. ಅವರನ್ನು ಶೋಷಿಸಿ, ಅವರ 
ಸಂಪತ್ತನ್ನು ದೋಚಿದ ಶಕ್ತಿಶಾಅ ವರ್ಗಗಳಂ೦ದ ಅವರು ಅನ್ಯಾಯಕ್ಕೆ 
ಒಳಗಾಗಿದ್ದಾರೆ. ಹಲವು ಪ್ರದೇಶಗಳಲ್ಲ ಅವರು ಆದಿವಾಸಿ 
ತಂಡಗಳನ್ನು ರಚಿಸಿಕೊಂಡು ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು 
ಮತ್ತು ತಮಗೆ ಸಲ್ಲಬೇಕಿರುವ ನ್ಯಾಯಕ್ನಾಗಿ ಹೋರಾಡಲು 
ಶ್ರಮಿಸುತ್ತಿದ್ದಾರೆ. ಆದಿವಾಸಿ ಮುನ್ನೇಟ್ರ ಸಂಗಮ್‌ ಆದಿವಾಸಿ 
ಸ್ವಾಭಿಮಾನದ ಪುನರ್‌ನಿರ್ಮಾಣಕ್ಸಾಗಿ ಮತ್ತು ಆದಿವಾಸಿಗಳು ತಮ್ಮ 
ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳುವ ದಿಸೆಯಲ್ಲ ಅವರನ್ನು 
ಕ್ರಿಯಾಶೀಲರನ್ನಾಗಿ ಮಾಡಲು ಶ್ರಮಿಸಿದೆ. 


ಈ ಪ್ರಕ್ರಿಯೆಯು, "ವಿದ್ಯೋದಯ ಶಾಲೆ" ಎಂದು ಕರೆಯಲ್ಲಡುವ 
ಸಂಗಮ್‌ನ ಶಾಲೆಯ ಸ್ಥಾಪನೆಗೆ ಕಾರಣವಾದಂತೆಯೇ ಸ್ಥಳೀಯ 
ಶಾಲೆಗಳ ವ್ಯವಹಾರಗಳಲ್ಲ ಹಾಗು ಶಿಕ್ಷಣ ನಿರ್ವಹಣೆಯ 
ವಿಚಾರದಲ್ಲ ಆದಿವಾಸಿ ಮುನ್ನೇಟ್ರ್ಟ ಸಂಗಮ್‌ ಎಲ್ಲ ರೀತಿಯಲ್ಲ 
ತೊಡಗಿಸಿಕೊಳ್ಳಲು ಕಾರಣವಾಯುತು. ನೀಲಗಿರಿ ಬೆಟ್ಟಗಳ ಆದಿವಾಸಿ 
ವಿದ್ಯಾರ್ಥಿಗಳ ಆಂತರಿಕ ಸಂಭಾಷಣಿಗಳಗೆ ಇದರಿಂದ ಒಂದು 
ಶಕ್ತಿಶಾಲಅ ನಿರೂಪಣಿಯು ಸೇರ್ಪಡೆಯಾಲಯುತು. ಇದು ಅವರಿಗೆ 
ಇತರ ಪ್ರಭಾವಿ ಸಮುದಾಯಗಳ ಶಿಕ್ಷಕರು ತಮ್ಮನ್ನು ಕಾಣುವ 
ರೀತಿಯನ್ನು ನಿಭಾಲಯುಸುವ ವಿಧಾನವನ್ನು ನೀಡಿತು. 


ಅಸ್ಕಿತೆಯ ಪುನರ್‌ನಿರ್ಮಾಣ 


ಆದಿವಾಸಿ ಅಸ್ಮಿತೆಯ ಪುನರ್‌ ನಿರ್ಮಾಣಕ್ಸಾಗಿ ವಿದ್ಯೋದಯ 
ಶಾಲೆಯು ಪ್ರಜ್ಞಾಪೂರ್ವಕವಾಗಿ ತನ್ನನ್ನು ತಾನು ಆದಿವಾಸಿ ಶಿಕ್ಷಕರ 
ಸುತ್ತಲೂ ಕಟ್ಟಕೊಂಡಿತು. ಹಾಗೆಂದ ಮಾತ್ರಕ್ಕೆ ಇತರ ಶಿಕ್ಷಕರು ಅಲ್ವ 
ಪಾಠ ಮಾಡುತ್ತಿರಅಲ್ಲ ಎಂದೇನೂ ಅಲ್ಲ. ಮೊದಮೊದಲು, 
ವಿದ್ಯೋದಯ ಶಾಲೆಯಲ್ಲ ಶಿಕ್ಷಕರಾಗಿ ಸೇರಲು ಆದಿವಾಸಿ 
ಪದವೀಧರರ ಕೊರತೆಯುತ್ತು. ಆದ್ದರಿಂದ ಶಾಲೆಯು ತನ್ನ ಶಿಕ್ಷಕರಿಗೆ 
ತರಬೇತಿ ನೀಡುವ ತನ್ನದೇ ಆದ ಒಂದು ಪ್ರಕ್ರಿಯೆಯನ್ನು 
ರೂಪಿಸಿಕೊಂಡಿತು. ಶಿಕ್ಷಕರು ಶಾಲಾ ಪಠ್ಯಪುಸ್ತಕಗಳ 
ಅಧ್ಯೇಯನದಲ್ಲ ತೊಡಗಿ ಕರಗತ ಮಾಡಿಕೊಂಡರು. ಬೋಧನಾ 
ವಿಧಾನದ ಕಲೆ ಮತ್ತು ಶಿಕ್ಷಣಶಾಸ್ತ್ರದ ಬಣ್ಗೆ ಅರಿತುಕೊಂಡರು. 
ಆದಿವಾಸಿ ಜನಾಂಗದ ನಾಯಕರು ಹಾಗು ಹಿರಿಯರು 
ಶಿಕ್ಷಕರೊಂದಿಗೆ ತಮ್ಮ ಹೋರಾಟದ ಬಣ್ಣೆ ಹಾಗು ಅದರಲ್ಲ ಶಿಕ್ಷಣದ 
ಪಾತ್ರವೇನು ಎಂಬುದನ್ನು ತಿಅಸಿಕೊಟ್ಟರು. ಶಾಲೆಗಳ ಮೂಲಕ 
ಆದಿವಾಸಿ ಸಮುದಾಯದ ಮಕ್ಷಳನ್ನು ಬೇರೊಂದು ಸಂಸ್ಥೃತಿಯು 
ನುಂಗಿಹಾಕಬಹುದಾದ ಅಪಾಯವನ್ನು ಶಿಕ್ಷಕರಿಗೆ ಮನದಟ್ಟು 
ಮಾಡಿಸಲಾಯುತು. ಸಾಂಪ್ರದಾಯಿಕ ಶಾಲೆಗಳಲ್ಲ ಒಳ್ಳೆಯ ಹೆಸರು 
ಪಡೆಯುವ ಆದಿವಾಸಿ ಮಕ್ಷಳು ತಮ್ಮನ್ನು, ತಮ್ಮ ಸಂಬಂಧಿಕರನ್ನು. 


ಗೆಕೆಯ-ಗೆಳತಿಯರನ್ನು ನಿಕೃಷ್ಟವಾಗಿ ಕಾಣುವಂತಾಗುವ 
ಅಪಾಯವೂ ಇತ್ತು. ಅವರು ತಮ್ಮ ಮಕ್ಕಳಗೆ ಶಾಲೆಯಲ್ಲ 
ದೊರಕಿಸಬೇಕಾದುದು ಈ ರೀತಿಯ ಶಿಕ್ಷಣವಲ್ಲವೆಂಬ ವಿಚಾರವನ್ನು 
ಒತ್ತಿ ಹೇಆದರು. 


ವಿದ್ಯೋದಯ ಶಾಲೆಯು ತನ್ನು ಆವರಣದಲ್ಲ ಆದಿವಾಸಿ ಭಾಷೆಗಳಲ್ಲಿ 
ಮಾತನಾಡಲು ಮಕ್ಕಳಗೆ ಮುಕ್ತವಾಗಿ ಅನುಮತಿ ನೀಡಿತು. ಆ 
ಪ್ರದೇಶದ ಇತರ ಖಾಸಗಿ ಹಾಗು ಸರ್ಕಾರಿ ಶಾಲೆಗಳು, ಆದಿವಾಸಿ 
ಮಕ್ಕಳ ಭಾಷೆಯನ್ನು ಬದಿಗೊತ್ತಿ. ಮಕ್ಷಳು ಶಾಲಾ-ಆವರಣದಲ್ಲ 
ತಮಿಅನಲ್ಲಯೇ ಮಾತನಾಡುವಂತೆ ತಾಕೀತು ಮಾಡುತ್ತಿದ್ದವು. 
ವಿದ್ಯೋದಯ ಶಾಲೆಯ ಶಿಕ್ಷಕಿಯೊಬ್ಬರು. ಆ ಶಾಲೆಯಲ್ಲಿ 
ಶಿಕ್ಷಕಿಯಾಗಿ ಸೇರಿದಾಗ, ಅದೇ ಮೊದಲ ಬಾರಿಗೆ ಶಾಲೆಯಲ್ಲ ತನ್ನ 
ಆಡುಭಾಷೆಯಲ್ಲ ಮಕ್ಷಳು ಮಾತನಾಡುತ್ತಿರುವುದನ್ನು ಕೇಳದ್ದಾಗಿ 
ಹೇಳದರು. ಆಕೆಗೆ ಅದೊಂದು ವಿಚಿತ್ರವೂ. ನೂತನವೂ ಆದ 
ಅನುಭವವಾಗಿತ್ತು. ಶಾಲೆಯ ಗೋಡೆಗಳ ನಡುವೆ ಆಕೆಯ ಭಾಷೆಗೆ 
ಎಡೆಯುಲ್ಲದಂತೆ ಇದ್ದರೂ. ಅದು ಅಲ್ವಿ ನ್ಯಾಯ, ಔಚತ್ಯಪೂರ್ಣವೂ 
ಆಗಿ ತೋರಿತ್ತು. ಈ ಶಾಲೆಯಲ್ಲ ಮಕ್ಕಳು ಪ್ರವೇಶಿಸುತ್ತಿದ್ದಂತೆಯೇ 
ತಮ್ಮ ಮನೆಯ ಆಡುಭಾಷೆಯ ಬಧದ್ವೆ ಮುಜುಗರಪಡುವಂತಹ 
ಸಂದೇಶವನ್ನು ರವಾನಿಸುವ ವಾತಾವರಣ ಎದುರಾಗುತ್ತಿರಲಲ್ಲ. 
ತಮಿಳು ಅಧಿಕೃತ ಬೋಧನಾ ಮಾಧ್ಯಮವಾಗಿದ್ದು, ಅದನ್ನು ಇನ್ನೂ 
ಕಲಸುತ್ತಿದ್ದರೂ. ಹಂತ-ಹಂತವಾಗಿ ಮಕ್ಷ್‌ಳಗೆ 
ಪರಿಚಯುಸಲಾಗುತ್ತಿತ್ತು. ಉದಾಹರಣೆಗೆ, ವಿವಿಧ ಆದಿವಾಸಿ 
ಭಾಷೆಗಳಲ್ಪ್ಲ ಕೆಂಪು ಬಣ್ಣಕ್ಷೆ ಬೇರೆ-ಬೇರೆ ಪದಗಳರುವ ಬಗ್ಗೆ ಹಾಗು 
ತಮಿಳನಲ್ಲ ಅದನ್ನು ಸೂಚಿಸುವ ಪದದ ಬಗ್ಗೆ ಶಿಕ್ಷಕರು ಮಕ್ಕಳೊಡನೆ 
ಚರ್ಚಸುತ್ತಿದ್ದರು. 


'ಪ್ರ' ಪ್ರಜ್ಞೆಯೊಡನೆ ಸಂಬಂಧ 


ಸಾಂಕೇತಿಕ ಒಡನಾಟವಾದಿಗಳ ಪ್ರಕಾರ ಈ ಶಾಲೆಯಲ್ಲ ಮಕ್ಕಳು 
ತಮ್ಯ ಪ್ಪಪ್ರಜ್ಞೆಯನ್ನು ಕಟ್ಟಕೊಳ್ಳುತ್ತಿದ್ದು, ಅದನ್ನವರು ಅಡಗಿಸಿಟ್ಟು- 

Ke) CA [ee] QA ಟ 
ಕೊಳ್ಳಬೇಕಾದ ಮತ್ತು ಮುಚ್ಚಕೊಳ್ಳಬೇಕಾದ, ರಹಸ್ಯದಂತೆ 
ಕಾಣುತ್ತಿರಲಅಲ್ಲ. ಬದಲಗೆ, ಅವರು ತಮ್ಮ ಸ್ಪಪ್ರಜ್ಞೆಯ ವಿವಿಧ 
ಭಾಗಗಳೊಂದಿಗೆ ಸಂಭಾಷಣೆಗಳನ್ನು ಕಟ್ಟಕೊಳ್ಳುವ 
ಪ್ರಯತ್ನದಲ್ಲಿದ್ದರು. ವಿವಿಧ ಭಾಷೆಗಳ ನಡುವಿನ ಅಧಿಕಾರದ 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಸಂಬಂಧವನ್ನೇನೂ ಅವರು ಕಡೆಗಣಿಸಿರಲಲ್ಲ. ಮಕಳು ಮತ್ತು 
ಶಿಕ್ಷಕರಿಬ್ಬರೂ ಈ ವ್ಯತ್ಯಾಸಗಳನ್ನು ಅರಿತಿದ್ದರು. ಹಾಗೆಯೇ 
ತಮಿಳು ಭಾಷೆಯ ಶಕ್ತಿಯನ್ನೂ ತಿಆದಿದ್ದರು. ಮಕ್ಕಳು ಶಾಲೆಯಲ್ಲ 
ಇಂದಗ್ಲೀಷನ್ನೂ ಕಲಅಯುತ್ತಿದ್ದು. ಅದನ್ನು ಕೂಡ ಚೆನ್ನಾಗಿಯೇ 
ಕಅಸಲಾಗುತ್ತಿತ್ತು. ಇಂದ್ಲಿಷಿನಲ್ಲ ಮಾತನಾಡಬಲ್ಲ ಸಾಮರ್ಥ್ಯದ 
ವಿಚಾರದಲ್ಲ ಈ ಮಕ್ಕಳು ನಿಜವಾಗಿಯೂ ಮೇಲಅದ್ದರು. ಈ ಮಕ್ಕಳ 
ಸ್ವಂತ ಅಸ್ಕಿತೆ, ತಮಿಳು ಅಸ್ಕಿತೆ ಹಾಗು ಇಂಗ್ಲಿಷ್‌ ಮಾತನಾಡಬಲ್ಲ 
ಅಸ್ಕಿತೆಗಳ ನಡುವೆ ಸಂಬಂಧವೊಂದು ನಿರ್ಮಾಣವಾಗುತ್ತಿತ್ತು. 
ಇದೊಂದು ಹೊಸ ಬಗೆಯ ಅಸ್ಕಿತೆಯಾಗಿತ್ತು. ಸಂಕೋಚ, 
ಮುಜುಗರಗಳಂದ ತಮಿಆನಲ್ಲ ಮಾತನಾಡುವ, ಆದರೆ, ಗುಬ್ದಾಗಿ 
ತನ್ನ ಗೆಳೆಯ-ಗೆಳತಿಯರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ 
ಬೇರೊಂದು ಭಾಷೆಯಲ್ಲ ಉತ್ಪಾಹದಿಂದ ಮಾತನಾಡುತ್ತಿದ್ದ ಹಳೆಯ 
ಅಸ್ಕಿತೆಗಿಂತ ಇದು ವಿಭಿನ್ನವಾಗಿತ್ತು. ಬದಲಗೆ, ಮಕ್ಷಳು ಒಂದು 
ಕ್ರಿಯಾತ್ಮಕವೂ. ಆತ್ಯವಿಶ್ವಾಸವುಳ್ಳದ್ದೂ ಆದ ಸ್ವಪ್ರಜ್ಞೆಯನ್ನು 
ನಿರ್ಮಿಸಿಕೊಳ್ಳುವತ್ತ ಭರದಿಂದ ಮುಂದೆ ಸಾಗುತ್ತಿದ್ದರು. 


ಸಾಂಪ್ರದಾಯಿಕ ಶಾಲಾಶಿಕ್ಷಣವು ಕೀಳರಿಮೆ ಮತ್ತು ಸಾಮರ್ಥ್ಯ 
ಹೀನತೆಯ ಅಸ್ಕಿತೆಯನ್ನು ಹುಟ್ಟುಹಾಕಿದ್ದ ಪರಿಸ್ಥಿತಿಯಲ್ಲ ಆದಿವಾಸಿ 
ಮುನ್ನೇಟ್ರ್ಟ ಸಂಗಮ್‌ ಕೈಗೊಂಡ ಶೈಕ್ಷಣಿಕ ಕಾರ್ಯವು ಅದನ್ನು 
ಸರಿಪಡಿಸುವುದರಲ್ಲ ನಿರತವಾಗಿದೆ. ವಿದ್ಯೋದಯ ಶಾಲೆ ಹಾಗು 
ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ಚಟುವಟಕೆಗಳು ಯಾವ ರೀತಿ 
ಮಕ್ಕಳ ಅಸ್ಕಿತೆಯ ಪರಿಕಲ್ಪನೆಯಲ್ಲ ಮಾರ್ಪಾಡು ತರಲು 
ನೆರವಾಗುತ್ತಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಂಕೇತಿಕ 
ಒಡನಾಟವಾದವು ನಮಗೆ ದಾರಿತೋರುತ್ತದೆ. ಇಲ್ಲ ಬೇರೊಂದು 
ರೀತಿಯ ಆಂತರಿಕ ಸಂಭಾಷಣೆಗಳನ್ನು ಸಾಧ್ಯವಾಗಿಸಲಾಗಿದೆ. 
ಇವು ಸಾವಕಾಶವಾಗಿ ಮಕ್ಕಳ ಕ್ರಿಯೆಗಳಗೆ ಬಲತುಲಬುತ್ತಿದ್ದು, 
ಅವರಿಗೆ ಅಸ್ಮಿತೆಯ ಹೊಸ ಪ್ರಜ್ಞೆಯೊಂದನ್ನು ರೂಢಿಸಿಕೊಳ್ಳಲು 
ಹಾಗು ಪ್ರಸ್ತುತ ಜಗತ್ತಿನಲ್ಲ ಒ೦ದು ನೂತನವೂ. ಗೌರವಾಸ್ತಿತವೂ 
ಆದ ಸ್ಥಾನವನ್ನು ಕಲ್ಪಸಿಕೊಳ್ಳಲು ಅವರಿಗೆ ನೆರವು ನೀಡುತ್ತಿದೆ. 


ಕೃತಜ್ಞತೆ 

ಈ ಲೇಖನ ಬರೆಯಲು ನೀಡಿದ ಬೆಂಬಲಕ್ಕಾಗಿ ರಮಾ ಶಾಸ್ತ್ರಿ ಬ. ರಾಮದಾಸ್‌ ಮತ್ತು 
ವಿದ್ಯೋದಯ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಮತ್ತು ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ಎಲ್ಲಾ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. 


Blackledge, David A., and Barry Dennis Hunt. “Micro-Interpretive Approaches: An Introduction.” In Sociological Interpretations of Education, 233-48. 


Taylor & Francis, 1985. 


Madan, Amman, Rama Sastry, and B. Ramdas. “Social Movements and Educational Change: A Case Study of the Adivasi Munnetra Sangam.” Economic 


& Political Weekly 54, no. 5 (February 2, 2019): 45-52. 


Reay, Diane. “Finding or Losing Yourself? Working-Class Relationships to Education.” In The Routledge Falmer Reader in Sociology of Education, edited 


by Stephen Ball. London and New York: Routledge Falmer, 2004. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅಮ್ಮನ್‌ ಮದನ್‌ ಅವರು ಚಂಡೀಘತಡದ ಪಂಜಾಬ್‌ ವಿಶ್ವವಿದ್ಯಾಲಯದಲ್ಲ ಮಾನವಶಾಸ್ತ್ರವನ್ನೂ. ನವದೆಹಆಅಯ 
ಜವಹರಲಾಲ್‌ ನೆಹರೂ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತವನ್ನೂ ಅಧ್ಯಯನ ಮಾಡಿದ್ದಾರೆ. ಪ್ರಸ್ತುತ ಅವರು ಅಜೀಂ 
ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಿದ್ದ, ಶಿಕ್ಷಣ ಹಾಗು ಸಾಮಾಜಕ ಅಸಮಾನತೆಯನ್ನು ಕುರಿತಾದ ಕೃತಿ 
ರಚನೆಯಲ್ಲ ತೊಡಗಿದ್ದಾರೆ. "ಶಿಕ್ಷಣ ಹಾಗು ಆಧುನಿಕತೆ' ಎ೦ಬ ಅವರ ಇತ್ತೀಚಿನ ಪುಸ್ತಕವನ್ನು ಏಕಲವ್ಯ ಪ್ರಕಟಸಿದೆ. 
ಇವರನ್ನು ಸಂಪಕಿೀಸಬಹುದಾದ ಇ-ಮೇಲ್‌ ವಿಳಾಸ: amman.madan @apu.edu.in 


ಅನುವಾದ: ಕುಶಾಲ್‌ ಜಬ ಎಸ್‌ | ಪರಿಶೀಲನೆ: ಅತಾ ಕೆಸಿ 


ಮಕ್ಕಳ ಮನಸ್ಸುಗಳಲ್ಲ ಅದರಲ್ಲೂ ವಿಶೇಷವಾಗಿ ಆರಂಭಕ ಪ್ರಾಥಮಿಕ ತರಗತಿಗಳಲ್ರನ 
ಮಕ್ಕಳಲ್ಲ ಬಹಳ ಕುತೂಹಲವಿರುತ್ತದೆ. ಅವರಲ್ಲ ಪ್ರಯೋಗದ ಕಿಡಿಯನ್ನು ಅಥವಾ 
ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿ ಉಳಸಿಕೊಂಡು ಹೋಗುವುದು ಶಿಕ್ಷಕರ 
ಜವಾಬ್ದಾರಿಯಾಗಿರುತ್ತದೆ. ಶಿಕ್ಷಕರು ತರಗತಿಯಲ್ಲ ಬಳಸುವ ಭಾಗವಹಿಸುವಿಕೆಯ 
ವಿಧಾನಗಳು ಮತ್ತು ಸಮೃದ್ಧ ಶೈಅಯಲ್ಲ ವಿಷಯವನ್ನು ಪ್ರಸ್ತುತಪಡಿಸುವುದರಿಂದ, 
ಇವೆಲ್ಲಾ ಮಕ್ಕಳ ತಿಳುವಳಕೆ ಹಾಗೂ ಗ್ರಹಿಕೆಯ ಮೇಲೆ ಮಾಂತ್ರಿಕ ಪ್ರಭಾವವನ್ನು 
ಚೀರುತ್ತದೆ. ಯಾವುದೇ ರೀತಿಯ ಭಯವಿಲ್ಲದೆ ವಿಷಯದಲ್ವ್ಲ ಮಕ್ಕಳು ತೊಡಗುವುದು 
ಮತ್ತು ವಿಷಯವನ್ನು ಇಷ್ಟಪಡುವುದು ಕಅಕೆಯ ನಿರ್ಣಾಯಕ ಅಂಶಗಳು. 


-ಆಶಾ ಸಿಂಗ್‌, ಮಕ್ಕಳಲ್ಲ ಉತ್ಪಾಹದ ಜೀವಕಳೆ ತುಂಬ ಅವರ ಮನಸ್ತುಗಳೊಂದಿಗೆ 
ತೊಡಗುವುದು, ಪು.17 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪ್ರತಿಯೊಂದು ಮಗುವೂ ಕಲಿಯಲು ಒತ್ತಾಸೆಯಾಗುವಂತೆ : 


ಅನಿಲ್‌ ಸಿಂಗ್‌ 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (2೦೦5)ರ ಮಾರ್ಗದರ್ಶಿ ತತ್ವಗಳು 
ಕೆಲವು ವಿಷಯಗಳನ್ನು ಬಹಳ ಪ್ರಷ್ಟವಾಗಿ ಹೇಳದೆ. ಜ್ಞಾನವು 
ಶಾಲೆಯ ಹೊರಗಿನ ಬದುಕನ್ನು ಬೆಸೆಯಬೇಕು, ಉರುಹೊಡೆಯುವ 
ವಿಧಾನಗಳಂ೦ದಾಚೆಗೆ ಕಅಕೆಯುಂಬಾಗಬೇಕು ಮತ್ತು ಬೋಧನಾ- 
ಕಅಕೆ ಪ್ರಕ್ರಿಯೆಯು ಯಾಂತ್ರಿಕವಾಗಬಾರದು ಎನ್ನುವುದಕ್ಕೆ ಒತ್ತು 
ನೀಡಿದೆ. ಕಅಕೆಯು ಪಠ್ಯಪುಸ್ತಕಗಳಾಚೆಗೂ ವಿಸ್ತರಿಸಿ ಮಕ್ಕಳಲ್ಲ 
ಸಮರಗ್ರ ಅರಿವು ಮೂಡುವಂತೆ ಪಠ್ಯಕ್ರಮವನ್ನು ಶ್ರೀಮಂತ- 
ಗೊಳಸಬೇಕಿದೆ. ಪರೀಕ್ಷಾ ವ್ಯವಸ್ಥೆ ನಮ್ಯವಾಗಿರಬೇಕಿದ್ದು. 
ನಿಯಮಿತ ತರಗತಿಯ ಚಟುವಟಕೆಗಳೊಕಳಗೇ ಸಂಯೋಜತ- 
ವಾಗಿರಬೇಕು. ಶಾಲೆಯ ವಾತಾವರಣ ಮತ್ತು ಬೋಧನಾ-ಕಲಕಾ 
ಪ್ರಕ್ರಿಯೆಯು ಪ್ರಜಾಪ್ರಭುತ್ವ ತತ್ತಾಧಾರಿತ-ವಾಗಿರಬೇಕು. 


ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದಿಂದ ಶಾಲೆಗಳಲ್ಲ ಮಕ್ಕಳ 
ದಾಖಲಾತಿಯು ಹಿಂದೆಂದಿಗಿಂತಲೂ ಅತೀ ಹೆಚ್ಚಿನ ವೇಗ ಪಡೆದಿದೆ. 
ವೈವಿಧ್ಯಮಯ ಕೌಶಲ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ, 
ವಿವಿಧ ಸಮಾಜೋ - ಆರ್ಥಿಕ ಹಿನ್ನೆಲೆಗಳ೦ದ ಬಂದಂತಹ ಮಕ್ಷಳು 
ಹಾಗು ಯಾರಿಗೆ ಪ್ರಾಥಮಿಕ ಶಿಕ್ಷಣ ದೊರಕುತ್ತಿರಲಅಲ್ಲವೋ 
ಅವರೆಲ್ಲರೂ ಇಂದು ಶಾಲೆಗೆ ಬರುತ್ತಿದ್ದಾರೆ. ಪ್ರಾಥಮಿಕ ಶಿಕ್ಷಣವು 
ಈಗ ಮಕ್ಕಳ ಮೂಲಭೂತ ಹಕ್ಕು. ಠಗಿನ ಬದಲಾದ ಪರಿಸ್ಥಿತಿಗಳಲ್ಲ 
ಒಳಗೊಳ್ಳುವ ರೀತಿಗಳ ಮೂಲಕ ಎಲ್ಲಾ ಮಕ್ಕಳಗೆ ಶಾಲೆಗಳಲ್ಲ 
ಒಂದು ಗೌರವಯುತ ಸ್ಥಾನ ನೀಡುವುದು ಅತ್ಯಗತ್ಯ. ಯಾವುದನ್ನೇ 
ಆದರೂ ಮತ್ತು ಎಲ್ಲವನ್ನೂ ಕಲಯುವ ಸಾಮರ್ಥ್ಯ ತಮಗೆ ಇದೆ 
ಎ೦ಬ ನಂಬಕೆಯನ್ನು ಮಕ್ಷಳಲ್ಲ ಹುಟ್ಟಸುವುದು ಬಹಳ ಮುಖ್ಯ. 
ನಮ್ಮ ಸಂವಿಧಾನದಲ್ಲ ಅಡಕಗೊಂಡ ಮೌಲ್ಯಗಳೆಡೆಗಿನ ನಮ್ಮ 
ಬದ್ಧತೆಗಳಗೂ ಕೂಡ ಇದು ಒಂದು ಮೂಲ ಅಗತ್ಯವಾಗಿದೆ. 


ಆನಂದ್‌ ನಿಕೇತನ್‌ ಡೆಮಾಕ್ರೆಟಕ್‌ ಶಾಲೆಯು ಒಳಗೊಳ್ಳುವಿಕೆ 
ಹಾಗು ಪ್ರಜಾಪ್ರಭುತ್ವ ತತ್ವಗಳ ಆಶಯಗಳೊಂದಿಗೆ ಕಾರ್ಯ- 
ನಿರ್ವಹಿಸುತ್ತಿದೆ. ಕಳೆದ ಎಂಟು ವರ್ಷಗಳ ಪಯಣದಲ್ಲ, ಈ ಶಾಲೆಗೆ 
ಮಕ್ಕಳು ಕೇವಲ ವಿವಿಧ ಸಮಾಜೋ - ಆರ್ಥಿಕ ಹಿನ್ನೆಲೆಗಳ೦ದಷ್ಟೇ 
ಅಲ್ಲದೆ, ವಿವಿಧ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ 
ಸಾಮರ್ಥ್ಯಗಳನ್ನು ಹೊತ್ತು ಬಂದಿದ್ದಾರೆ. ಮಗು ಕೇಂದ್ರಿತ, 
ಪ್ರಜಾಪ್ರಭುತ್ವವಾದಿ ಮತ್ತು ಒಳಗೊಳ್ಳುವ ಪರಿಸರದಲ್ಲ ಎಲ್ಲ ಮಕ್ತಳೂ 
ತಮ್ಮದೇ ವೇಗ ಮತ್ತು ಗತಿಯಲ್ಲ ಮ್ಯಅಗಲ್ಲು /ಬೌದ್ದಿಕ 
ಸಾಮರ್ಥ್ಯಗಳನ್ನು ಮುಲ್ಪದ್ದಾರೆ. 


ಪ್ರತಿ ಮಗುವೂ ಕಲಅಯಬಲ್ಲುದೆಂದು ಈ ಅನುಭವಗಳು 
ನಮಗೆ ತೋರಿಸಿವೆ. ನಾವು ಮಾಡಬೇಕಾದುದೆಂದರೆ 
ಬೋಧನೆಯ ಕುರಿತ ನಮ್ಮ ಆತಂಕಗಳನ್ನು ಕಡಿಮೆಗೊಳಸಿ- 
ಕೊಳ್ಳುವುದು. ಶಿಕ್ಷಕರಾಗಿ ನಮ್ಮ ಅಧಿಕಾರದ ಕಲ್ಪನೆಯನ್ನು 
ಕಾಲಕಾಲಕ್ಕೆ ಕಳಚಿಕೊಳ್ಳುವುದು. ಮಕ್ನಳ ಅಂತರ್ಗತ 
ಸಾಮರ್ಥ್ಯಗಳನ್ನು ಮತ್ತು ಅವರ ಒಲವುಗಳನ್ನು ಅರಿತು- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಕೊಳ್ಳುವುದು, ಕಲಅಕೆಯನ್ನು ಅವರಿಗೆ ಅರ್ಥಪೂರ್ಣ ಮತ್ತು 
ಉಲ್ಲಾಸಮಯಗೊಳಸುವುದು, ಅವರ ಜ್ಞಾನ ಮತ್ತು 
ತಿಳುವಳಕೆಯನ್ನು ಗೌರವಿಸುವುದು ಹಾಗೂ ಅವರ 
ವೈಯಕ್ತಿಕತೆ ಮತ್ತು ಘನತೆಯನ್ನು ರಕ್ಷಿಸುವುದು. ಹೀಗಾದಾಗ, 
ಕೆಲವೇ ಸಮಯದಲ್ಲ ಕಲಕೆಯ ಹಾದಿಗಳು ತಾವಾಗಿಯೇ 
ತೆರೆದುಕೊಳ್ಳುತ್ತವೆ. 


ಐದು ಮಕ್ಕಳ ಕುರಿತ ಪ್ರಕರಣ ಅಧ್ಯಯನದ ಮೂಲಕ ಈ 
ಲೇಖನದಲ್ಲ ನನ್ನ ವಾದಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಒ೦ದು ಶಾಲಾ 
ಘಟಕವಾಗಿ ಕಅಯಲು ನಮಗೆ ಬಹಳಷ್ಟು ಉದಾಹರಣಿಗಳು 
ದೊರೆತಿವೆ. ನಮ್ಯ ಕಅಯುವ - ಕಅಸುವ ಪ್ರಕ್ರಿಯೆಗಳನ್ನು ಮಕ್ಕಳ 
ಅಗತ್ಯಗಳ ಆಧಾರದ ಮೇಲೆ ರೂಪಿಸಿ ಮಾರ್ಪಡಿಸಿದೆವು ಹಾಗೂ 
ಇದರೊಂದಿಗೆ ಮಕ್ಕಳ ಕಠಕಾ ಸಾಧನೆಗಳು ವೇಗ ಪಡೆದವು. 


ಆ ಇವರಲ್ಲ ರೋಹಿತ್‌ 7 ವರ್ಷ ವಯಸ್ಸಿನವನು. ಶಾಲೆಯ 
ಸಮೀಪದ ಗುಡಿಸಲೊಂದರಲ್ಲ ಅವರ ಕುಟುಂಬ ವಾಸಿಸುತ್ತದೆ. 
ಅವನ ತಂದೆ ಅನಕ್ಷರಸ್ಪರಾಗಿದ್ದು, ಕಾಲೋನಿಯಲ್ಲ ನೀರು 
ಸರಬರಾಜು ಮಾಡುವ ಮತ್ತು ನಲ್ಲ ರಿಪೇರಿ ಮಾಡುವವರಾಗಿ 
(ಪ್ಲಂಬರ್‌) ದುಡಿಯುತ್ತಾರೆ. ಅವನ ಅಣ್ಣ ಹೋಟೆಲೊಂದರಲ್ಲಿ ಕೆಲಸ 
ಮಾಡುತ್ತಾನೆ. ಅವನಿಗೆ ಒಬ್ಬ ತಂಗಿ ಇದ್ದು ಅವಳನ್ನೂ ಆತನೇ 
ಶಾಲೆಗೆ ಕರೆತರುತ್ತಾನೆ. ಎರಡನೆಯ ಮಗು ಬಂದು (8 ವರ್ಷ) 
ಒಂದು ಹಳ್ಳಿಯಿಂದ ಬಂದಿದ್ದು ಮರಾಠಿ ಮಾತನಾಡುತ್ತಾಳೆ. ಹಿಂದಿ 
ವರಾತನಾಡಲು ಮತ್ತು ಅರ್ಥಮಾಡಿಕೊಳ್ಳಲು ಬಹಳ 
ಪ್ರಯಾಸಪಡುತ್ತಾಳೆ. ತನಗೆ ಕಲಅಕೆ ಅಸಾಧ್ಯವೆಂದು ಅವಳು 
ಆತಂಕಗೊಂಡಿದ್ದಕು. ಮೂರನೆಯ ಮಗು ಕೃಷ್ಣ (8 ವರ್ಷ). ಒಂದು 
ದನದ ಕೊಟ್ಟಗೆಯಲ್ಲ ತನ್ನ ತಾತನೊಂದಿಗೆ ವಾಸಿಸುತ್ತಾನೆ. ಅವನು 
ಹತ್ತಿರದ ಒಂದು ಶಾಲೆಗೆ ಹೋಗುತ್ತಿದ್ದನು. ನಿಯಮಿತವಾಗಿ ಶಾಲೆಗೆ 
ಹಾಜರಾಗದೆ ಹಾಗೂ ನಿರೀಕ್ಷಿತ ಕಲಕ್‌ಾ ಫಅತಗಳನ್ನು 
ಗಳಸಲಲ್ಲವೆ೦ಬ ಕಾರಣಕ್ಕೆ ಅವನನ್ನು ಶಾಲೆಯಿಂದ 
ಹೊರಹಾಕಲಾಗಿತ್ತು. ಅವನು ಈಗ ನಮ್ಮ ಶಾಲೆಗೆ ಬರುತ್ತಿದ್ದಾನೆ. 
ಆದರೆ ಅವನ ಆತ್ಮೃನ್ನೈೇರ್ಯ ಬಹಳವೇ ಫಾಸಿಗೊಂಡಿದೆ. ನಾಲ್ಗ್ಲನೆಯ 
ಮಗು ಪೂಜಾ (೨ ವರ್ಷ). ಅವಳಗೆ ಸ್ವಲ್ಪ ಶ್ರವಣದೋಷದ ಸಮಸ್ಯೆ 
ಇದೆ. ಅವಳಗೆ ಶ್ರವಣಸಾಧನ ಅಳವಡಿಸಿದರೂ, ಈಗಲೂ 
ಮಾತನಾಡುವ ಮತ್ತು ಆಲಅಸುವಲ್ಲ ತೊಂದರೆಯನ್ನು 
ಅನುಭವಿಸುತ್ತಿದ್ದಾಳೆ. ಅವಳು ಪ್ರತಿಷ್ಠಿತ ಖಾಸಗಿ ಶಾಲೆಯೊಂದರಲ್ಪ 
ಓದುತ್ತಿದ್ದಳು. ಆದರೆ ಆ ಶಾಲೆಯ ಆಡಳತ ವರ್ಗ ಅವಳು ವಿಶೇಷ 
ಶಾಲೆಗೆ ಹೋಗಬೇಕೆಂದು ಅಭಿಪ್ರಾಯಪಟ್ಟತು. ಅವಳ ಪೋಷಕರು 
ಸಂವೇದನಾಶೀಲರಾಗಿದ್ದರು ಮತ್ತು ಮನಶಾಸ್ತ್ರಜ್ಞರ ಸಲಹೆಯನ್ನು 
ಪಾಅಸುತ್ತಿದ್ದರು. ಹಾಗಾಗಿ ಅವಳನ್ನು ಆನಂದ್‌ ನಿಕೇತನ್‌ ಶಾಲೆಗೆ 
ಸೇರಿಸಲಾಯುತು. ಐದನೇ ಮಗು ಸ್ವಾತಿ (1೦ ವರ್ಷ). ಇವಳಗೆ 
ಮಾತನಾಡುವುದರಲ್ಲ ತೊಡಕುಗಳದ್ದವು. ಮಾತನಾಡುವಾಗ 
ಉಗ್ಗುತ್ತಿದ್ದಳು. ಬಕ್ಷಳಸುತ್ತಿದ್ದಕು ಮತ್ತು ಆಗಾಗ ಮಾತು 


ತೊದಲುತ್ತಿತ್ತು. ಕೀಳರಿಮೆಯ ಭಾವನೆಯೂ ಅವಳಲ್ಲ ಬೇರೂರಿ, 
ಅತಿ ಸಣ್ಣ ವಿಷಯಗಳಗೂ ಅಳಲು ಆರಂಭಸುತ್ತಿದ್ದಳು. 


ಠೇ ಎಲ್ಲಾ ಐದು ಮಕ್ಕಳು ಆನಂದ್‌ನಿಕೇತನ್‌ ಶಾಲೆಯಲ್ಲ 
ಮೂರರಿಂದ ಎಂಟು ವರ್ಷಗಳ ಕಾಲ ಇದ್ದರು. ಅವರು ಶೈಕ್ಷಣಿಕ 
ವಿಷಯದಲ್ಲ ಉತ್ತಮ ಸಾಧನೆ ಮಾಡಲು ಸಾಧ್ಯವಾದದ್ದಷ್ಟೇ ಅಲ್ಲದೆ 
ತಮ್ಮ ಇತರ ಸವಾಲುಗಳನ್ನೂ ಸಹಾ ಮೀರಿದರು. ಶಾಲೆಯಲ್ಲಿ 
ಮತ್ತು ಅದರ ಪ್ರಕ್ರಿಯೆಯಲ್ಲ ಅಗತ್ಯ ಬದಲಾವಣಿಗಳನ್ನು ತರುವ 
ಮೂಲಕ ಹಾಗೂ ನಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸಿಕೊಳ್ಳುವ 
ಮೂಲಕ ಪ್ರತಿ ಮಗುವೂ ತನ್ನದೇ ಆದ ವೇಗ, ಗತಿ, ಆಸಕ್ತಿ ಇವುಗಳ 
ಮೂಲಕ ಎಲ್ಲ ಸವಾಲುಗಳನ್ನು ಎದುರಿಸಿಯೂ ನಿರೀಕ್ಷಿತ ಶೈಕ್ಷಣಿಕ 
ಮಟ್ಟವನ್ನು ಮುಟ್ಟಬಹುದಾದಂತಹ ವಾತಾವರಣವನ್ನು 
ರೂಪಿಸಬಹುದು ಎಂಬ ವಿಶ್ವಾಸವನ್ನು ನಾವು ಕಂಡುಕೊಂಡೆವು. 


ಏಳು ವರ್ಷದ ರೋಹಿತ್‌ ತನ್ನ ಬಣ್ಣ ಮತ್ತು ಕೂದಲನಿಂದಾಗಿ ಬಹಳ 
ಅಭದ್ರತೆಯನ್ನು ಅಮುಭವಿಸುತ್ತಿದ್ದನು. ಶಾಲೆಯಲ್ಲ 
ಯಾರೊಡನೆಯೂ ಬೆರೆಯದೇ ಮೌನವಾಗಿ ಇರುತ್ತಿದ್ದನು. ಅವನು 
ಶಾಲೆಗೆ ಪ್ರತಿದಿನ ಬರುತ್ತಿರಅಲ್ಲ. ಶಾಲೆಯ ಸಮೀಪದ ಸ್ಲಂನಲ್ಪರುವ 
ಗುಡಿಸಲೊಂದರಲ್ಲ ಅವನು ವಾಸಿಸುತ್ತಿದ್ದನು. ಶಾಲೆಗೆ ಬರುವ 
ದಾರಿಯಲ್ಲಿಯೇ ಈ ಗುಡಿಸಲು ಇದ್ದಿದ್ದರಿಂದ ಈ ಅಂಶವೂ ಅವನು 
ಕೀಳರಿಮೆ ಅನುಭವಿಸುವಂತೆ ಮಾಡಿತು. ಅವನ ತಾಯುಯು 
ನಗರವನ್ನು ತೊರೆದು ತನ್ನ ಹಳ್ಳಗೆ ತಿರುಗಿ ಹೋಗಿದ್ದಳು. 
ಒಡಹುಟ್ಟದವರು ಸೇರಿ ಅಡುಗೆ ಮಾಡುತ್ತಿದ್ದರು. ಅವರ ತಂದೆಯೂ 
ಕೆಲಸದ ಕಾರಣದಿಂದಾಗಿ ಹೆಚ್ಚಿನ ಸಮಯ ಮನೆಯಿಂದ 
ದೂರವಿರುತ್ತಿದ್ದರು. ಅವರ ಅಣ್ಣ ರಾಜ್‌ ಕೂಡ ಕೆಲಸಕ್ಕೆ ಹೋಗುತ್ತಿದ್ದ. 
ಇಂತಹ ಸನ್ನಿವೇಶದಲ್ಲ ತಂಗಿ ಒಬ್ಬಳನ್ನೇ ಮನೆಯಲ್ಲ ಬಡುವುದು 
ಕಷ್ಟವಾಗುತ್ತಿತ್ತು. ಅವನು ಅವಳನ್ನೂ ಶಾಲೆಗೆ ಕರೆತರಬಹುದು 
ಎಂದು ಹೇಳದೆವು. ಇನ್ನಿತರ ಎಷ್ಟೋ ಪುಟ್ಟ ಮಕ್ಷಳು ಶಾಲೆಗೆ 
ಬರುತ್ತಿದ್ದರು. ಅವನ ತಂಗಿಯು ಆ ಮಕ್ಕಳೂಂದಿಗೆ ಆಡುತ್ತಿದ್ದಳು. 
ಇದರಿಂದಾಗಿ ಅವನು ದಿನವೂ ಶಾಲೆಗೆ ಬರಲಾರಂಭಸಿದ ಮತ್ತು 
ಶಾಲೆಯಲ್ಲಿ ನಿರಾಳತೆಯನ್ನು ಅನುಭವಿಸಿದ. 


ಆಟದ ಮೈದಾನದಲ್ಲ ಹಾಗೂ ಮರಗಳನ್ನು ಹತ್ತುವುದರಲ್ಲ ಯಾರೂ 
ಅವನನ್ನು ಸರಿಗಟ್ಟಲು ಆಗುತ್ತಿರಅಲ್ಲ. ಆದರೆ ಓದುವುದರತ್ತ ಅವನ 
ಆಸಕ್ತಿಯನ್ನು ಹರಿಸಅಲ್ಲ. ಶಿಕ್ಷಕರಾದ ನಾವು ರೋಹಿತ್‌ನ 
ಸಮಸ್ಯೆಯನ್ನು ಅರಿತುಕೊಳ್ಳಲು ನಮ್ಮಲ್ಲಯೇ ಮಾತನಾಡಿ- 
ಕೊಂಡೆವು. ಒಂದು ಕಬಡ್ಡಿ ತಂಡವನ್ನು ಕಟ್ಟಲು ನಿರ್ಧರಿಸಿದೆವು. 
ಮುಂದೆ ಶಾಲೆಯ ಸಮಯ ಮುಗಿದ ನಂತರ ಪ್ರತಿದಿನ ಅರ್ಧ 
ಗಂಟಿಗಳ ಕಾಲ ಕಬಡ್ಡಿ ಅಡುತ್ತಿದ್ದೆವು. ಇಲ ಅಮೋಘ ನಾಯಕತ್ವ 
ಗುಣವು ರೋಹಿತ್‌ನಲ್ಪ್ಲ ಮೊಳಕೆಯೊಡೆಯುತು. ಇದರಿಂದ ಅವನು 
ಬಹಳಷ್ಟು ಸ್ನೇಹಿತರನ್ನು ಸಂಪಾದಿಸಲು ಸಾಧ್ಯವಾಯಿತಷ್ಟೇ ಅಲ್ಲದೆ 
ತನ್ನ ಹರಗೆಯವರೊಡನೆ ಪ್ರಭಾವಿ ಇರುವಿಕೆಯನ್ನು ಸಾಧಿಸಲು 
ಸಾಧ್ಯವಾಯುತು. ಆ ಮಕ್ಷಳಲ್ಪ ಈಗವನು ಎಲ್ಲರ ಮೆಚ್ಚಿನವನಾಗಿದ್ದ 
ಮತ್ತು ಎಲ್ಲಾ ಮಕ್ಕಳು ಅವನಿರುವ ತಂಡವನ್ನು ಸೇರಲು 
ಆಶಿಸುತ್ತಿದ್ದರು. 


ಅವನು ಹಲವಾರು ಪಕ್ಷಿಗಳು ಮತ್ತು ಪ್ರಾಣಿಗಳ ಧ್ವನಿಯನ್ನು 
ಅನುಕರಿಸುತ್ತಿದ್ದನು. ಮಕ್ಕಳೆಲ್ಲ ಸೇರಿ ಒಂದು ಕಿರುಚಿತ್ರವನ್ನು 
ಚಿತ್ರೀಕರಿಸಲು ಅಣಿಯಾದರು. ಹಿನ್ನೆಲೆ ಸಂಗೀತವನ್ನು ರೋಹಿತ್‌ 
ಒದಗಿಸಿದನು. ಹಲವಾರು ಧ್ಧನಿಗಳನ್ನು ಅಂದರೆ ಕಾಡಿನ. ನೀರು 
ಸುರಿಯುತ್ತಿರುವ, ಪಕ್ಷಿಗಳ, ನಾಯಿಗಳ ಮತ್ತು ಹಸುಗಳ, 
ಮೋಬಾರು ಬೈಕುಗಳ, ರೈಲುಗಳ ಹಾಗೂ ಪಾತ್ರೆಗಳ ಹೀಗೆ 


ಹಲವಾರು ಧ್ವನಿಗಳನ್ನು ಸೃಷ್ಟಿಸಿದನು. ಅವನು ಕೆಲವನ್ನು 
ಮಿಮಿಕ್ರಿಯ ಮೂಲಕ ಮಾಡಿದರೆ ಉಳದವನ್ನು ತನ್ನದೇ ವಿನೂತನ 
ವಿಧಾನದಲ್ಲಿ ನಿರ್ಮಿಸಿದನು. 


ಆನ್ಹಯಿಕ ಗಣಿತದಲ್ಲ ರೋಹಿತ್‌ ಸಮರ್ಥನಾಗಿದ್ದನು. ಗಣಿತ 
ಶಿಕ್ಷಕರು ಅವನ ಪ್ರತಿದಿನದ ಬದುಕಗೆ ಸಂಬಂಧಿಸಿದಂತೆ ಹಲವಾರು 
ಸಮಸ್ಯೆಗಳನ್ನು ರಚಿಸಿ ಕೇಆಳದಾಗ, ಅವನು ಅವುಗಳನ್ನು 
ಸರಾಗವಾಗಿ ಪರಿಹರಿಸಿದನು. ಅವನು ಪ್ರತಿದಿನ ಶಾಲೆಗೆ 
ಬರಲಾರಂಭಸಿದ್ದರಿಂದ ಇತರ ಮಕ್ಕಳೊಡನೆ ಸ್ನೇಹ ಮತ್ತು 
ಶಿಕ್ಷಕರೊಂದಿಗೆ ಬಾಂಧವ್ಯ ಬೆಳೆಯಿತು ಮತ್ತು ಇವು ಅವನು 
ತರಗತಿಯನ್ನು ಆನಂದಿಸುವಂತೆ ಮಾಡಿದವು. ಅವನು ತನ್ನು 
ಕಲಅಕೆಯೆಡೆಗೆ ಗಮನಹರಿಸಲು ಪ್ರಾರಂಭಸಿದನು. ಗಣಿತದೊಡನೆ 
ಹಿಂದಿ ಮತ್ತು ಇಂಗ್ಲಿಷನ್ನು ಕೂಡ ಕಲಅತನು. ಆದರೆ ಸಮಾಜ 
ವಿಜ್ಞಾನವನ್ನು, ವ್ಯಕ್ತಿಗಳು ಮತ್ತು ಸರ್ಕಾರ ಇವುಗಳ ನಡುವಣ 
ಸಂಬಂಧಗಳನ್ನು ಅವನ ಬದುಕನ ಉದಾಹರಣಿಗಕಳ ಮೂಲಕ 
ವಿವರಿಸಿದಾಗ ಬಲುಬೇಗನೆ ಅದು ಅವನ ಆಸಕ್ಷಿಂಶು 
ವಿಷಯವಾಲುತು. ಸಮಾಜ ವಿಜ್ಞಾನದ ಅಧ್ಯಯನ ಯೋಜನೆಗಾಗಿ 
ಅವನು ಶಾಲೆಯ ಸಮೀಪದಲ್ಲ ಹರಿಯುತ್ತಿದ್ದ ಒಂದು 
ಕಾಲುವೆಯನ್ನು ಆಯ್ದಿ ಮಾಡಿಕೊಂಡನು. ಅದು ಆರಂಭವಾಗುವ 
ಜಾಗದಿಂದ ಹಿಡಿದು ಅದು ಎಲ್ಲಗೆ ಹೋಗುತ್ತದೆ ಹಾಗೂ ಎಷ್ಟು 
ಕವಲುಗಳನ್ನು ಪಡೆಯುತ್ತದೆ ಎಂಬುದನ್ನೆಲ್ಲಾ ಗಮನಿಸಿದನು. ನೀರು 
ಹರಿಯುವ ಕಾಲಗಳನ್ನು ಸಹ ಅವರು ಅಧ್ಯಯನ ಮಾಡಿದರು. 
ಇದರಿಂದ ನೀರು ಯಾವ ತಿಂಗಳಲ್ಲ ಹರಿಯುತ್ತದೆ ಮತ್ತು ಯಾವ 
ತಿಂಗಳುಗಕಲ್ಪ್ಲ ಕಾಲುವೆ ಒಣಗಿರುತ್ತದೆ ಎಂದು ಕಂಡುಕೊಂಡರು. 
ಎಷ್ಟು ಜನ ರೈತರು ತಮ್ಮ ಬೆಳೆಗಾಗಿ ಕಾಲುವೆಯನ್ನು 
ನೆಚ್ಚಿಕೊಂಡಿದ್ದಾರೆ ಎಂದು ಗಮನಿಸಿ ತನ್ನ ಬದುಕು ಮತ್ತು ತನ್ನ 
ಸುತ್ತಅನವರ ಬದುಕಿಗೆ ಕಾಲುವೆ ಎಷ್ಟು ಮುಖ್ಯ ಎಂದು 
ವಿಶ್ಲೇಷಿಸಿದರು. ಯೋಜನೆಗೆ ಮಾಡಿದ ಕೆಲಸವನ್ನು ತುಂಬಾ 
ಸುಂದರವಾಗಿ ರೂಪಿಸಿ ತರಗತಿಯಲ್ಲ ಎಲ್ಲರ ಮುಂದೆ ಪ್ರದರ್ಶನಕ್ಕೆ 
ಇಟ್ಟನು. 


ರೋಹಿತ್‌ ಆರು ವರ್ಷಗಳ ಕಾಲ ಶಾಲೆಯಲ್ಲ ಇದ್ದನು. ಈ 
ಸಮಯದಲ್ಲ ಅವನು ಎಲ್ಲಾ ಚಟುವಟಕೆಗಳಲ್ಲ ಉತ್ಸಾಹದಿಂದ 
ಭಾಗವಹಿಸಿದನು. ಸ್ಷಂ ನೆಲಸಮವಾದ ನಂತರ ರೋಹಿತ್‌ ಮತ್ತು 
ಅವನ ಕುಟುಂಬ ಶಾಲೆಯಿಂದ ಬಲುದೂರ ಬೇರೆಡೆಗೆ 
ಸ್ಲಕಾಂತರವಾಗಬೇಕಾಯುತು. ಅಲ್ತ್ಲಗೆ ಸಮೀಪದ ಸರ್ಕಾರಿ 
ಶಾಲೆಯೊಂದರಲ್ಪ ಅವನು 7ನೇ ತರಗತಿಗೆ ದಾಖಲಾದನು. ನಂತರ 
ಒಮ್ಮೆ ಅವನು ಶಾಲೆಗೆ ಕೂಡ ಭೇಟ ನೀಡಿದ್ದನು. 


ಎಂಟು ವರ್ಷದ ಬಂದು ಮಹಾರಾಷ್ಟ್ರದ ಒಂದು ಹಳ್ಳಿಯಿಂದ 
ಬಂದಿದ್ದಳು. ಅವಳಗೆ ಹಿಂದಿ ಸ್ವಲ್ಪ್ಲಮಟ್ಟಗೆ ಅರ್ಥವಾಗುತ್ತಿತ್ತು. ಆದರೆ 
ಹಿಂದಿಯಲ್ಲ ಮಾತನಾಡುವುದು ಅವಳಗೆ ಬಹಳ ಪ್ರಯಾಸದ 
ವಿಷಯವಾಗಿತ್ತು. ಹಿಂದಿಯನ್ನು ಓದುವುದು ಮತ್ತು ಬರೆಯುವುದು 
ಇಲ್ಲವೇ ಇಲ್ಲ ಎನ್ನುವಂತಿತ್ತು. ಹಿಂದಿ ಶಿಕ್ಷಣ ಮಾಧ್ಯಮವಾಗಿದ್ದ 
ತರಗತಿಯಲ್ಲ ಅವಳು ಮೊದಲಗೆ ಕಷ್ಟಪಡುತ್ತಿದ್ದಕು. ಸುಮಾರು 
ಒಂದು ತಿಂಗಳು ತರಗತಿಯಲ್ಲ ಅನಾಸಕ್ತಿಬಂದ, ಯಾರೊಂದಿಗೂ 
ಮಾತನಾಡದೆ ಅಥವಾ ಅವಳಗೆ ಕೇಆಅದ ಪಶ್ನೆಗಳಗೆ ಉತ್ತರಿಸಲು 
ಇಷ್ಟವಿಲ್ಲದೆ ಕುಳತಿರುತ್ತಿದ್ದಕು. ಮನೆಯಲ್ಲ ದಿನವೂ ಅಳುತ್ತಾಳೆ ಮತ್ತು 
ಇದೇ ರೀತಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ ಎಂದು 
ಗೋಗರೆಯುತ್ತಾಕೆ ಎಂದು ಅವಳ ತಾಲು ತಿಳನಿದರು. ತನಗೆ 
ಎಂದಿಗೂ ಓದಲು ಮತ್ತು ಕಲಅಯಲು ಸಾಧ್ಯವಾಗದು ಎ೦ಬ 
ಚಿಂತೆಯಿಂದ ಅವಳು ತುಂಬಾ ನಿರಾಸೆಗೊಂಡಿದ್ದಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಶಿಕ್ಷಕರು ಒಟ್ದಾಗಿ ಸೇರಿ ಚರ್ಜಿಸಿ ಅವಳಗೋಸ್ಥರ ಒಂದು 
ಯೋಜನೆಯನ್ನು ತಯಾರಿಸಿದರು. ನಮ್ಮಲ್ಲನ ಒಬ್ಬ ಸಹಶಿಕ್ಷಕರು 
ಮರಾಠಿ ಬಲ್ಲವರಾಗಿದ್ದರು. ಅಂದುವಿನೊಡನೆ ನಿಧಾನವಾಗಿ 
ಸಂವಾದವನ್ನು ಆರಂಭಸುವ ಜವಾಬ್ದಾರಿಯನ್ನು ಅವರಿಗೆ 
ನೀಡಲಾಯುತು. ಅದೇ ಸಮಯದಲ್ಲ ನಾವು ಎರಡು ಮರಾಠಿ 
ಹಾಡುಗಳನ್ನು ಹುಡುಕಿಕೊಂಡು ಅವುಗಳನ್ನು ಬೆಳಗಿನ ಪ್ರಾರ್ಥನಾ 
ಸಭೆಯಲ್ಲ ಹಾಡಲು ಆರಂಭಿಸಿದೆವು. ನಮ್ಮ ಬೆಳಗಿನ ಸಭೆಗಳು 
ಅನೌಪಚಾರಿಕ, ಮುಕ್ತ ಮತ್ತು ಸ್ವಇಚ್ಛೆಯ ವೇದಿಕೆಯಾಗಿ ಬಹಳಷ್ಟು 
ಸಾಧ್ಯತೆಗಳಿಂದ ಕೂಡಿತ್ತು. ಇದರಲ್ಪ ಗುಂಪು ಚಟುವಟಕೆಗಳದ್ದು 
ಎಲ್ಲರಿಗೂ ಅವಕಾಶ ದೊರೆಯುತ್ತಿತ್ತು. ಮರಾಠಿ ಹಾಡಿನ ಸಮಯ 
ಬಂದಾಗ ಬಂದು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಳು. 
ಅಷ್ಟೇ ಅಲ್ಲದೆ ಈ ಹಾಡನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು 
ಅವಳಗೇ ನೀಡಲಾಯುತು. ನಿಜವೆಂದರೆ, ಅವಳು ಮಕ್ಕಳಗೆ ಹೊಸ 
ಹಾಡುಗಳನ್ನು ಪರಿಚಯುಸಿದಳು. ವೇದಿಕೆ ಚಟುವಟಕೆಯಲ್ವ 
ಮಕ್ಕಳು ತಮ್ಮ ಹಿಂದಿನ ದಿನದ ಶಾಲಾ ಅನುಭವಗಳನ್ನು 
ಹಂಚಿಕೊಳ್ಳುತ್ತಾರೆ. ಬಂದುವಿಗೆ ತನ್ನು ಅನುಭವವನ್ನು ಮರಾಠಿಯಲ್ಲಿ 
ಹಂಚಿಕೊಳ್ಳಲು ಅನುವು ಮಾಡಿಕೊಡಲಾಲುತು. ಇದನ್ನು 
ನಂತರದಲ್ಲ ಮರಾಠಿ ಬಲ್ಲ ಶಿಕ್ಷಕರು ಇತರ ಮಕ್ಷಳಗೆ ಹಿಂದಿಗೆ 
ಅನುವಾದಿಸಿ ಹೇಳುತ್ತಿದ್ದರು. 


ಅಷ್ಟೇ ಅಲ್ಲದೆ ಹಲವಾರು ಮರಾಠಿ ಜಾನಪದ ಕಥೆಗಳನ್ನು ಹುಡುಕ 
ತರಗತಿಯಲ್ಲ ಹೇಕಲಾರಂಭಸಿದೆವು. ಇವುಗಳಲ್ಲಿ ಕೆಲವನ್ನು ಅವಳು 
ಈ ಹಿಂದೆಯೂ ಕೇಳದ್ದರಿಂದ ಹಾಗೂ ಅದನ್ನು ಬಹಳ ಆನಂದಿಸಲು 
ಆರಂಭಸಿದಳು. ಅಲ್ಪಪ್ಪಲ್ಪ ತಿಆದಿದ್ದ ಹಿಂದಿಯನ್ನು. ಬಹಳಷ್ಟು 
ಮರಾಠಿ ಪದಗಳನ್ನು ಉಪಯೋಗಿಸಿ ಈ ಜಾನಪದ ಕಥೆಗಳ ಬಗ್ದೆ 
ಇನ್ನೂ ಹೆಚ್ಚಿನ ವಿಷಯಗಳನ್ನು ತನ್ನ ಸಹಪಾಠಿಗಳೊಂದಿಗೆ 
ಹಂಚಿಕೊಳ್ಳುತ್ತಿದ್ದಕು. ಇದು ಅವಳ ಆತ್ಮಷ್ಣೈರ್ಯವನ್ನು ಬಹಳ 
ಹೆಚ್ಚಿಸಿತು. ತನಗೆ ಕೇವಲ ಮರಾಠಿಯಷ್ಟೇ ಬರುತ್ತದೆ೦ಬ 
ಕೀಳರಿಮೆಯನ್ನು ಹೋಗಲಾಡಿಸಿ &ರಗೆಯವರೊಂದಿಗೆ 
ಗೆಳೆತನವನ್ನು ಬೆಳೆಸಲು ಆಕೆಗೆ ಸಾಧ್ಯವಾಯಿತು. ನಂತರದಲ್ಲ 
ಅವಳು ಹಿಂದಿ, ವಿಜ್ಞಾನ ಮತ್ತು ಗಣಿತವನ್ನು ಕಅಯುವ ಸವಾಲನ್ನು 
ಎತ್ತಿಕೊಂಡಳು. ಕಲಯಲು ಒಮ್ಮೆ ಅವಳು ಮುಂದಡಿ ಇಟ್ದಾಗ 
ಶಾಲೆಯು ಅವಳಗೆ ಸಹಕರಿಸಿತು. ಕೆಲವೇ ಸಮಯದಲ್ಲ ಬಂದು 
ಹಿಂದಿಯಲ್ಲ ಮಾತನಾಡಲು. ಅಷ್ಟೇ ಅಲ್ಲ ನಂತರದಲ್ಲ ಓದಲು 
ಮತ್ತು ಬರೆಯಲು ಕೂಡ ಕಲತಳು. ಶಾಲೆಯು ಅವಳನ್ನು 
ಮುಕ್ತವಾಗಿ ಬರಮಾಡಿಕೊಂಡಿತು ಹಾಗೂ ಅವಳು ಕೂಡ 
ಶಾಲೆಯನ್ನು ಸ್ತೀಕರಿಸಿದಳು. ಮುಂದಿನ ಕೆಲವು ವರ್ಷಗಳಕಲ್ಲ ಬಂದು 
ಶಾಲೆಗೆ ನಿಯಮಿತವಾಗಿ ಬರುವ ವಿದ್ಯಾರ್ಥಿಯಾದಳು ಹಾಗೂ 
ವೇಗವಾಗಿ ಕಅಯುವ ಮಕ್ಕಳಲ್ಲ ಒಬ್ಬಳಾದಳು. ಈಗ ಬಂದು 
ಇಂದ್ದಿಷ್‌ನಲ್ಲಯೂ ಸಂವಾದ ನಡೆಸಬಲ್ಲಳು. ಅವಳು ಹಿಂದಿಯಲ್ಲಿ 
ಪದ್ಯಗಳನ್ನು. ಕತೆಗಳನ್ನು ಕೂಡ ಬರೆದಿದ್ದಾಳೆ. ಅವಳು 
ನಿರಂತರವಾಗಿ ಸಂಗೀತ ತರಗತಿಗೆ ಬಂದದ್ದರಿಂದ ಹಾಗೂ ಹಾಡುವ 
ಬಗ್ದೆ ಅಮಿತ ಉತ್ಪಾಹ ಬೆಳೆಸಿಕೊಂಡಿದ್ದರಿಂದ ಸಂಗೀತದಲ್ಲ ಅವಳಗೆ 
ಔಪಚಾರಿಕ ತರಬೇತಿಯನ್ನು ನೀಡಲು ಆರಂಭಸಲಾಯುತು. 
ಶಾಲೆಯ ನಾಟಕಗಳಲ್ಲಂಖೂ ಅವಳು ಪಾತ್ರ ವಹಿಸಲು 
ಆರಂಭಿಸಿದಳು ಹಾಗೂ ರಿಂಚಿನ್‌ ಅವರ "ಐ ವಿಲ್‌ ಸೇವ್‌ ಮೈ 
ಲ್ಯಾಂಡ್‌” ಎಂಬ ಪುಸ್ತಕ ಆಧಾರಿತ ನಾಟಕದಲ್ಲ ಮಾಟ ಎಂಬ 
ನಾಯಕಿಯ ಪಾತ್ರವನ್ನು ವಹಿಸಿದ್ದ ಅವಳು ಅದ್ಭುತವಾಗಿ 
ನಟಸಿದಳು. ಈ ವರ್ಷ ಬಂದು 8ನೇ ತರಗತಿಯನ್ನು ದಾಟದ್ದಾಳೆ. 
ಅವಳು ತನ್ನ ಕಲಕೆಯನ್ನು ಮುಂದುವರೆಸಲು ಬೇರೆಯ 
ಶಾಲೆಯನ್ನು ಸೇರುವ ತಯಾರಿಯಲ್ಪದ್ದಾಳೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ಎಂಟು ವರ್ಷದ ಕೃಷ್ಣನು ತನ್ನ ಅಜ್ಞಿ-ತಾತನೊಂದಿಗೆ ಒಂದು ದನದ 
ಕೊಟ್ಟಗೆಯಲ್ಲ ವಾಸಿಸುತ್ತಾನೆ. ಮೂರನೇ ತರಗತಿಯವರೆಗೆ ಅವನು 
ಹತ್ತಿರದ ಖಾಸಗಿ ಶಾಲೆಗೆ ಹೋಗುತ್ತಿದ್ದನು. ಶಾಲೆಗೆ ಸರಿಯಾಗಿ 
ಹಾಜರಾಗದೆ ನಿರೀಕ್ಷಿತ ಕಅಕಾ ಮಟ್ಟವನ್ನು ಮುಟ್ಟಅಲ್ಲ ಎಂದು 
ಅವನನ್ನು ಶಾಲೆಬುಂದ ಹೊರಹಾಕಲಾಗಿತ್ತು. 


ಬೆಳಗೆ 4 ಗಂಟೆಗೆ ಎದ್ದು ದನಗಳಗೆ ಮೇವು ತರಲು 
ಹೋಗುವುದರೊಂದಿಗೆ ಕೃಷ್ಣನ ದಿನಚರಿ ಆರಂಭವಾಗುತ್ತದೆ. 7 
ಗಂಟಿಯೊಳಗೆ ಕೊಟ್ಟಗೆಯನ್ನು ಶುಚಿಗೊಳಸಲು ಮತ್ತು ಹಾಲು 
ಕರೆದು ಮುಗಿಸಲು ಅಜ್ಞ-ತಾತನಿಗೆ ಸಹಾಯ ಮಾಡುತ್ತಾನೆ. 
ಜನರು ಹಾಲು ಕೊಳ್ಳಲು ಬರಲಾರಂಭಸುತ್ತಾರೆ. ಅವನು ತನ್ನು 
ಸೈಕಲ್ಲನ ಮೇಲೆ ಹಲವು ಮನೆಗಳಗೆ ಹಾಲು ಹಾಕಲು ಹೋಗುತ್ತಾನೆ. 
ನಂತರ 8 ಗಂಟಿಯ ಹೊತ್ತಿಗೆ ಅಡುಗೆಮನೆಯಲ್ಲ ಅಜ್ಞಗೆ ಸಹಾಯ 
ಮಾಡುತ್ತಾನೆ. ಮನೆಯಲ್ಲ ಸಿದ್ದಪಡಿಸಿದ ಆಹಾರವನ್ನು ತಿಂದು 
೨:3೦ಕ್ಕೆ ಶಾಲೆಗೆ ಬರುತ್ತಾನೆ. 


ಶಾಲೆಗೆ ಬರಲಾರಂಬಸಿದಾಗ ಅವನಿಗೆ ಏನನ್ನೂ ಅಥ್ಥ- 
ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಅಲ್ಲ. ಆನ್ವಯಿಕ ಗಣಿತದಲ್ಲ 
ಅವನು ಮುಂದಿದ್ದು ತರಗತಿಯಲ್ಲ ಕೊಟ್ಟ ಕೆಲಸವನ್ನು ಬೇಗನೆ 
ಮಾಡಿ ಮುಗಿಸುತ್ತಿದ್ದ. ವಿಜ್ಞಾನ ಪ್ರಯೋಗಗಕಲ್ಪ್ಲಯೂ ಅವನು 
ಆಸಕ್ತಿ ತೋರಿಸಿದ. ಆದರೆ ಇತರ ವಿಜ್ಞಾನ ತರಗತಿಗಳು ಅವನಿಗೆ 
ಹೆಚ್ಚು ಆಸಕ್ತಿಯನ್ನು ಕೆರಳಸಲಲ್ಲ. ಕೃಷ್ಣನ ಬಗ್ದೆ ವಿಚಾರ ವಿನಿಮಯ 
ನಡೆಸಿದ ಶಿಕ್ಷಕರು ಅವನೊಂದಿಗೆ ವಿಭನ್ನ ರೀತಿಯಲ್ಲ 
ತೊಡಗಿಸಿಕೊಳ್ಳಲು ನಿರ್ಧರಿಸಿದರು. 


ಪರಿಸರ ಅಧ್ಯಯನದ ತರಗತಿಯ ಒಂದು ಮಕ್ಷಳ ಗುಂಪನ್ನು ರಚಿಸಿ 
ಹತ್ತಿರದ ಡೈರಿಗೆ ಹೋಗಿ ಅಲ್ಲನ ಆಗುಹೋಗುಗಳ ಬಗ್ಗೆ. ಅಲ್ಲನ 
ಕೆಲಸದ ಬಗ್ಗೆ ತಿಆದುಕೊಂಡು ಬರಲು ಸೂಚಿಸಲಾಲುತು. ಆ 
ಗುಂಪಿಗೆ ಪಸಹಾಂಶಖು ಮಾಡಲು ಕೃಷ್ಣನಿಗೆ ಜವಾಬ್ದಾರಿ 
ನೀಡಲಾಲಯುತು. ಬಹಳ ಉತ್ತುಕತೆಯಿಂದ ಯೋಜನೆಯಲ್ಲ 
ತೊಡಗಿಸಿಕೊಂಡ ಕೃಷ್ಣನು. ಮಕ್ಕಳು ಅಜ್ಜ-ತಾತನೊಂದಿಗೆ 
ಮಾತನಾಡಲು ನೆರವಾದನು. ಒಂದು ಡೈರಿಯ ಕೆಲಸದ ಎಲ್ಲ 
ವಿವರಗಳನ್ನು ನೀಡಿದನು - ದನಗಳಗೆ ನೀಡುವ ಮೇವಿನ ಪ್ರಮಾಣ 
ಮತ್ತು ಅದರ ಬೆಲೆ ದೊರಕುವ ಹಾಅನ ಪ್ರಮಾಣ, ಹಾಲು 
ಮಾರುವುದರಿಂದ ದೊರೆಯುವ ಹಣದ ಪ್ರಮಾಣ, ಔಷಧ ಮತ್ತು 
ದುಡಿಮೆಗಾರರ ಖರ್ಚು ಪರಿಶ್ರಮ ಮುಂತಾದವುಗಳ ಬಣ್ಣೆ ಸಾಕಷ್ಟು 
ವಿವರಗಳನ್ನು ನೀಡಿದನು. ಮಕ್ಕಳು ಬಹಳ ಸಂತೋಷಪಟ್ಟರು. 
ಕೃಷ್ಣನೂ ಸಹ ಬಹಳ ಬುಷಿಪಟ್ಟನು. ಇದು ಅವನ 
ಆತೃಪ್ಥೈರ್ಯವನ್ನು ಹೆಚ್ಚಿಸಿ, ಇತರ ಮಕ್ಕಳೊಂದಿಗಿನ ಅವನ 
ಸ್ನೇಹವನ್ನು ಹೆಚ್ಚಿಸಿತು. ಇದರಿಂದ ಶಾಲೆಯೊಳಗಿನ ಬೋಧನಾ- 
ಕಅಕೆಯ ಪ್ರಕ್ರಿಯೆಯಲ್ಲ ಅವನ ತೊಡಗಿಸಿಕೊಳ್ಳುವಿಕೆ ಸಹ ಹೆಚ್ಚಿತು. 


ಹೊರಗೆ ಸುತ್ತಾಡುತ್ತಿರುವಾಗ ಕೃಷ್ಣನು ಸಾಮಾನ್ಯವಾಗಿ ಹಳೆಯ 
ಮೋಟಾರ್‌, ಸೆಲ್ಲುಗಳು. ವೈರುಗಳು ಮತ್ತು ರಸ್ತೆಯಲ್ಲ ಎಸೆಯಲಾದ 
ಇತರೆ ವಸ್ತುಗಳನ್ನು ಶೇಬರಿಸುತ್ತಿದ್ದನು. ಒಂದು ದಿನ ಅವನಿಗೆ 
ರೇಡಿಯೋದ ಸರ್ಕ್ಯೂಟ್‌ ಬೋರ್ಡ್‌ ಸಿಕ್ಕಿತು ಮತ್ತು ಅದನ್ನು 
ಶಾಲೆಗೆ ತಂದನು. ಒಬ್ಬ ಶಿಕ್ಷಕರ ಸಹಾಯದೊಂದಿಗೆ ಅದು ಏನು 
ಎಂಬುದನ್ನು ಅರಿತುಕೊಂಡರು. ಹೊಸ ಬ್ಯಾಟರಿ ಸೆಲ್ಲುಗಳನ್ನು 
ಶಾಲೆಯಿಂದ ಕಡ ಪಡೆದು ಕೆಲವು ವೈರುಗಳನ್ನು ಸೇರಿಸಿ ಮತ್ತು 
ಅದನ್ನು ಹಳೆಯ ಸ್ಟೀಕರ್‌ಗೆ ಜೋಡಿಸಿ ರೇಡಿಯೋ ಸಿದ್ಧಪಡಿಸಿದನು. 
ಭೋಪಾಲಅನ ಒಂದು ಎಫ್‌ಎಂ ರೇಡಿಯೋ ಚಾನೆಲ್‌ 
ಪ್ರಸಾರವಾಗುವ ಸಿಗ್ನಲ್‌ ಸಿಕ್ಕದಾಗ ಕೃಷ್ಣನ ಆನಂದಕ್ಕೆ ಪಾರವೇ 


ಇರಲಲ್ಲ. ಎಲ್ಲಾ ಮಕ್ಕಳು ಅವನನ್ನು ಹೊಗಳದರು. ಶಾಲೆಯ 
ಮಧ್ಯದ ಆವರಣದಲ್ಲಿ ಅದನ್ನು ಒಂದು ಟೀಬಲ್ಲನ ಮೇಲೆ 
ಇರಿಸಲಾಯುತು. ಮಕ್ಕಳೆಲ್ಲ ಅದರ ಸುತ್ತ ಸೇರಿ ರೇಡಿಯೋದಲ್ಲ 
ಬರುತ್ತಿದ್ದ ಹಾಡು ಕೇಆದರು. ಆವತ್ತು ಕೃಷ್ಣನು ಶಾಲೆಯಲ್ಲ ಕೇಂದ್ರ 
ಬಂದುವಾಗಿದ್ದನು. 


ಮಾರನೆಯ ದಿನ ಶಿಕ್ಷಕರು ರೇಡಿಯೋ ಹೇಗೆ ಕೆಲಸ ಮಾಡುತ್ತದೆ 
ಎನ್ನುವುದನ್ನು ತರಗತಿಯಲ್ಲ ವಿವರಿಸಿದರು. ಅಂದಿನಿಂದ ಕೃಷ್ಣ 
ತಪ್ಪದೇ ಪ್ರತಿದಿನ ಶಾಲೆಗೆ ಬರಲು ಪ್ರಾರಂಭಸಿದನು. ಅವನು 
ಎಲ್ಲವನ್ನೂ ಕಲಅಯಲು ಉತ್ತುಕನಾಗಿದ್ದನು. ಶಾಲೆಯ ಅವಧಿಯ 
ನಂತರವೂ ಶಾಲೆಯಲ್ಲ ಶಿಕ್ಷಕರೊಂದಿಗೆ ಉದು ತನ್ನೆಲ್ಲ ಪ್ರಶ್ನೆಗಳಗೆ 
ಉತ್ತರಗಳನ್ನು ಕಂಡುಕೊಳ್ಳುತ್ತಾ ಗ್ರಹಿಕೆಯನ್ನು ಬೆಳೆಸಿ- 
ಕೊಳ್ಳುತ್ತಿದ್ದನು. ಕೃಷ್ಣನು ದೋಣಿಯ ಮೂರು ಬೇರೆ ಪ್ರಕಾರಗಳ 
ಮಾದರಿಗಳನ್ನು ರಚಿಸಿ ಶಾಲೆಯಲ್ಲ ನಡೆದ ಉಮಂಗ್‌ ವಿಜ್ಞಾನ 
ಮೇಳದಲ್ಲ ಇವುಗಳನ್ನು ಎಲ್ಲರಿಗೂ ತೋರಿಸಿದನು. ಮೊದಲ 
ಮಾದರಿಯಲ್ಲ ಬಲೂನಿನಿಂದ ವಿರುದ್ಧ ದಿಕ್ಕಿನಿಂದ ಹೊರಗೆಡಹುವ 
ಗಾಆಳಯ ಬಲವನ್ನು ಉಪಯೋಗಿಸಿ ದೋಣಿಯನ್ನು ಮುನ್ನಡೆಸಿ 
ಎರಡನೆಯ ಮಾದರಿಯಲ್ಲ ಒಂದು ರಬ್ಬರ್‌ ಬ್ಯಾಂಡನ್ನು 
ಉಪಯೋಗಿಸಿ ಪೆಡಲ್‌ ದೋಣಿಯನ್ನು ಮಾಡಿದನು. 
ಮೂರನೆಯದರಲ್ಲ ಹಳೆಯ ಮೋಟರುಗಳನ್ನು ಉಪಯೋಗಿಸಿ 
ದೋಣಿಯ ೭2 ಕಡೆಗೂ ಪ್ರೊಪೆಲರುಗಳನ್ನು (ಚಕ್ರ) ರಚಿಸಿದ. 
ಮೇಳಕ್ಕೆ ಬಂದವರು ಕೇಆದ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ 
ಉತ್ತರಿಸಿದನು. 


ಇದರಿಂದ ಶಿಕ್ಷಕರೊಂದಿಗಿನ ಬಾಂಧವ್ಯ ಮತ್ತು ಅವರೆಡೆಗಿನ 
ನಂಬಕೆ ೦ಶಖ ಹೆಚ್ಚಿತು. ಶಾಲೆಯು ಬೋದಧನಾ-ಕಲಕೆಂಯ 
ಪ್ರಕ್ರಿಯೆಯಲ್ಲ ಅವನು ಚೆನ್ನಾಗಿ ತೊಡಗಿಸಿಕೊಂಡನು. ಕೃಷ್ಣನು 
ಶಾಲೆಯಲ್ಲ ಕಳೆದ ನಾಲ್ಲು ವರ್ಷಗಳಂ೦ದ ಇದ್ದಾನೆ. ಸಮಾಜ ವಿಜ್ಞಾನ, 
ಗಣಿತ ಮತ್ತು ವಿಜ್ಞಾನ ಇವುಗಳ ಜೊತೆಗೆ ಭಾಷೆಗಳನ್ನು ಕಅಯುವ 
ಕಡೆಗೂ (ಹಿಂದಿ ಮತ್ತು ಇಂಗ್ಲಿಷ್‌) ಉತ್ತಮ ಪ್ರಗತಿಯನ್ನು 
ತೋರಿಸಿದ್ದಾನೆ. 


ಒಂಬತ್ತು ವರ್ಷದ ಪೂಜಾಳಗೆ ಶ್ರವಣದೋಷದ ಸಮಸ್ಯೆಯುದೆ 
ಅವಳಗೆ ಕಾಕ್ಲಿಯರ್‌ ಸಾಧನವನ್ನು ಜೋಡಿಸಿದ್ದರೂ ಸಹ 
ಮಾತನಾಡಲು ಮತ್ತು ಕೇಳಸಿಕೊಳ್ಳಲು ಅವಳು ಯಾವಾಗಲೂ 
ಕಷ್ಟಪಡುತ್ತಿದ್ದಳು. ಮೊದಲಗೆ ಶಾಲೆಗೆ ಬಂದಾಗ ಅವಳು 
ಮೌನವಾಗಿಯೇ ಇರುತ್ತಿದ್ದಳು. ಬೆಳಗಿನ ಪ್ರಾರ್ಥನಾ ಸಭೆಯಲ್ಲ 
ಇತರ ಮಕ್ಕಳು ಹಾಡುಗಳನ್ನು ಹಾಗೂ ಶಿಶುಗೀತೆಗಳನ್ನು 
ಹಾಡುತ್ತಿರುವಾಗ ಅವಳು ಅವರನ್ನು ನೋಡುತ್ತಾ ಸುಮ್ಮನೆ 
ಇದ್ದುಬಡುತ್ತಿದ್ದಳು ಅಥವಾ ಒಂದೆರಡು ಪದಗಳನ್ನು 
ಗೊಣಗುತ್ತಿದ್ದಳು. ಅವಳಗೆ ಬೆಳಗಿನ ಸಭೆಗಳಷ್ಟೇ ಹೆಚ್ಚು 
ಇಷ್ಟವಾಗುತ್ತಿದ್ದುದು. ಇತರ ತರಗತಿಗಳು ಅವಳಗೆ 
ಇಷ್ಟವಾಗುತ್ತಿರಅಲ್ಲ. ಕಲೆ ಮತ್ತು ಕರಕುಶಲ ತರಗತಿಯ 
ನಿರೀಕ್ಷೆಯಲ್ಲಯೇ ಅವಳು ಇರುತ್ತಿದ್ದಳು. ಮುಂಚೆ ಅವಳು ಒಂದು 
ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲ ಹದುತ್ತಿದ್ದಕು. ಅವಳು ಹಿಂದಿನ 
ಶಾಲೆಯಿಂದ ಹೊತ್ತು ತಂದ ತರಗತಿಯ ಪ್ರಕ್ರಿಯೆ, ಶಿಕ್ಷಕರ ವರ್ತನೆ, 
ಹಾಗೂ ತೋರಿಕೆಯ ಶಿಸ್ತಿನ ಒತ್ತಡದ ಸಂಗತಿಗಳ ಬಣ್ಣೆ 
ಭಯಭೀೇತಳಾಗಿ ತನ್ನಷ್ಟಕ್ಷೆ ತಾಮ ಇರುತ್ತಿದ್ದುದು ನಮ್ಮ 
ಶಾಲೆಯಲ್ಲಯೂ ಪ್ರತಿಚಂಬತವಾದವು. 


ನಾವು ಅವಳಗೆ ತರಗತಿಗೆ ಹೋಗುವಂತೆ ಒತ್ತಡ ಹೇರಲಲ್ಲ. 
ಬಹಳಷ್ಟು ಬಾರಿ ಅವಳು ಚಿಕ್ಕ ಮಕ್ಕಳ ತರಗತಿಗೆ ಹೋಗಿ ಮಕ್ಕಳಗೆ 


ಕಥೆಗಳನ್ನು ಜೋರಾಗಿ &ದಿ ಹೇಳುತ್ತಿದ್ದಳು. ಒಂದೆರಡು ತಿಂಗಳ 
ನಂತರ ಅವಳು ಗಣಿತದ ತರಗತಿಯಲ್ಲ ಭಾಗವಹಿಸಲು 
ಆರಂಭಸಿದಳು. ಅಲ್ಲ ಭನ್ನರಾಶಿಗಳನ್ನು ಹೇಳಕೊಡುತ್ತಿದ್ದರು. 
ಪೂಜಾ ಕಲೆ ಮತ್ತು ಕರಕುಶಲ ವಿಷಯಗಳ ಬಣ್ಣೆ ಬಹಳ ಆಸಕ್ತಿ 
ಹೊಂದಿದ್ದಳು ಎಂದು ಶಿಕ್ಷಕರಿಗೆ ಗೊತ್ತಿತ್ತು. ಹಾಗಾಗಿ ಅವಳಗೆ 


ವೃತ್ತಾಕಾರದ ರಟ್ಟನ ತುಂಡನ್ನು ನೀಡಿ ಅವಳಗೆ ಅದನ್ನು 1/2, 13 


ಮತ್ತು 1/4 ತುಂಡುಗಳನ್ನಾಗಿ ಕತ್ತರಿಸಲು ಹೇಳದರು. ತಕ್ಷಣವೇ 
ಅದನ್ನು ತೆಗೆದುಕೊಂಡು ಪೆನ್ಸಿಲ್‌ ಮತ್ತು ಅಂಚುಪಟ್ಟಿಯೊಡನೆ 
ಚಿತ್ರಗಳ ಭಾಗಗಳನ್ನು ಗುರುತಿಸಿದಳು. ಆ ಆಕಾರಗಳು 
ಬೇರೆಬೇರೆಯಾಗಿ ಗುರುತಿಸುವಂತೆ ಮಾಡಲು ಬೇರೆಬೇರೆ 
ಬಣ್ಣಗಳನ್ನು ತುಂಬಲು ಶಿಕ್ಷಕರು ತಿಆಸಿದರು. ಅವಳಗೆ ಇಷ್ಟದ 
ಕೆಲಸವಾದ್ದರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇದನ್ನು ಮಾಡಿ 
ಮುಗಿಸಿದಳು. ಈ ಕೆಲಸವನ್ನು ಮಾಡಿದ್ದು ಅವಳು ತರಗತಿಯಲ್ಲ 
ಹೆಚ್ಚಿನ ಗಮನ ನೀಡುವಂತೆ ಸಹಾಯ ಮಾಡಿತು ಮತ್ತು 
ಭಿನ್ನರಾಶಿಯ ಮೂಲ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಯಿತು. ನಂತರ ಶಿಕ್ಷಕರು ಅವಳಗೆ ಇಂತಹ ಹಲವು 
ಚಟುವಟಕೆಗಳನ್ನು ನೀಡಿದರು. ಕೆಲವು ಅವಳು ಒಬ್ಬಳೇ 
ಮಾಡುವಂಥದ್ದು ಮತ್ತು ಉ೪ದವು ಗುಂಪಿನಲ್ಲ ಮಾಡುವಂಥದ್ದು. 
ಅವಳು ಸ್ನೇಹಿತರನ್ನು ಗಳಸಲು ಇವು ಸಹಾಯ ಮಾಡಿದವು. 
ಪೂಜಾಳು ಮನೆಯಲ್ಲಿಯೂ ಕೆಲಸಗಳನ್ನು ಮಾಡಿ ಶಾಲೆಗೆ ತರಲು 
ಆರಂಭಸಿದಳು. 


ಅವಳಗೆ ಆಸಕ್ತಿ ಇದ್ದರೂ ಸಹ ಶ್ರವಣ ದೋಷದಿಂದಾಗಿ ಬೆಳಗಿನ 
ಸಭೆಗಳನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗುತ್ತಿರಲಲ್ಲ. 
ಶಿಕ್ಷಕರು ತಮ್ಮೊಳಗೇ ಮಾತನಾಡಿಕೊಂಡು ಬೆಳಗಿನ ಸಭೆಯಲ್ಲ 
ಹಾಡುಗಳನ್ನು ಒಂದು ಸಿಡಿಯಲ್ಲ ಮುದ್ರಿಸಿ ಮನೆಯಲ್ಲ ಕೇಳಲು 
ಅವಳಗೆ ಕೊಟ್ಟರು. ಇದರಿಂದಾಗಿ ಅವಳು ಕೇವಲ ಬೆಳಗಿನ 
ಸಭೆಗಳನ್ನು ಆನಂದಿಸಲು ಸಾಧ್ಯವಾದದ್ದಷ್ಟೇ ಅಲ್ಲ, ಇತರ 
ತರಗತಿಗಳಲ್ಲೂ ಭಾಗವಹಿಸಲು ಆರಂಭಸಿದಳು. ಅವಳು ಹೆಚ್ಚು 
ಮಾತನಾಡಲು ಆರಂಭಸಿದಳು ಮತ್ತು ಬರೆಯುವ ಅಭ್ಯಾಸವೂ ಸಹ 
ಬೆಳೆಯಿತು. ಪ್ರಯೋಗ ಮತ್ತು ಮಾದರಿಗಳನ್ನು ಮಾಡುತ್ತಾ 
ಗಂಟೆಗಟ್ಟಲೆ ವಿಜ್ಞಾನ ತರಗತಿಗಳಲ್ಲ ಕೂರುತ್ತಿದ್ದಳು. ಶಿಕ್ಷಕರೊಡನೆ 
ಮಾತನಾಡಿ ಸೆಲ್ಲುಗಳು. ಮೋಬಾರುಗಳು. ವೈರುಗಳು ಮತ್ತು 
ಅಂಯಸ್ಥಾಂತಗಳು ಮುಂತಾದವುಗಳನ್ನು ಮನೆಯಿಂದ 
ತರುತ್ತಿದ್ದಳು. ಈ ವಸ್ತುಗಳನ್ನು ಬಳಸಿ ವಿದ್ಯುತ್‌ ಸ್ತಿಚ್‌ಗಳನ್ನು 
ಮಾಡಿ ಅಯಸ್ಥಾಂತದಲ್ಲ ಹಲವು ಪ್ರಯೋಗಗಳನ್ನು ಮಾಡಲು 
ಆರಂಭಸಿದಳು. 


ಅವಳು ತನ್ನ ಸ್ನೇಹಿತರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಚೆನ್ನಾಗಿ 
ಹೊಂದಿಕೊಳ್ಳಲು ಪ್ರಾರಂಭಿಸಿದಳು. ಶಾಲೆಯಲ್ಲ ಅವಳ ಶ್ರವಣ 
ದೋಷವು ಯಾವುದೇ ರೀತಿಯ ಅಡೆತಡೆಗಳನ್ನು ಒಡ್ಡಲಲ್ಲ. ಈ 
ದೌರ್ಬಲ್ಯದ ಬಗ್ಗೆ ಯಾರೂ ಮಾತನಾಡುತ್ತಿರಅಲ್ಲ ಮತ್ತು ಯಾರೂ 
ಇದನ್ನು ಅಡಚಣಿೆಯೆಂದು ಪರಿಗಣಿಸುತ್ತಿರಲಅಲ್ಲ. ಸಂಗೀತ 
ತರಗತಿಯಲ್ಲ ಅವಳು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದಳು ಮತ್ತು 
ಎಲ್ಲಾ ಹಾಡುಗಳನ್ನು ನೆನಪಿನಲ್ಪ ಇಟ್ಟುಕೊಳ್ಳುತ್ತಿದ್ದಳು. ಶಾಲೆಯ 
ವಾರ್ಷಿಕೋತ್ಸವದಲ್ಲ ಮಾಡಿದ ಒಂದು ನಾಟಕದಲ್ಲ ಅವಳು 
ಭಾಗವಹಿಸಿದ್ದಲ್ಲದೆ ಮತ್ತು ವೃಂದಗಾನದಲ್ಲ ಭಾಗವಹಿಸಿ ಎಲ್ಲಿಯೂ 
ತಪ್ಪದಂತೆ ಹಾಡುತ್ತಿದ್ದಳು. 


ಹತ್ತು ವರ್ಷದ ಸ್ವಾತಿಯು ನೋಲುಡಾದಿಂದ ಭೋಪಾಲಗೆ 
ಬಂದಿದ್ದಳು. ಅವಳಗೆ ಮಾತನಾಡುವುದರಲ್ಲ ತೊಂದರೆಯುತ್ತು. 
ಅವಳು ಮಾತನಾಡುವಾಗ ಬಹಳ ಉಗ್ಗುತ್ತಿದ್ದುದರಿಂದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಹಿಂಜರಿಂಯುತ್ತಿದ್ದಳು. ಶಾಲೆಯ ಸ್ನೇಹಪೂರ್ಣ ಮತ್ತು 
ನಿರ್ಬಂಧವಿಲ್ಲದ ವಾತಾವರಣವು ಎಲ್ಲರಿಗೂ ಅವಕಾಶಗಳರು- 
ವುದನ್ನು ಖಾತರಿಪಡಿಸುತ್ತದೆ. ಸ್ವಾತಿಗೆ ಇದು ಪರಿಚಿತವಲ್ಲದಿದ್ದರೂ 
ಎಲ್ಲರೊಡನೆಯೂ ಬೆರೆಯಲು ಈ ವಾತಾವರಣವು ಸುಲಭ 
ಮಾಡಿತು. ಶಾಲೆಯಲ್ಲ ಯಾರೂ ಅವಳ ಉಗ್ಗುವಿಕೆಯ ಬಗ್ಗೆ ಲಕ್ಷ್ಯ 
ನೀಡದೇ ಅವಳೊಡನೆ ಮಾತನಾಡುತ್ತಿದ್ದರು. ಉದ್ದೇಶ- 
ಪೂರ್ವಕವಾಗಿಯೇ ಶಿಕ್ಷಕರು ಅವಳಗೆ ಪ್ರಶ್ನೆಗಳನ್ನು ಕೇಳ ಅವಳು 
ಮಾತನಾಡುವ ಅವಕಾಶಗಳನ್ನು ಕಲ್ರಸುತ್ತಿದ್ದರು. ಹಾಗಾಗಿ ಅವಳು 
ಧೈರ್ಯ ಪಡೆದುಕೊಂಡಳು. ಮುಕ್ತವಾಗಿ ಮಾತನಾಡಲು ಸ್ತಾತಿಯು 
ಆರಂಭಸಿದಳು. ಬೆಳಗಿನ ಸಭೆಯಲ್ಲ ಅವಳು ಪದ್ಯಗಳನ್ನು 
ಹೇಳುತ್ತಿದ್ದಳು ಮತ್ತು ಹಾಡುಗಳನ್ನು ಹಾಡುತ್ತಿದ್ದಳು. ಅವಳ 
ಮಾತುಗಳೂ ಉತ್ತಮಗೊಂಡವು. ಎಂದೂ ಮಾತನಾಡಲು 
ಅವಳಗೆ ಅವಕಾಶ ಕೊಡದೇ ಇದ್ದದ್ದು ಮತ್ತು ಮಾತನಾಡುವುದನ್ನು 
ತಡೆದದ್ದೇ ಅವಳಗಿದ್ದ ತೊಂದರೆಯೇನೋ ಅನ್ನಿಸಿತು. 


ಅವಳು ನೋಲುಡಾದಲ್ಲ ಓದುತ್ತಿದ್ದ ಶಾಲೆಯಲ್ಲ ವಾರ್ಷಿಕೋತ್ಸವಕ್ಕೆ 
ಹಿ೦ದಿನ ಎರಡು ವಾರಗಳ ಮೊದಲು ಶಾಲೆಗೆ ಬರಬಾರದು ಎಂದು 
ತಾಕೀತು ಮಾಡಿದ್ದರು ಎಂದು ಅವಳ ತಾಲಯು ನಮಗೆ ತಿಆಸಿದರು. 
ಯಾವುದೇ ಚಟುವಟಕೆಯಲ್ಲೂ ಭಾಗವಹಿಸಲು ಅವಳಗೆ 
ಅವಕಾಶವನ್ನು ನೀಡಿರಲಲ್ಲ. ಇವು ಸ್ವಾತಿಯ ಆತೃಪ್ಟೈರ್ಯವನ್ನು 
ಕುದ್ದಿಸಿತು. ಒಂದು ವಿಧದ ಕೀಳರಿಮೆ ಅವಳಲ್ಲ ಬೇರೂರಲಾರಂಭನಸಿ 
ಅವಳು ಮಾತನಾಡುವ ತೊಂದರೆಯನ್ನು ಹೆಚ್ಚು ಮಾಡಿತು. 


ಆನಂ೦ದ್‌ನಿಕೇತನ್‌ ಶಾಲೆಯಲ್ಲ ಪ್ರತಿದಿನ ಭಾಷಾ ತರಗತಿಯು 
ಅಂದಿನ ಪಾಠವನ್ನು ಪಾತ್ರಗಳ ಮೂಲಕ ಅಜನಯುಸಿ 
ತೋರಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಈ ಕ್ರಿಯೆಯಲ್ಲ ಸ್ವಾತಿ 
ಭಾಗವಹಿಸಲಾರಂಭಸಿದಳು. ಶಾಲೆಗೆ ನಿಯಮಿತವಾಗಿ 


ಸಂಪರ್ಕಿಸಬಹುದು. 


ಬರಲಾರಂಭಸಿದಳು. ಶಾಲೆಯ ವಾರ್ಷಿಕೋತ್ಸವದಲ್ಲ ಅವಳು 
ಭೂಪೇನ್‌ ಹಜಾರಿಕ ಅವರ 'ವಿಸ್ತಾರ್‌ ಹೈ ಅಪಾರ್‌.. ಪ್ರಜಾ 
ದೋನೋ ಪಾರ್‌' ಎಂಬ ಹಾಡನ್ನು ಹಾಡಿದಳು. ಸಭಕರು 
ಮಂತ್ರಮುದ್ಧರಾದರು. ಅವಳು ಸ್ವಲ್ಲ ಕೂಡ ಉಥ್ದಲೇ ಇಲ್ಲ!! 


ಈ ಮಕ್ಕಳು ಕೊನೆಯುಲ್ಲದಷ್ಟು ಸಾಧ್ಯತೆಗಳ೦ದ ತುಂಬ- 
ಕೊಂಡಿದ್ದಾರೆ. ಪ್ರತೀ ಮಗುವೂ ತನ್ನದೇ ಆದ ಪ್ರತಿಭೆ ಹಾಗೂ 
ಸಾಮರ್ಥ್ಯಗಳನ್ನು ಹೊಂದಿದೆ. ಕಲಅಕೆಯಲ್ಲ ಅವರು ಕೆಲವು ಬಾರಿ 


ತಮ್ಮ ಸಾಮಾಜಕ - ಆರ್ಥಿಕ ಕಾರಣಗಳಂ೦ದ ಮತ್ತು ಕೆಲವೊಮ್ಮೆ 
ದೈಹಿಕ ಮತ್ತು ಮಾನಸಿಕ ಅಡೆತಡೆಗಳ೦ದಾಗಿ ಎಡವುತ್ತಾರೆ. ಈ 
ಮಕ್ಕಳ ಅಂತಃಸತ್ವ್ಸಗಳನ್ನು ಗಮನಿಸಿ. ತಮ್ಮ ಅಗತ್ಯ ಹಾಗೂ 
ಮಿತಿಗಳನ್ನು ಅರಿತು. ಅವರಿಗೆ ಅವರ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಳ್ಳಲು ಅವಕಾಶ ನೀಡುವುದು ಹಾಗೂ ಆ 
ಸಾಮರ್ಥ್ಯಗಳನ್ನು ಪೋಷಿಸಲು ಅವಕಾಶಗಳನ್ನು ಒದಗಿಸುವುದು 
ಶಾಲೆಯ ಜವಾಬ್ದಾರಿಯಾಗಿದೆ. ಇದರಿಂದ ಇತರರೆಲ್ಲರ ಜೊತೆಗೆ 
ಅವರು ಸಾಗಲು, ತಮ್ಮ ಸಾಮರ್ಥ್ಯಗಳಲ್ಲ ನಂಬಕೆಯುರಿಸಿ- 
ಕೊಂಡು ಏನೆಲ್ಲ ಕಅಯಬೇಕೋ ಆ ಎಲ್ಲವನ್ನು ಕಅಯಲು 
ಸಾಧ್ಯವಾಗುತ್ತದೆ. ಶಾಲೆಯ ಸಂಪ್ರದಾಯ ಮತ್ತು ರೂಢಿಗತ 
ಆಚರಣೆಗಳ ಭಾಗವಾಗಿ ಅನುಕಂಪ, ನಮ್ಯತೆ, ಸಹನೆ, ಸಮಾನತೆ 
ಹಾಗೂ ಮಾನವೀಯ ದೃಷ್ಟಿಕೋನವನ್ನು ಸಂಯೋಜಸ- 
ಬೇಕಾದುದು ಅತ್ಯವಶ್ಯಕ. ಹಾಗಾದಾಗ, ಎಲ್ಲ ಮಕ್ಕಳೂ ಎಲ್ಲವನ್ನು 
ಕಲಯುವಂತಾಗುತ್ತದೆ. 


*ಮಕ್ಷಳ ಗೌಪ್ಯತೆಯನ್ನು ಕಾಪಾಡಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಅನಿಲ್‌ ಸಿಂಗ್‌ ಅವರು ಶಿಕ್ಷಣ ಕ್ಷೇತ್ರದಲ್ಲ. ವಿಶೇಷವಾಗಿ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲ 15 ವರ್ಷಗಳಂದಲೂ 
ಕ್ರಿಯಾಶೀಲರಾಗಿದ್ದಾರೆ. ಹಿಂದಿ ಭಾಷೆಯನ್ನು ಕಲಸುವುದರ ಜೊತೆಗೆ ವಿದ್ಯಾರ್ಥಿಗಳ ದಿನನಿತ್ಯದ ಚಟುವಟಕೆಗಳೊಲ್ಲಗೆ 
ರಂಗಕಲೆಯನ್ನು ಬೆರೆಸುತ್ತಾರೆ. ಅವರು ಕಥೆ ಹೇಳುವುದರಲ್ಲ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ತಮ್ಮ ತರಗತಿಯಲ್ಲನ 
ಅನುಭವಗಳು ಮತ್ತು ಶಿಕ್ಷಣದಲ್ಲನ ಇತರ ವಿದ್ಯಮಾನಗಳ ಬಗ್ಗೆ ಅವರು ನಿಯತವಾಗಿ ಲೇಖನಗಳನ್ನು ಬರೆದು 
ಪ್ರಕಟಸುತ್ತಾರೆ. ಭೋಪಾಲ್‌ನ ಆನಂದ್‌ ನಿಕೇತನ್‌ ಡೆಮಾಕ್ರೆಟಕ್‌ ಶಾಲೆಯಲ್ಲ ಅನಿಲ್‌ ಅವರು ಪ್ರಸ್ತುತ ಶಿಕ್ಷಣದ 


ಪರ್ಯಾಯ ಮಾದರಿಯ ಶಿಕ್ಷಣದಲ್ಲ ತೊಡಗಿದ್ದಾರೆ. ಅವರನ್ನು bಃhuanandanil@gmail.com ಮೂಲಕ 


ಅನುವಾದ: ಜನಾರ್ದನ ಸಿ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ಮಾತ್ರ ಬೆಳೆಯುತ್ತದೆ 


ಹಾಗು ಶಿಕ್ಷಕರು, ಪು.56 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಶಿಕ್ಷಣವನ್ನು ಸಾಕ್ಷರತೆ ಹಾಗೂ ಪುಸ್ತಕೀಯ ಜ್ಞಾನವನ್ನು ನೀಡುವ ಪಾತ್ರ ಎನ್ನುವುದನ್ನು 
ಮೀರಿ ಒಬ್ಬ ವ್ಯಕ್ತಿಯನ್ನು ಅತ್ಯುತ್ತಮವಾಗಿ ರೂಪಿಸುವ ಪಾತ್ರವಾಗಿ ನೋಡುವುದು 
ಅನಿವಾರ್ಯ. ಈ ರೀತಿಯ ತಿಳುವಳಿಕೆಯು ಜನರೊಂದಿಗೆ ವ್ಯವಹರಿಸುವ ಮೂಲಕ 


-ಜಗಮೋಹನ್‌ ಸಿಂಗ್‌ ಕಥೈಟ್‌, ಒಂದೇ ಸೂತ್ರದ ಹೆಣಿಕೆ- ಮಕ್ಕಳು, ಸಮುದಾಯ 


ಅಗತ್ಯಕ್ಕೆ ತಕ್ಕ ವಿಭಿನ್ನ ಬೋಧನಾಕ್ರಮ 


so ke 


ಬಹ್ಮಕಮಲ, ಗುಲಾಜ, ಸೂರ್ಯಮುಖ... ಉತ್ತರಾಬಂಡದಲ್ಲ 
ಸಾಮಾನ್ಯವಾಗಿ ಕಾಣಸಿಗುವ ಕೆಲವು ಹೂವುಗಳ ಹಿಂದಿ 
ಹೆಸರುಗಳು. ಇದು ಯಾವುದೇ ಮಾಧ್ಯಮಿಕ ಶಾಲೆಯ ಸಸ್ಯಶಾಸ್ತ್ರದ 
ತರಗತಿಯ ಕುರಿತಾದ ಪ್ರಸ್ತಾಪವಲ್ಲ. ವಾಸ್ತವದ್ಲ ಇವು 
ಉತ್ತರಾಖಂಡದ ಅತ್ಯಂತ ದೂರದ ಗ್ರಾಮದಲ್ಲರುವ ಒಂದು 
ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯು 4ನೇ ತರಗತಿಯ ಮಕ್ಕಳ 


ಗುಂಪುಗಳಗೆ ನೀಡಿರುವ ಹೆಸರುಗಳು. ಶಿಕ್ಷಕರು ವಾರಕ್ಕೊಮ್ಮೆ 
ಅಥವಾ ವಾರದಲ್ಲ ಎರಡು ಬಾರಿ ಮಕ್ಷಳಗೆ ಕೊಡುವ ಕೆಲಸಗಳನ್ನು 


ಗುಂಪಿನ ಸದಸ್ಯರಾಗಿರುವ ಮಕ್ಕಳು ನಿರ್ವಹಿಸಬೇಕು ಎಂಬ 
ನಿರೀಕ್ಷೆಯುರುತ್ತದೆ. ಪರಸ್ಪರ ಒಟ್ದಾಗಿ ಕಥೆ ಪುಸ್ತಕ ಓದುವುದಿರ- 
ಬಹುದು. ಕಥೆಯನ್ನು ಚಿತ್ರಪಟದಲ್ಲ ನಿರೂಪಿಸುವ 
ಕೆಲಸವಿರಬಹುದು, ಆ ಕಥೆಯನ್ನು ಪಾತ್ರಗಳ ರೂಪದಲ್ಲಿ 
ನಟಸುವುದಿರಬಹುದು. ತಮ್ಮದೇ ಸ್ವಂತ 
ರಚಿಸುವುದಿರಬಹುದು ಅಥವಾ ಪಠ್ಯಪುಸ್ತಕದ ಪಾಠದಲ್ಲರುವ 
ಪ್ರಶ್ನೆಗಳಗೆ ಉತ್ತರ ಬರೆಯುವುದು ಹಾಗೂ ಕಠಿಣ ಪದಗಳಗೆ ಅರ್ಥ 
ಹುಡುಕುವುದಿರಬಹುದು, ಹೀಗೆ ಮುಂತಾದ ಕೆಲಸಗಳರುತ್ತವೆ. 


ವಿಧಾನಗಳು 


ಪೂರೈಸಬೇಕಾದ ಕಾರ್ಯಗಳನ್ನು ಮನಸೋಇಚ್ಛೆ ನೀಡುವುದಿಲ್ಲ 
ಅಥವಾ ಮಕ್ಷಳನ್ನು ಯಾವುದೇ ಒಂದು ಗುಂಪಿಗೆ ಸಕಾರಣವಿಲ್ಲದೆ 
ನಿಯೋಜಸಲಾಗುವುದಿಲ್ಲ. ಶಿಕ್ಷಕಯು ಪ್ರತಿ ಮಗುವಿನ ಕಲಕಾ 
ಮಟ್ಟ. ಒಂದು ಅವಧಿಯಲ್ಲ ಆ ಮಗುವಿನ ಪ್ರಗತಿ, ಆಸಕ್ತಿಯ 
ಹಂತಗಳು ಹಾಗೂ ಅವರ ಸಹವರ್ತಿಗಳೊಂದಿಗಿನ ಸಂಬಂಧದ 


ಎಳೆಗಳ ಕಡೆಗೆ ಬಹಳ ಗಮನ ನೀಡಿದ ನಂತರವೇ ಮಕ್ಕಳನ್ನು 


ಆಂಶಯಾ ಗುಂಪಿಗೆ ನಿಯೋಜಸಿ ಅವರು ಮಾಡಬೇಕಾದ 
ಕಾರ್ಯಗಳನ್ನು ನೀಡುತ್ತಾರೆ. ಮಕ್ಕಳು ತಮಗೆ ನೀಡಿದ ಹೆಸರಿನ 
ಬಣ್ಣೆ ಹೆಮ್ಮೆಯನ್ನು ಹೊಂದಿದ್ದು. ಗುಂಪಿನಲ್ಲಿರುವ ಅವರ 
ಸಹವರ್ತಿಗಳೆಡೆಗೆ ಜವಾಬ್ದಾರಿಯನ್ನು ಹಾಗೂ ಅವಿನಾಭಾವ 
ಸಂಬಂಧವನ್ನು ಹೊಂದಿರುತ್ತಾರೆ. 


ಮಕ್ನಳಗೆ ನೀಡುವ ಕಾರ್ಯಗಳಲ್ಲ ಅವರ ಪ್ರಗತಿಯ ಕುರಿತು 
ದೈನಂದಿನ / ಸಾಪ್ತಾಜಹಕ ದಾಬಲೆಗಳನ್ನು ಶಿಕ್ಷಕಿಯು 
ನಿರ್ವಹಿಸುತ್ತಿದ್ದು. ಅದರ ಆಧಾರದ ಮೇಲೆ ಮಕ್ಷಳನ್ನು ಇತರ 
ಗುಂಪುಗಳಗೆ ಹಾಗೂ ಕಾರ್ಯಗಳಗೆ ಬದಲಾಲುಸುತ್ತಾರೆ. ಇದರಲ್ಪ 
ಕಡಿಮೆ ಕಅಕಾ ಮಟ್ಟವನ್ನು ಹೊಂದಿರುವ ಮಕ್ಕಳನ್ನು ಅವರ 
ಗುಂಪಿನಲ್ಲಯೇ ಹೆಚ್ಚಿನ ಕಲಕಾ ಸಾಮರ್ಥ್ಯ ಹೊಂದಿರುವ ಮಕ್ಷಳು 
ಬೆಂಬಅಸುತ್ತಾರೆ ಹಾಗೂ ಒಂದು ರೀತಿಯ ಪರಸ್ಪರ ಸಹಾಯ 
ಮಾಡುವ ವ್ಯವಸ್ಥೆಯಿಂದ ಈೇ ಬೋಧನಾ ವಿಧಾನದಲ್ಪ 
ಸಹವರ್ತಿಗಳೊಂದಿಗಿನ ಕಲಕೆ ಪ್ರಮುಖ ಅಂಶವಾಗಿದೆ. ಒಂದು 
ದೂರದ ಹಳ್ಳಯ ಸರ್ಕಾರಿ ಶಾಲೆಯ ಕಿಕ್ಕಿರಿದ. ಮಿಶ್ರ 
ಸಾಮರ್ಥ್ಯವುಳ್ಳ. ಕಡಿಮೆ ಸಂಪನ್ಮ್ಕೂಲವಿರುವ ತರಗತಿಯು 
"ಉತ್ತಮ ಬೋಧನಾ ಅಭ್ಯಾಸಗಳ” ಕ್ಯ ಹ ಉದಾಹರಣೆಗಳನ್ನು 
ಹುಡುಕುವವರಿಗೆ ಹಾಗೂ ಇದರಿಂದ ಪ್ರೇರಿತರಾಗುವವರಿಗೆ 


ಕಥೆಯನ್ನು 


ಒಂದೇ ಅಳತೆ ಎಲ್ಲರಿಗ 


ಯಾವುದೇ ರೀತಿಯಲ್ಲ ಒಂದು ತಕ್ಕುದಾದ ಸ್ಥಳವೆಂದು 
ಅಸಿಸುವುದಿಲ್ಲವಾದರೂ ಮೇಲೆ ಹೇಳದ ಈ ತರಗತಿಯು ಇದಕ್ಕೆ 
ಮಾದರಿಯಾಗಿದೆ. 


ವ್ಯಕ್ತಿಗತ ಅಗತ್ಯಗಳಗೆ ಸ್ಪಂದಿಸುವುದು 


ಮೇಲೆ ತಿಆಅಸಿದ ಶಿಕ್ಷಕಿಯು ಬಳಸುವ ಅಭ್ಯಾಸಗಳು ವಿಭನ್ನು 
ಅಗತ್ಯಕ್ಕೆ ತಕ್ಷಹಾಗೆ ಬೋಧನಾಕ್ರಮವನ್ನು (Differentiated 
Instruction) ಅಳವಡಿಸುವುದಕ್ಷೆ ಸಂಬಂಧಿಸಿದಂತೆ ಒಳ್ಳೆಯ 
ಉದಾಹರಣೆಗಳಾಗಿವೆ. ಇದು ಒಂದು ಸಾಮಾನ್ಯ ತರಗತಿಯಲ್ಲ 
ಮಕ್ಷಳ ವ್ಯಕ್ತಿಗತ ಕಲಕಾ ಅಗತ್ಯಗಳಗೆ ಪ್ಲಂದಿಸಲು ವಿವಿಧ ರೀತಿಯ 
ಕಾಂರ್ಯತಂತ್ರಗಳನ್ನು ಬಳಸುವ ಬೋಧನೆಯ ಒಂದು 


ಕ್ರಮವಾಗಿದೆ. 


ಉತ್ತರಾಖಂಡದ ಶಾಲೆಯಲ್ಪದ್ದ ಶಿಕ್ಷಕಿಗೆ ಆ ಹೊತ್ತಿನಲ್ಲ ಸಹಜವಾಗಿ 
ಇದು ತಿಅದಿರಲಲ್ಲ. ತನ್ನ ತರಗತಿಯಲ್ಲರುವ ಮಕ್ಷಳಗೆ 
ಮೂಲಭೂತ ಸಾಕ್ಷರತಾ ಕೌಶಲ್ಯಗಳನ್ನು ಅಮುಕೂಲಅಸಲು 
ಪರಿಹಾರಗಳ ಹುಡುಕಾಟದಲ್ಲದ್ದಾಗ ಮಕ್ಕಳು ಒಂದೇ 
ವಯಸ್ಸಿನವರಿದ್ದರೂ ಸಹ ಅವರ ಕಲಕಾ ಮಟ್ಟದಲ್ಲ ಭನ್ನತೆಯುದೆ 
ಎಂಬುದನ್ನು ಕಂಡುಕೊಂಡರು. ತಾನು ಎಷ್ಟೇ ಉತ್ತಮವಾಗಿ 
ಬೋಧಿಸಿದರೂ ಕೆಲವು ಮಕ್ಕಳಷ್ಟೇ ತನ್ನ ಬೋಧನೆಯಿಂದ 
ಪ್ರಯೋಜನ ಪಡೆಯುತ್ತಾರೆ ಎಂದು ಅರಿತರು. ಹಾಗಾಗಿ ತನ್ನ 
ತರಗತಿಯಲ್ಲರುವ ಎಲ್ಲ ಮಕ್ಕಳ ವೈಯಕ್ತಿಕ ಕಲಅಕಾ ಅಗತ್ಯಗಳಗೆ 
ಪೂರಕವಾಗಿರುವ ಬೋಧನಾ ಕ್ರಮಗಳನ್ನು ಅಳವಡಿಸಿ- 
ಕೊಳ್ಳಬೇಕಾದುದರ ಅಗತ್ಯವನ್ನು ಅವರು ಮನಗಂಡರು. ವಿಭಿನ್ನ 


ಅಗತ್ಯಕ್ಷೆ ತಕ್ಷ ಖಬೋಧನಾಕ್ರಮದ (Differentiated Instruction- 
DI) ಪ್ರಮುಖ ಪೀಠಿಕೆಯು ಈ ಅಂಶವನ್ನೇ ಆಧರಿಸಿದೆ. 


ಠಃ ಲೇಖನವು ಡಿಐನ ಪ್ರಮುಖ ತತ್ವಗಳನ್ನು ಪರಿಚಂಖಸುತ್ತಿದ್ದು. 
ಭಾರತದ ತರಗತಿಗಳಣೆ ಇದರ ಪ್ರಸ್ತುತತೆ ಹಾಗೂ ಕಾರ್ಯ- 
ಸಾಧ್ಯತೆಯನ್ನು ವಿವರಿಸಲು ಬೇಕಾದ ಕೆಲವು ಉದಾಹರಣೆಗಳನ್ನು 
ನೀಡುತ್ತದೆ. 


ವಿಭಿನ್ನು ಅಗತ್ಯಕ್ಕೆ ತಕ್ಕ ಬೋಧನಾ ಕ್ರಮದ ಪ್ರಮುಖ ಅಂಶಗಳು 

ಒಂದೇ ವಯಸ್ಸಿನ ಅಥವಾ ಸಮಾನ ವಯಸ್ಸಿನ ಮಕ್ಷಳು ಒಂದೇ 
ಮಾದರಿಯಲ್ಲ ಕಲಅಯಬಲ್ಲರು ಮತ್ತು ಅವರಿಗೆ ಒಂದೇ ರೀತಿ 
ಕಲಅಸಬಹುದು ಎನ್ನುವ ಕಲ್ಪನೆಯನ್ನು 'ಅ.ತ.ಬೋ.ಕ್ರಿ' (ಡಿಐ) 
ಪ್ರಕ್ಲಿಸುತ್ತದೆ. ಮೊದಲಗೆ ಕಾರೋಲ್‌ ಬಾಮ್‌ಅನ್ಸನ್‌ ಇದನ್ನು 
ಪ್ರಸ್ತಾಪಿಸಿದ್ದು. ತರಗತಿಯಲ್ಲನ ಏಕರೂಪತೆ ಎಂಬ ಕಲ್ಪನೆಯನ್ನು 
ಡಿಐ ಬೋಧನಾ ಕ್ರಮ ತಳ್ಣಹಾಕುತ್ತದೆ ಹಾಗೂ ಜಗತ್ತಿನಾದ್ಯಂತ 
ಇರುವ ಯಾವುದೇ ಶಾಲೆಯ ಯಾವುದೇ ತರಗತಿಯಲ್ಲ 
ವ್ಯಾಪಕವಾಗಿ ಹರಡಿರುವ ವೈವಿಧ್ಯತೆಯತ್ತ ಶಿಕ್ಷಕರ ಹಾಗೂ 
ಶಿಕ್ಷಣತಜ್ಞರ ಗಮನವನ್ನು ಸೆಳೆಯುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಎಲ್ಲಾ ಶಿಕ್ಷಕರು ತಮ್ಮ ತರಗತಿಯಲ್ಲರುವ ಎಲ್ಲ ಮಕ್ಕಳು ಕಲಕಾ 
ಸಾಮರ್ಥ್ಯಗಳಲ್ಲ. ಆಸಕ್ತಿಗಳಲ್ಲ, ಕಲಕೆಗೆ ಬೇಕಾದ 
ಸಿದ್ಧತೆಯಲ್ಲ, ವರ್ತನೆ ಮತ್ತು ಭಾವನಾತ್ಮಕ ಅಗತ್ಯಗಳಲ್ಪ 
ಪರಸ್ಪರ ವಿಭನ್ನವಾಗಿದ್ದಾರೆ ಎಂದು ಚೆನ್ನಾಗಿ ಅರಿತಿದ್ದಾರೆ. 
ಮಕ್ಕಳು ಕೂಡ ವಿಭನ್ನ ಸಮಾಜೋ-ಆರ್ಥಿಕ ಹಿನ್ನೆಲೆಗಳನ್ನು 
ಹೊಂದಿದ್ದು ಭನ್ನ ಭಾಷಾ ಆಯ್ಕೆಗಳು. ವಿವಿಧ ಸಾಮಾಜಕ 
ಮತ್ತು ಸಾಂಸ್ಕೃತಿಕ ಅಭ್ಯಾಸಗಳನ್ನು ಅನುಸರಿಸುತ್ತಾರೆ. 
ಮಕ್ಕಳು ತರಗತಿಯಲ್ಲ ಕಅಸುವ ಪಠ್ಯಕ್ರಮವಷ್ಟೇ ಅಲ್ಲದೆ, 
ತರಗತಿಯಲ್ಲ ಅವರ ಸಾಮಾಜಕ ಹಾಗು ಭಾವನಾತ್ಯಕ ಸ್ಪಾಸ್ಟ್ಯ 
ಹಾಗು ಹೊಂದಿಕೊಳ್ಳಬೇಕಾದ ಪರಿಸ್ಥಿತಿಯ ಮೇಲೂ ಈ ಎಲ್ಲಾ 
ಅಂಶಗಳು ಪರಿಣಾಮ ಜೀರುತ್ತವೆ. ಶಿಕ್ಷಕರಾಗಿ ನಮಗೆ ಈ 
ವ್ಯತ್ಯಾಸಗಳ ಬದ್ಗೆ ಅರಿವಿದ್ದರೂ, ಮಕ್ಕಆಗೆ ಬೋಧಿಸುವುದಕ್ಕೆ 
ಒಂದೇ ಮಾರ್ಗವಿದೆ ಎಂದು ಭಾವಿಸುತ್ತೇವೆ: ಅದೆಂದರೆ ನಮ್ಮ 
ಮಾರ್ಗ! 


ಈ ಎಲ್ಲ ಅನಿಸಿಕೆಗಳನ್ನು ಪ್ರಶ್ನಿಸುತ್ತಲೇ. ತರಗತಿಯಲ್ಪರುವ 
ಪ್ರತಿಯೊಂದು ಮಗುವಿನ ಕಅಕಾ ಅಗತ್ಯಗಳನ್ನು ಪೂರೈಸಲು 
ಬೇಕಾದ ಬೋಧನೆ, ಕಲಕೆ ಹಾಗು ಮೌಲ್ಯೂಮಾಪನಗಳಗೆ 
ವಿವಿಧ ವಿಧಾನಗಳನ್ನು ಮುಂಚಿತವಾಗಿಯೇ ಆಯೋಜಸಿ 
ಅಳವಡಿಸಿಕೊಳ್ಳಲು ಡಿಐ ಶಿಕ್ಷಕರನ್ನು ಪ್ರೋತ್ಸಾಹಿಸುತ್ತದೆ. 
ಲಾಮ್‌ಲಅನ್ಸನ್‌ ಅವರ ಶಬ್ದಗಳಲ್ಲ ಹೇಳುವುದಾದರೆ, 
'ತರಗತಿಯಲ್ಲನ ಅಭ್ಯಾಸಗಳು ಮಕ್ಷಳು ವಿಭಿನ್ನವಾಗಿ ಇದ್ದಾರೆ 
ಎನ್ನುವ ವಾಸ್ತವವನ್ನು ಪ್ರತಿಯೊಂದು ಮಗುವನ್ನು ಹತ್ತಿರದಿಂದ 
ಗಮನಿಸುವ ಮೂಲಕ ಮಾಡಬಹುದು ಹಾಗೂ ಅತ್ಯಂತ 
ಸಮರ್ಥ ಶಿಕ್ಷಕರು ವಿವಿಧ ಹಂತದಲ್ಲರುವ ಮಕ್ಕಳನ್ನು 
ಕಲಕೆಯೆಡೆಗೆ ಸೆಳೆಯಲು ಏನು ಬೇಕೋ ಎಲ್ಲ ಕ್ರಮವನ್ನೂ 
ಅನುಸರಿಸುತ್ತಾರೆ" (ಸಿ.ಎ. ಛಾಮ್‌ಲನ್ನನ್‌, 2೦೦1). 


ಬೋಧನೆಗಾಗಿಯೊ ಒಂದು ಸಿದ್ದಮಾದರಿಯನ್ನು ಡಿಐ 
ಖೋಧನಾಕ್ರಮ ಒದಗಿಸುವುದಿಲ್ಲವಾದರೂ, ಬೋಧನೆ ಹಾಗೂ 
ಕಲಕೆಯೆಡೆಗೆ ಇರುವ ತಾರ್ಕಿಕ ನೆಲೆಗಟ್ಟು ಅಥವಾ ಚಿಂತನೆಗೆ 
ಹಚ್ಚುವ ಮಾರ್ಗವೆಂದು ಒತ್ತಿ ಹೇಳುತ್ತಾ. ಬೋಧನೆಗೆ ಯಾವುದೇ 
ಸೂತ್ರಗಳನ್ನು ಸೂಚಿಸುವುದಿಲ್ಲ. ಆದರೆ ತರಗತಿಯ ಎಲ್ಲ ಮಕ್ಕಳ 
ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಬೇಕಾದ ವಿಚಾರಗಳನ್ನು ಶಿಕ್ಷಕರಿಗೆ 
ಕಟ್ಟಿಕೊಡುತ್ತದೆ ಎಂದು ಬಾಮ್‌ಲಅನ್ಸನ್‌ ಪೃಷ್ಟಪಡಿಸುತ್ತಾರೆ. ಶಿಕ್ಷಕರು 
ಒಂದೇ ಪಾಠ ಅಥವಾ ಘಟಕದಿಂದ ಸಿದ್ಧಪಡಿಸಿ ನೀಡುವ 
ಕಾರ್ಯಗಳನ್ನು ಮಕ್ಕಳು ಪಠ್ಯಕ್ರಮವನ್ನು ಅನ್ವೇಷಿಸುವುದರ 
ಮೂಲಕ ಹಾಗು ವಿವಿಧ ಹಂತಗಳಲ್ಲ ಕಾರ್ಯಗಳನ್ನು ಪೂರೈಸಿ 
ತಮ್ಮ ಕಲಅಕೆಯನ್ನು ಪ್ರಸ್ತುತಪಡಿಸುವುದಕ್ಕೆ ವಿವಿಧ ರೀತಿಯ 
ಅವಕಾಶಗಳನ್ನು ಡಿಐ ಖಬೋಧನಾಕ್ರಮ ಒದಗಿಸುತ್ತದೆ 
ಎನ್ನುವುದರಲ್ಲಯೇ ಅದರ ಸಾರ ಅಡಗಿದೆ. ಈ ನಿಟ್ಟನಲ್ಲ ಕೆಲಸ 
ಮಾಡಲು ಶಿಕ್ಷಕಿಯು ತನ್ನ ತರಗತಿಯಲ್ಲರುವ ಎಲ್ಲ ಮಕ್ಕಳ 
ವೈಯಕ್ತಿಕ ಸಾಮರ್ಥ್ಯಗಳು ಹಾಗು ಕಲಕಾ ಅಗತ್ಯಗಳನ್ನು ಒರೆಗೆ 
ಹಚ್ಚಿ ಇದರ ಆಧಾರದ ಮೇಲೆ ವಿಷಯವಸ್ತು. ಪ್ರಕ್ರಿಯೆ. ಫಅತ 
ಹಾಗು ಕಅಕಾ ವಾತಾವರಣವನ್ನು ಮಾರ್ಪಡಿಸುತ್ತಾರೆ. 


ವಿಷಯವಸ್ಸುವು ವಿದ್ಯಾರ್ಥಿಗಳು ಏನನ್ನು ಕಲಯಚಬೇಕೆಂದು 
ಅಪೇಕ್ಷಿಸುತ್ತಾರೆ ಹಾಗು ಇದಕ್ಕಾಗಿ ಬೇಕಾದ ಸಂಪನ್ಮೂಲಗಳು 
ಮತ್ತು ಕಾರ್ಯವಿಧಾನಗಳಗೆ ವಿಷಯವಸ್ತು ಎಂದು 
ಕರೆಯಲಾಗುತ್ತದೆ. ಶಿಕ್ಷಕಿಯು ವಿಷಯವನ್ನು ಪರಿಣಾಮ- 
ಕಾರಿಯಾಗಿ ನಿರ್ವಹಿಸಲು ಬೇಕಾದ ಬೋಧನಾ ತಂತ್ರಗಳನ್ನು 


1 'ಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅಳವಡಿಸಿಕೊಳ್ಳುವುದನ್ನು ಪ್ರಕ್ರಿಯೆ ಎನ್ನುತ್ತಾರೆ. ಮಕ್ಕಳು ತಮ್ಮ 
ಕಲಕೆಯನ್ನು ವಿವಿಧ ರೀತಿಯಲ್ಲ ಪ್ರಸ್ತುತಪಡಿಸುವುದೇ ಫಲತ. 
ಕಅಕಾ ವಾತಾವರಣ ಶಿಕ್ಷಕಿಯು ತನ್ನ ತರಗತಿಯಲ್ಲರುವ ಎಲ್ಲ 
ಮಕ್ಷಳಗೆ ಒಂದು ಗೌರವಯುತವಾದ ಹಾಗೂ ಸುರಕ್ಷಿತವಾದ 
ಪರಿಸರವನ್ನು ಒದಗಿಸಲು ಮಾಡುವ ಮಾರ್ಪಾಡುಗಳಾಗಿದ್ದು, ಆ 
ಮೂಲಕ ಮಕ್ಷಳು ತಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅನುಗುಣವಾದ 
ಗತಿಯಲ್ಲ ಹಾಗು ಕಲಕಾ ಮಟ್ಟದ ಆಧಾರದ ಮೇಲೆ ತಮ್ಮನ್ನು 
ತಾವು ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಎಂಬುದರ 
ಸೂಚಕವಾಗಿದೆ. 


ಇದೆಲ್ಲವನ್ನೂ ಮಾಡುವಾಗ ಶಿಕ್ಷಕಿಯು ತನ್ನ ತರಗತಿಯ ಎಲ್ಲ 
ವಿದ್ಯಾರ್ಥಿಗಳ ಒಟ್ಟಾರೆ ಬೆಂಬಲದ ಮೇಲೆ ಹೆಚ್ಚಾಗಿ 
ಅವಲಂಜತರಾಗಿರುತ್ತಾರೆ. ವಿದ್ಯಾರ್ಥಿಗಳು ಆಯ್ದುಕೊಳ್ಳುವ 
ಸಂಪನ್ಮೂಲಗಳ ವಿಷಯದಲ್ಲ. ಕಾರ್ಯಗಳಲ್ಲ ಹಾಗು ಕೆಲಸದ 
ವೇಗದಲ್ಲ ನಮ್ಯತೆಯನ್ನು ಬಚಿತಪಡಿಸುವುದಲ್ಲದೆ. ಬಹು- 
ಮುಖ್ಯವಾಗಿ ಎಲ್ಲ ಮಕ್ನಳು ಸಮಾನವಾಗಿ ಗೌರವಿಸಲು 
ಸಹಪಾಠಿಗಳು, ಮತ್ತು ಶಿಕ್ಷಕರು ಇಬ್ಬರಿಂದಲೂ ಸಮಾನ 
ಮಹತ್ವವುಳ್ಳದ್ದು ಎಂದು ಭಾವಿಸುವ ಚಟುವಟಕೆಗಳಲ್ಲ ತೊಡಗಿ- 
ಕೊಳ್ಳುತ್ತಾರೆ ಎಂಬುದನ್ನು ಬಚಿತಪಡಿಸುತ್ತಾರೆ. 


ತರಗತಿಯಲ್ಲ ವಿಭಿನ್ನ ಅಗತ್ಯಕ್ಕೆ ತಕ್ಕ ಬೋಧನಾ ಕ್ರಮವನ್ನು 
ಅಳವಡಿಸುವುದು 


ಈೇ ಮೊದಲೇ ಹೇಆದಂತೆ ವಿಭಿನ್ನು ಅಗತ್ಯಕ್ಕೆ ತಕ್ಕಂತೆ ಬೋಧನಾ 
ಕ್ರಮವು ತರಗತಿಯಲ್ಲ ಅಳವಡಿಸಿಕೊಳ್ಳಲು ಬೇಕಾದ ಬೋಧನಾ 
ಕಾರ್ಯತಂತ್ರಗಳ ಸಾಧನವಲ್ಲ. ಇದಕ್ಕೆ ವಿರುದ್ಧವಾಗಿ 
ಹೇಳಬೇಕೆಂದರೆ ಈ ಬೋಧನಾ ಕ್ರಮದ ಮೂಲತತ್ವ ಅದರ 
ನಮ್ಯತೆ ಹಾಗೂ ಶಿಕ್ಷಕಿಯು ತನ್ನ ತರಗತಿಯ ವಿದ್ಯಾರ್ಥಿಗಳ 
ನಿರ್ದಿಷ್ಟ ಅಗತ್ಯಗಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿ ಈ 
ಬೋಧನಾ ಕ್ರಮದ ಪ್ರಮುಖ ಅಂಶಗಳನ್ನೊಳಗೊಂಡ 
ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಲ್ಲ ಅಡಗಿದೆ. ಈ 
ವಿಭಾಗದಲ್ಪ, ಈ ಬೋಧನಾ ಕ್ರಮದ ತಂತ್ರಗಳಗೆ ಸಂಬಂಧಿಸಿದ 
ಕೆಲವು ಉದಾಹರಣಿಗಳನ್ನು ವಿವರಿಸಲಾಗಿದೆ. ಮಕ್ಕಳ ನಿರ್ದಿಷ್ಟ 
ಅಗತ್ಯಗಳು, ಶಿಕ್ಷಕಿಗೆ ಲಭ್ಯವಿರುವ ಸಂಪನ್ಕೂಲಗಳು, ತರಗತಿಯ 
ಗಾತ್ರ ಹಾಗು ಶಿಕ್ಷಕಿಯು ತೊಡಗಿಸಿಕೊಳ್ಳಬಹುದಾದ ಅವಧಿ ಮತ್ತು 
ಅವರ ತಯಾರಿಗೆ ಬೇಕಾದ ಸಮಯವನ್ನು ಅವಲಂಬಸಿ 
ಇವುಗಳನ್ನು ಯಾವುದೇ ತರಗತಿಯಲ್ಲ ಅನ್ವಯಿಸಬಹುದು. 
ಅಂತಹ ಒಂದು ತಂತ್ರವೆಂದರೆ ವಿದ್ಯಾರ್ಥಿಗಳು ಒಂದೇ 
ಸಮಯದಲ್ಲ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವುದು. ಶಿಕ್ಷಕಿಯು 
ಮಿಶ್ರ ಸಾಮರ್ಥ್ಯವುಳ್ಳ ಗುಂಪುಗಳಗೆ ಮಕ್ಕಳನ್ನು ನಿಯೋಜಸಿ ವಿವಿಧ 
ಆಸಕ್ತಿಗಳ ಹಂತಗಳಕಲ್ಪರುವವರಿಗೆ ಇಷ್ಟವಾಗುವಂತೆ ಹಾಗು ತಾನು 
ನೀಡುವ ಕಾರ್ಯಗಳನ್ನು ಪೂರೈಸುವುದಕ್ಕೆ ಅಗತ್ಯವಿರುವ ವಿಭನ್ನು 
ಕೌಶಲ್ಯಗಳನ್ನು ಹೊಂದಿರುವವರನ್ನೊಳಗೊಂಡ ಗುಂಪುಗಳಾಗಿ 
ರಚಿಸಬಹುದು. ಮಕ್ಷಳಗೆ ಈ ಕಾರ್ಯಗಳಲ್ಲಿ ಎಲ್ಲವನ್ನೂ ಅಥವಾ 
ಇವುಗಳಲ್ಲ ಕೆಲವನ್ನು ತಮ್ಮದೇ ಗತಿಯಲ್ಲ ಮಾಡುವಂತೆ, 
ಸಹವರ್ತಿಗಳ ಸಹಾಯದೊಂದಿಗೆ ಹಾಗು ತಮಗೆ ಆಸಕ್ಷಿ ಇದ್ದಾಗ 
ಕೈಗೊಳ್ಳಲು ಪ್ರೋತ್ಸಾಹಿಸಬಹುದು. ಉದಾಹರಣೆಗೆ, 6ನೇ 
ತರಗತಿಯ ಇತಿಹಾಸದ ಪಾಠಕ್ಷೆ ಶಿಕ್ಷಕಿಯು ವಿವಿಧ ಸ್ತರದ 
ಕಾರ್ಯಗಳನ್ನು ರೂಪಿಸಬಹುದು. ಮೊದಲನೆಯದಾಗಿ ಮಕ್ಷಳು 
ಪಠ್ಯಪುಸ್ತಕದಲ್ಲರುವ ಪಾಠದಿಂದ ಘಟನಾವಳಗಳನ್ನು ಆಧರಿಸಿದ 
ವಾಸ್ತವಾಂಶಗಳನ್ನು ಹುಡುಕಿ ತೆಗೆದು ಆನಂತರ ಪಠ್ಯದಲ್ಲಿ 
ಇರುವಂತೆ ಘಟನೆಗಳ ಕಾಲಾನುಕ್ರಮದಲ್ಲ ಒಂದು ಪರಿಕಲ್ಪನಾತ್ಯಕ 


ನಕ್ಷೆಯನ್ನು ರಚಿಸಬಹುದು. ಒಂದು ನಿರ್ದಿಷ್ಟ ವಿಷಯದ ಬಗ್ದೆ 
ಹೆಚ್ಚುವರಿ ವಿಷಯಗಳನ್ನು ಪಠ್ಯಪುಸ್ತಕದಿಂದಾಚೆ ಹುಡುಕಿ ತೆಗೆದು 
ತರಗತಿಯ ಎದುರು ಒಂದು ಪ್ರಾತ್ಯಕ್ಷಿಕೆಯನ್ನು ನೀಡುವುದು 
ಇನ್ನೊಂದು ಕಾರ್ಯವಾಗಬಹುದು. ಮತ್ತೊಂದು ಕಾರ್ಯವೆಂದರೆ 
ಪಠ್ಯಕ್ಕೆ ಸಂಬಂಧಪಟ್ಟ ವಿಷಯದ ಸಾರವನ್ನು ಅಖತರೂಪದಲ್ಲ 
ಟಪ್ಪಣಿ ಮಾಡುವುದು ಅಥವಾ ವಿದ್ಯಾರ್ಥಿಗಳು ಈ ಪಠ್ಯವನ್ನು 
ಒಂದು ನಾಟಕವಾಗಿ ಅಬನಲುಸುವುದು ಅಥವಾ ಹಾಸ್ಯ 
ಚಿತ್ರಸರಣಿಗಳನ್ನು ತಯಾರಿಸುವ ಮುಖಾಂತರ ಪ್ರಸ್ತುತಪಡಿಸಲು 
ಹೇಳ ಪ್ರೋತ್ಸಾಹಿಸಬಹುದು! 


ಈ ರೀತಿಯ ವಿಭಿನ್ನು ಚಟುವಬಕೆ ಕಾರ್ಯಗಳನ್ನು ರೂಪಿಸಿದಾಗ 
ವಿವಿಧ ಮಟ್ಟದ ಆಸಕ್ತಿ ಹೊಂದಿರುವ ಹಾಗೂ ಬಹುವಿಧ 
ಸಾಮರ್ಥ್ಯವಿರುವ ಮಕ್ಷಳು ತಮಗೆ ಇಷ್ಟವಿರುವ ಕಾರ್ಯಗಳಕಲ್ಪ 
ಭಾಗವಹಿಸುವ ಅವಕಾಶ ಪಡೆಯುವುದಲ್ಲದೆ. ವಿಭನ್ನ ರೀತಿಯಲ್ಲ 
ತಮ್ಮ ಕೌಶಲ ಹಾಗು ಸಾಮರ್ಥ್ಯಗಳನ್ನು ಪ್ರದರ್ಶಿಸುವುದಕ್ಕೆ 
ಸಾಧ್ಯವಾಗುವಂತೆ ಶಿಕ್ಷಕಿಯು ಬಚಜಚಿತ ಪಡಿಸಿಕೊಳ್ಳುವಂತಾಗುತ್ತದೆ. 
ಮೌಲ್ಯಮಾಪನವು ಇಂತಹ ಕಾರ್ಯಗಳಲೊಂದಿಗೆ ನಿಕಟವಾದ 
ಸಂಬಂಧ ಹೊಂದಿದ್ದು ಮಗುವಿನ ಕಲಕೆಗೆ ಸಂಬಂಧಿಸಿದಂತೆ 
ವಿವಿಧ ರೀತಿಗಳಲ್ಲ ಆಗುತ್ತದೆ ಎನ್ನುವುದನ್ನೂ ಬಚಿತಪಡಿಸುತ್ತದೆ. 


ಈ ಹಂತದಲ್ಲಿ ಶಿಕ್ಷಕಿಗೆ ಇದನ್ನು ಆಯೋಜಸಪಿ ಕೈಗೊಳ್ಳುವುದು 
ಪ್ರಯಾಸಕರ ಎಂದೆನಿಸಿದರೂ ವಾಸ್ತವದಲ್ಲ ಇದು ಅಷ್ಟು 
ಕಷ್ಟಕರವಲ್ಲ. ಮುಂಚಿತವಾಗಿಯೇ ಇದಕ್ಕೆ ಸ್ತಲ್ಲಮಟ್ಟನ ತಯಾರಿಯ 
ಆಯೋಜನೆಯ ಅಗತ್ಯವಿದ್ದರೂ, ಆನಂತರ ಈ ತರಹದ ತರಗತಿ 
ಅಭ್ಯಾಸಗಳು ಶಿಕ್ಷಕರ ಮಟ್ಟಿಗೆ ಕನಿಷ್ಠ ಮಧ್ಯಸ್ಟಿಕೆಯನ್ನು ಬೇಡುತ್ತದೆ. 
ಏಕೆಂದರೆ ಇದರ ಸಾರವೇ ನ&ಓರಗೆಯವರೊಡನೆ ಕಲಕೆ ಹಾಗು 
ಸಹಕಾರದಲ್ಲದೆ. ಜೊತೆಗೆ ಈ ತರಹದ ಕಾರ್ಯಗಳನ್ನು ಮೊದಲು 
ಪರಿಚಯುಸಿದಾಗ ಸಪ್ವಲ್ಪ್ಲಮಟ್ಟನ ಗದ್ದಲ ಹಾಗು ಶಿಷ್ಣಾಚಾರದ 
ಕೊರತೆಯ ಸ್ಥಿತಿ ಎದುರಾಗಬಹುದು. ಇದನ್ನು ನಿಭಾಯಿಸಲು ಶಿಕ್ಷಕಿ 
ಸಿದ್ಧರಿರಬೇಕು. ಆದರೂ ವಿದ್ಯಾರ್ಥಿಗಳು ಶಿಕ್ಷಣಾತ್ಕಕ ಹಾಗೂ 
ಶಿಕ್ಷಕರ ನೇತೃತ್ವವೇ ಪ್ರಧಾನವಾಗಿರದ ಬೋಧನಾ ವಿಧಾನದ 
ಕಲ್ಪನೆಗೆ ಒಮ್ಮೆ ಹೊಂದಿಕೊಂಡರೆಂದರೆ, ತಮ್ಮ ಕಲಅಕೆಯ 
ಜವಾಬ್ದಾರಿಯನ್ನು ತಾವಾಗಿಯೇ ಹೊತ್ತುಕೊಳ್ಳಲು ಕಆಅಯುತ್ತಾರೆ 
ಮತ್ತು ಶಿಸ್ತುಬದ್ಧರಾಗುತ್ತಾರೆ. ಇನ್ನೊಂದು ಗಮನಿಸಬೇಕಾದ 
ಅಂಶವೆಂದರೆ ಸಮೃದ್ಧ ಸಂಪನ್ಮೂಲಗಳು ಇಲ್ಲದಿರುವ 
ತರಗತಿಗಳಲ್ಲಯೂ ಈ ರೀತಿಯ ಅಭ್ಯಾಸಗಳನ್ನು ಅಳವಡಿಸಿ- 
ಕೊಳ್ಳಬಹುದು. ಆಸನಗಳ ವ್ಯವಸ್ಥೆಯನ್ನು ಮರುರೂಪಿಸುವುದು 
ಹಾಗೂ ಶಾಲೆಯೊಳಗಿನ ಮತ್ತು ಹೊರಗಿನ ಸ್ಥಳಗಳನ್ನು 
ಉತ್ತಮವಾಗಿ ಬಳಸಿಕೊಂಡು ಪೂರಕ ಕಲಕಾ ವಾತಾವರಣವನ್ನು 
ನಿರ್ಮಿಸುವುದು ಈ ರೀತಿಯ ಕಾರ್ಯಗಳನ್ನು ಯಶಸ್ವಿಯಾಗಿ 
ನಡೆಸುವ ನಿಟ್ಟನಲ್ಲ ಬಹಳ ಸಹಾಯ ಮಾಡುತ್ತದೆ. 


ತರಗತಿಯಲ್ಲಿ ವಿನ್ನ ಬೋಧನಾ ಕ್ರಮಗಳನ್ನು ಅಗತ್ಯವಿರುವಂತೆ 
ಅಳವಡಿಸಿಕೊಳ್ಳುವುದು 


ಶಿಕ್ಷಕರು ಯಾವುದೇ ವಿಷಯದಲ್ಲಯೇ ಆಗಲಆ ಯಾವುದೇ 
ಹಂತದಲ್ತಿಯೇ ಆಗಲ ತಮ್ಮ ಪಾಠಗಳನ್ನು ಆಯೋಜಸುವಾಗ ಈ 
ಕೆಳಗೆ ಕೊಟ್ಟರುವ ಕೆಲವು ತತ್ವಗಳನ್ನು/ತಂತ್ರಗಳನ್ನು ಗಮನದಲ್ಪಟ್ಟು 
ಕೊಳ್ಳಬಹುದಾಗಿದೆ: 


ಮುಖ್ಯ ಪರಿಕಲ್ಪನೆಗಳನ್ನು ಗುರುತಿಸುವುದು 


ಯಾವುದೇ ವಿಷಯದಲ್ಲಿ ಕಲಯಬೇಕಾದ ಮುಖ್ಯ 
ಪರಿಕಲ್ಪನೆಗಳನ್ನು ಗುರುತಿಸಿ ಕೇಂದ್ರೀಕರಿಸಿದಾಗ, ಶಿಕ್ಷಕಿಯು 
ಕಅಸಬೇಕಾದ ವಸ್ತುವಿಷಯವನ್ನು ಗಣನೀಯವಾಗಿ 
ಕಡಿತಗೊಳಸಬಹುದು. ದೊಡ್ಡ ಪ್ರಮಾಣದ ಪಠ್ಯ ಭಾಗವನ್ನು 
ಓದುವುದಕ್ಕೆ ಕಷ್ಟಪಡುವ, ಅಂದರೆ ಕಲಕಾ ನ್ಯೂನತೆ 
ಹೊಂದಿರುವಂತಹ ಕೆಲವು ವಿದ್ಯಾರ್ಥಿಗಳಗೆ ಇದರಿಂದ 
ಉಪಯೋಗವಾಗುತ್ತದೆ. ಪ್ರತಿಯೊಂದು ಪಾಠವನ್ನು ಕಅಸುವಾಗ 
ಮುಖ್ಯಾಂಶಗಳನ್ನು ಗುರುತಿಸುವುದು/ಒತ್ತು ಕೊಡುವುದು, ಕೆಳಗೆ 
ಗೆರೆ ಎಳೆಯುವ ಮೂಲಕ ಅದಕ್ಕೆ ಮುಖ್ಯವಾದ ಪದಗಳನ್ನು ಪಟ್ಟ 
ಮಾಡುವುದು ಹಾಗೂ ಮುಖ್ಯ ಅಂಶಗಳನ್ನು ಮಿಂಚುಪಟ್ಟಿಯ 
ಮೂಲಕ ಪ್ರದರ್ಶಿಸುವುದು ಈ ಕಾರ್ಯವನ್ನು ಸುಲಭವಾಗಿ 
ಅನುಕೂಲಅಸಬಹುದಾದ ಮಾರ್ಗಗಳಾಗಿವೆ. 


ವಿಭಿನ್ನು ವಿಧಾನಗಳ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸುವುದು, 
ಅನುಭವಾತ್ಮಕ ಕಅಕೆಯನ್ನು ಉತ್ತೇಜಸುವುದು 


ಶಿಕ್ಷಕರ ನೇತೃತ್ವದ. ಉಪನ್ಯಾಸ ಆಧಾರಿತ ಬೋಧನಾ ವಿಧಾನಕ್ಸಾಗಿ 
ಭರಿಸುವ ಸಮಯವನ್ನು ಕಡಿತಗೊಳಸುವ ಮೂಲಕ ಶಿಕ್ಷಕರು 
ವಿಷಯವನ್ನು ಅಳವಡಿಸಿಕೊಳ್ಳಬಹುದು ಮತ್ತು ಅದನ್ನು ದೃಶ್ಯ 
ಐಂದ್ರೀಯ ಅಥವಾ ಆಂಗಿಕ ಚಲನ ಹಾಗೂ ಶ್ರವಣ ವಿಧಾನಗಳ 
ಮೂಲಕ ಪ್ರಸ್ಲುತಪಡಿಸಬಹುದು. ಇದು ಮಾದರಿಗಳು, ವಿಡಿಯೋ, 
ಚಾರ್ಟ್‌, ಹಾಗೂ ಪೋಸ್ಟರ್‌ಗಳು ಅಥವಾ ಆಡಿಯೋ 
ತುಣುಕುಗಳ ರೂಪದಲ್ಪಯೂ ಇರಬಹುದು. ವಿವಿಧ ಆಸಕ್ತಿ 
ಮಟ್ಟಗಳನ್ನು ಹಾಗು ಕಅಕಾ ಹಿನ್ನೆಲೆಗಳನ್ನು ಹೊಂದಿರುವ 
ವಿದ್ಯಾರ್ಥಿಗಳಗೆ ಈ ರೀತಿಯ ಪರಾಯ ವಿಧಾನಗಳು 
ಆಕರ್ಷಕವಾಗಿರುತ್ತವೆ. ವಿದ್ಯಾರ್ಥಿಗಳು ಕಲಕೆಯನ್ನು ನೇರವಾಗಿ 
ಪಡೆದು ಅನುಭವಿಸುವುದಕ್ಕೆ ಹಾಗು ತಮ್ಮದೇ ಆದ ಅರ್ಥಗಳನ್ನು 
ಹುಡುಕಿಕೊಳ್ಳುವುದಕ್ಷೆ ಇದು ಅನುವು ಮಾಡಿಕೊಡುತ್ತದೆ. 
ತರಗತಿಯ ಬೇರೆಬೇರೆ ಜಾಗಗಳಲ್ಲ ಸಜ್ಜುಗೊಆಸುವುದರ ಮೂಲಕ 
ಇದನ್ನು ಮಾಡಬಹುದು. ವಿದ್ಯಾರ್ಥಿಗಳು ಒಂದು ಕೇಂದದಿಂದ 
ಮತ್ತೊಂದು ಕೇಂದ್ರಕ್ಕೆ ಭೇಟ ನೀಡಿ ಅಲ್ಲ ಪ್ರದರ್ಶಿಸಲಾದ 
ಪರಿಕರಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರನ್ನು 
ಪ್ರೋತ್ಥಾಹಿಸಬಹುದು. 


ವಿದ್ಯಾ್ಥಿಯ ಕಲಕೆಯ ಗತಿಯನ್ನು ಬದಲಾಲಯುಸುವುದು ಹಾಗೂ 
ಮೌಲ್ಯಮಾಪನಕ್ಕಾಗಿ ವಿವಿಧ ನಿಯಮಗಳನ್ನು ಪರಿಚಯುಸುವುದು. 


ಪ್ರತಿಯೊಂದು ಮಗುವಿನ ಬಲಾಬಲಗಳನ್ನು ಅರ್ಥಮಾಡಿಕೊಂಡು 
ದೌರ್ಬಲ್ಯವಿರುವ ಕ್ಷೇತ್ರದಲ್ಲ ಸಶಕ್ತನನ್ನಾಗಿ ಮಾಡುವುದರ ಮೇಲೆ 
ಗಮನಹರಿಸಲು ಶಿಕ್ಷಕಿಯು ಯಾವುದೇ ವಿಷಯವನ್ನು ಕುರಿತಂತೆ 
ಬಹುಸ್ತರ ಮೌಲ್ಯಮಾಪನ ವಿಧಾನವನ್ನು ರೂಪಿಸಬಹುದು. 
ವಿದ್ಯಾರ್ಥಿಗಳು ಆರಾಮದಾಯಕವಾಗಿ ಕೊಟ್ಟ ಕಾರ್ಯಗಳನ್ನು 
ನಿರ್ವಹಿಸಲು ಅವರ ಸಿದ್ಧತಾ ಹಂತ ಹಾಗೂ ಗತಿಯನ್ನು ಆಧರಿಸಿ 
ಅವರನ್ನು ತೊಡಗಿಸಬಹುದು. ಒಮ್ಮೆ ಮಗುವು ಕಲಕಾ 
ಉದ್ದೇಶವನ್ನು ಸಾಧಿಸಿದ ನಂತರ ಮುಂದಿನ ಹಂತದ 
ಮೌಲ್ಯಮಾಪನಕ್ಕೆ ಒಳಪಡಿಸಬಹುದು. ಎಲ್ಲ ವಿದ್ಯಾರ್ಥಿಗಳು 
ಮೌಲ್ಯಮಾಪನದ ಎಲ್ಲಾ ಹಂತಗಳನ್ನು ಸಾಧಿಸಬೇಕೆನ್ನುವುದು 
ಅಗತ್ಯವಿಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿವಿಧ ಹಂತಗಳ ಕಲಕೆಗೆ ಬೆಂಬಲವನ್ನೊದಗಿಸುವುದು 


ವಿವಿಧ ಹಂತದ ಸಿದ್ಧತೆ ಹಾಗೂ ಕಲಕಾ ಮಟ್ಟವನ್ನನುಸರಿಸಿದಂತೆ 
ವ್ಯಕ್ತಿಗತ ಬೋಧನೆ ಹಾಗೂ ಮಕ್ಕಳಗೆ ಬೆಂಬಲದ ಅಗತ್ಯವಿರುತ್ತದೆ. 
ಅಗತ್ಯವಿರುವ ವಿದ್ಯಾರ್ಥಿಗಳಗಷ್ಟೇ ಆಳವಾದ, ನಿರ್ದಿಷ್ಟ ವಿಧಾನದ 
ಬೋಧನೆಯನ್ನು ಅನುಕೂಅಸುವುದರ ಮೂಲಕ ಶಿಕ್ಷಕರು 
ಸಮಯ ಹಾಗೂ ಶ್ರಮವನ್ನು ಉಳಸಬಹುದು. ಇತರ ಮಕ್ಕಳು 


ಸ್ವಂತವಾಗಿ ಹಾಗೂ ಸಹಪಾಠಿಗಳ ಬೆಂಬಲದೊಂದಿಗೆ 
ಕಅಯುತ್ತಾರಾದರೆ, ಅವರನ್ನು ಆ  ನಿಟ್ಟನಲ್ಲಯೇ 
ಪ್ರೋತ್ಸ್ಥಾಹಿಸಬೇಕು. ko ರೀತಿಯ ಕಾರ್ಯವಿಧಾನಗಳು 


ತರಗತಿಗಳಲ್ಲ ಶಿಕ್ಷಕರು ತಮ್ಮ ಸಮಯವನ್ನು ಉತ್ತಮವಾಗಿ 
ಬಳಸುವುದಕ್ಕೆ ಹಾಗು ವಿದ್ಯಾರ್ಥಿಗಳು ಸ್ವತಂತ್ರ ಕಲಕಾರ್ಥಿಗಳಾ- 
ಗುವುದಕ್ಕೆ ಸಹಾಯಮಾಡುತ್ತವೆ. ಇವು ಪರಸ್ಪರ ಮಕ್ಷಳಲ್ಲ 
ಸಂವೇದನಾಶೀಲತೆಯನ್ನು ಬೆಳೆಸುವುದಕ್ಲೂ ಹಾಗು ಸಹಪಾಠಿಗ- 
ಕೊಂದಿಗಿನ ಸಂಬಂಧಗಳನ್ನು ಬೆಳೆಸುವುದಕ್ಲೂ ಸಹಾಯ 
ಮಾಡುತ್ತವೆ. 


ಈ ರೀತಿಯ ಪ್ರತಿಯೊಂದು ಅಭ್ಯಾಸ ಅಥವಾ ಶಿಫಾರಸಿನ 
ಮೂಲವಾಗಿ ಒಳೆಗೊಳ್ಳುವಿಕೆಯೆಡೆಗೆ ಒಂದು ದೃಢವಾದ ಬದ್ದತೆ 
ಇರುತ್ತದೆ. ಮಕ್ಷಳ ಸಾಮರ್ಥ್ಯ ಹಾಗು ಆಸಕ್ತಿಗಳಲ್ಲರುವ ವೈಯಕ್ತಿಕ 
ಭಿನ್ನತೆಯು. ಪ್ರತಿಯೊಂದು ತರಗತಿ, ಪ್ರತಿಯೊಂದು 
ಸನ್ನಿವೇಶದಲ್ಲಯೂ ಒಂದು ಅನಿವಾರ್ಯವಾದ ವಾಸ್ತವ ಎಂಬ 
ನಂಜಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಿರುವುದೂ ಬಹು ಮುಖ್ಯ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಕೊನೆಯ ಮಾತು 


ದೇಶದಲ್ಲರುವ ಬಹುತೇಕ ಶಾಲೆಗಳ ಶೋಚನೀಯ ಪರಿಸ್ಥಿತಿಯನ್ನು 
ಅವಲೋಕಸಿ ನೋಡಿದಾಗ ವಿಭನ್ನು ಅಗತ್ಯಕ್ಕೆ ತಕ್ಕ ಬೋಧನಾ 
ಕ್ರಮವನ್ನು ಭಾರತೀಯ ಸನ್ನಿವೇಶದಲ್ಲಿ ಅಳವಡಿಸಿಕೊಳ್ಳುವ 
ಸಾಧ್ಯತೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಏಕಬಹುದು. ಆದಾಗ್ಯೂ 
ಈ ಬೋಧನಾ ಕ್ರಮ ಒಂದು ಬಹುಮುಖ ವಿಧಾನವಾಗಿದ್ದು. 
ತರಗತಿಯ ಬೋಧನಾ ವಿಧಾನವನ್ನು ಮರು ರೂಪಿಸುವುದಕ್ಕೆ 
ಒಂದು ಮಾರ್ಗವಾಗಿದೆ. ಆದರೆ ಇದು ಒಂದು ಕಟ್ಟುನಿಟ್ದಾದ 
ಅಭೇದ್ಯ ಮಾದರಿಯಲ್ಲ ಎಂದು ಅರ್ಥಮಾಡಿಕೊಳ್ಳುವುದು ಮುಖ್ಯ. 
ಮಕ್ಷಳ ಕಲಕೆಯ ವಿಷಯದಲ್ಲ ಹೇಗೆ ಒಂದೇ ಅಳತೆ ಎಲ್ಲರಿಗೂ 
ಹೊಂದುವುದಿಲ್ಲವೋ. ನಮ್ಮ ಪರಿಸ್ಥಿತಿಗಳಗೆ ಪೂರಕವಾಗಿ ಹಾಗೂ 
ಕಡಿಮೆ ಸಂಪನ್ಮ್ಕೂಲಗಳುಳ್ಳ ಮತ್ತು ಕಿಕ್ಕಿರಿದ ತರಗತಿಗಳ ವಾಸ್ತವದ 
ಅರಿವಿನಿಂದಲೇ ವಿಭಿನ್ನ ಬೋಧನಾಕ್ರಮದ ತತ್ವಗಳನ್ನು 
ಮಾರ್ಪಡಿಸಿಕೊಂಡು ಅಳವಡಿಸಿಕೊಳ್ಳದಿರಲು ಯಾವುದೇ 
ಕಾರಣವಿಲ್ಲ. ಅದಕ್ಲಾಗಿಯೇ ಉತ್ತರಾಖಂಡದ ಶಾಲಾ ತರಗತಿಯ 
ಪ್ರತಿಯೊಂದು ಗೋಡೆಯ ಒಂದೊಂದು ಇಂಚು ಮತ್ತು 
ಒಂದೊಂದು ಕಾಗದದ ತುಣುಕೂ, ಸೀಮೆಸುಣ್ಣವೂ ಮಕ್ಷಳು 
ಕೆಲಸ ಮಾಡಲು. ಸೂಕ್ತ ಚಟುವಟಕೆಗಳನ್ನು ರೂಪಿಸುವುದಕ್ಕೆ 
ಹಾಗು ಮೌಲ್ಯಮಾಪನವನ್ನು ಕೈಗೊಳ್ಳಲು ಉಪಯೋಗಿಸಲ್ಪಟ್ಟವೆ. 
ಹೀಗಾಗಿಯೇ ವಿಭನ್ನು ಅಗತ್ಯಕ್ಕೆ ತಕ್ಕ ಬೋಧನಾಕ್ರಮದ ಹಾಗು 
ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಬೇಕಾದ ಸ್ಪೂರ್ತಿ ಮತ್ತು 
ಪ್ರೇರಣೆಯನ್ನು ಪಡೆಯುವುದಕ್ಕೆ ಭಾರತದಲ್ಲನ ತರಗತಿಗಳು ಈ 
ಶಾಲೆಯನ್ನು ಒ೦ದು ಉದಾಹರಣಿಯಾಗಿ ನೋಡಬೇಕು. 


Tomlinson, C. A. (2001). How to Differentiate Instruction in Mixed Ability Classrooms, ASCD. 


ಸಂಪರ್ಕಿಸಬಹುದು. 


ಅಂಕುರ್‌ ಮದನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಾರೆ. ಮಗುವಿನ ಬೆಳವಣಿಗೆ ಹಾಗು 
ಸಮನ್ವಯ ಶಿಕ್ಷಣ. ಅವರ ಬೋಧನೆ ಮತ್ತು ಸಂಶೋಧನಾ ಕ್ಷೇತ್ರಗಳಾಗಿವೆ. ಇವರನ್ನು ankur.madan @apu.edu.in ಇಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆಸಿ 


ಮಕ್ಕಳಲ್ಲಿ ಉತ್ಸಾಹದ ಜೀವಕಳೆ ತುಂಬಿ ಅವರ ಮನಸ್ಸುಗಳೆ 


ಆಶಾ ಸಿಂಗ್‌ 


ಒಬ್ಬ ಶಿಕ್ಷಕ ಶಿಕ್ಷಕಯಾಗಿ ನಾನು ನನ್ನ ತರಗತಿಯನ್ನು ತರಗತಿ 
ಕೊಠಡಿಯ ಅನುಭವದೊಂದಿಗೆ ಆರಂಭಸುತ್ತೇನೆ. ಶಿಕ್ಷಕರಾಗುವ 
ಹಾದಿಯಲ್ಲ ಕಅಕೆಯಲ್ಲ ತೊಡಗಿರುವ ನನ್ನ ಪದವಿ ವಿದ್ಯಾರ್ಥಿಗಳಗೆ 
ಮೊದಮೊದಲು ಈ ಕೆಲವು ಏಕಾಗ್ರತೆಯನ್ನು ಬೇಡುವ 
ಚಟುವಟಕೆಗಳಲ್ಲ ಭಾಗವಹಿಸುವುದು ಹಾಸ್ಕ್ಯಾಸ್ತದವೆನಿಸಿದರೂ 
ನಾನು ಇದನ್ನೇ ಅವರಿಗೆ ಹೇಳುವುದು: 


ಶಿಕ್ಷಕರು ತರಗತಿಯನ್ನು ಪ್ರವೇಶಿಸುವಾಗ ವಿದ್ಯಾರ್ಥಿಗಳು 
ಸಾಮಾನ್ಯವಾಗಿ ತಮ್ಮ ಸಡಗರದ ಹರಟೆಂಲುಲ್ಲ 
ತೊಡಗಿರುತ್ತಾರೆ. ಶಿಕ್ಷಕರನ್ನು ಕಂಡ ಕೂಡಲೇ ಸಾವರಿಸಿ- 
ಕೊಂಡು 'ಗುಡ್‌ ಮಾರ್ನಿಂಗ್‌' ಹೇಳಲು ತರಾತುರಿಯಲ್ಲ 
ಸಿದ್ಧರಾಗುತ್ತಾರೆ. ವಿನೋದದ ಹಾವಭಾವ ಮತ್ತು ಸೂಚನೆಗಳ 
ಮೂಲಕ ಶಿಕ್ಷಕರು ಠ ಸನ್ನಿವೇಶವನ್ನು ಬದಲಾಯಿಸಬಹುದು. 
ಮಕ್ಕಳು ಕೈಗಳನ್ನು ಮೇಲೆತ್ತಿ ಬೆರಳುಗಳನ್ನು ಆಡಿಸುತ್ತಾ. 
(ಧನಿಯ ಸೂಕ್ತ ಏರಿಆತಗಳಂದ) 'ತಾರೆಗಳೇ ತಾರೆಗಳೇ, 
ನಗುನಗುವ ತಾರೆಗಳೇ, ಅಳುಅಳುವ ತಾರೆಗಳೇ, ಕೋಪವೇಕೆ 
ತಾರೆಗಕಳೇ, ನಅನಅಲಯುರಿ ತಾರೆಗಳೇ' ಎನ್ನುತ್ತಾ ನಂತರ ಆ 
ಇಡೀ ಗುಂಪಿನ ಗಮನವನ್ನು ತಮೃತ್ತ ಸೆಕೆಯಲು ಒಮ್ಮೆಲೇ 
ಮೆಲುದನಿಯಲ್ಲ 'ಶಾಂತರಾಗಿ ತಾರೆಗಳೇ, ಮೆಲ್ಲನಿರಿ' 
ಎನ್ನುವುದು. 


ವಾನು ನನ್ನು ಪ್ರಶಿಕ್ಷಣಾರ್ಥಿಗಳಗೆ ನೀಡಿದ ಸಲಹೆಯೆಂದರೆ: 
ಹೊಸ ವಿಚಾರಗಳನ್ನು ತಮ್ಯದಾಗಿಸಿಕೊಳ್ಳಲು ಸಿದ್ಧರಾದ [od 
ಹುಮ್ಮಸ್ಸಿನ ಗುಂಪಿನೊಂದಿಗೆ ನಿಮ್ಮ ಪಾಠವನ್ನು ಆರಂಭಿಸಿ. 
ಹೊಸ ವಿಚಾರಗಳನ್ನು ಹುರಿದುಂಬಸಲು ಸಿದ್ದರಾಗಿ. 
ವಿದ್ಯಾರ್ಥಿಗಳು ಒಲ್ಲದ ಮನಸ್ಸಿನಿಂದಲೇ ನಿರತರಾದರು. ಇದು 
ಅವರಿಗೆ ತರಗತಿಯಲ್ಪ್ಲ ಘನತೆ ತಾರದ ವರ್ತನೆಯೆನಿಸಿರ- 
ಬಹುದು. ಆದರೂ. ಮಕ್ಕಕ ಜೊತೆಗೆ ವಿವಿಧ ರೀತಿಗಳಲ್ಲ 
ತೊಡಗುವುದನ್ನು ಅನುಭವಿಸಬೇಕೇ ಹೊರತು ಕೇವಲ 
ಕಲ್ಪಸಿಕೊಳ್ಳುವುದಲ್ಲ ಎಂಬ ನನ್ನು ನಂಚಕೆಯನ್ನು ವಾನಮು 
ಪಾಲಸಿದೆ. 


ಶೀಘ್ರದಲ್ಲೇ ವಿದ್ಯಾರ್ಥಿ ಶಿಕ್ಷಕರು ತಮ್ಮ ಇಂಟರ್ನ್‌ಶಿಪ್‌ಗಾಗಿ 
ತೆರಆದರು: ವಿದ್ಯಾರ್ಥಿಗಳು ಬೇಗನೆ ಪಾಠ ಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರಲು ತರಗತಿಗಳಕಲ್ಲ ತಾವು ಕಅತ ಸೈದ್ಧಾಂತಿಕ 
ಬೋಧನಾ ಅಭ್ಯಾಸಗಳನ್ನು ತರಗತಿಗಳಲ್ಲ ಅವರು ಬಳಸ- 
ಬೇಕಾಗುತ್ತದೆ. ಶಾಲೆಗಳ ಮೂರು ವಾರ ಪ್ರಾಯೋಗಿಕ 
ತರಗತಿಗಳು ಮುಗಿದ ನಂತರ ನಾನು ಅವರನ್ನು ಭೇಟಯಾದೆ. 
ನನ್ನ 'ತಾರೆಗಳೇ, ತಾರೆಗಳೇ' ಎಂಬ ಗೀತೆಯ ಉಪ- 
ಯುಕ್ತತೆಯ ಬಣ್ಣೆ ಅವರು ಚಕಾರ ಎತ್ತಅಲ್ಲ. ವಿವಿಧ ರೀತಿಯ 
ಭಾವನಾತೃಕ ಪ್ರಾಸಬದ್ಧ ಚುಟುಕಗಳು ಮಕ್ಕಳ ಹುಮ್ಮಸ್ಸನ್ನು 
ಒಂದೆಡೆಗೆ ಒಗ್ಗೂಡಿಸಿ ಗಮನ ನೀಡುವುದರ ಮಹತ್ವವನ್ನು 
ನೆಲೆಯೂರಿಸುತ್ತದೆ. ತನ್ಯೂಲಕ ಅವರನ್ನು ಅವರ ಗುಂಪು- 
ಗಳೊಂದಿಗೆ ಹತ್ತಿರವಾಗುವಂತೆ ಮಾಡುತ್ತದೆ. 


ಈ ಮೇಲೆ ಉಲ್ಲೇಖಸಿದ ವಿದ್ಯಾರ್ಥಿ-ಶಿಕ್ಷಕರ ನಡುವಿನ 
ಹಂಚಿಕೊಂಡ ಅನುಭವವು 'ನಾವೆಲ್ಲರೂ ಸುಮ್ಮನಿರೋಣವೆ' 
ಎಂಬ ಕಟು ಆದೇಶಯುಕ್ತ ಧೋರಣಿಯ ಏರು ದನಿಯಿಂದ 
ಶಿಕ್ಷಕರು ತರಗತಿಗೆ ಪ್ರವೇಶ ಮಾಡುವುದರ ಬದಲು ಒಂದು 
ಪರ್ಯಾಯವಾಗಿದೆ. ಶಿಕ್ಷಕ-ನಿಯಂತ್ರಿತ ವಿಧಾನಕ್ಕಿಂತ ಈ 
ಲಘುವಿಮೋದ ಭರಿತ ಪಂಶರಾಣಂಯವು ತರಗತಿಂಯನ್ನ್ನಿ 
ನಿಯಂತ್ರಿಸಲು ನೆರವಾಗುತ್ತದೆ. ಸಿ್ಪ್ಲಯ ಆಶ್ನನ್‌ ವೆರ್ನರ್‌ ತಮ್ಮ 'ದಿ 
ಟೀಚರ್‌' ಎಂಬ ಬಹುಮುಖ್ಯ ಮಸ್ತಕದಲ್ಲ ತಮ್ಮ ವಿದ್ಯಾರ್ಥಿಗಳ 
ಗಮನ ಸೆಳೆಯಲು ತಾವು ಶಿಕ್ಷಕರು ಪಿಯಾನೊವನ್ನು 
ಬಳಸಿರುವುದರ ಬಗ್ಗೆ ಉಲ್ಲೇಖಸುತ್ತಾರೆ. ತರಗತಿ ಸಾಧನಗಳು 
ಸ್ಥಳೀಯ ಸಂದರ್ಭಗಳು ಮತ್ತು ಸಂಪನ್ಮ್ಕೂಲಗಳಗೆ 
ಸಂಬಂಧಿಸಿದಂತಿರಬೇಕು. ಅಸ್ತವ್ಯಷ್ಥತೆಯು ಮೂಲಕ ಕ್ರಮ- 
ಬದ್ಧತೆಯನ್ನುಂಟು ಮಾಡುವ ತರಗತಿ ಪ್ರಕ್ರಿಯೆಗಳು ಆಟವಾಡುವ 
ಮಕ್ಕಳ ಪ್ರವೃತ್ತಿಗೆ ಹತ್ತಿರವಾಗಿರುತ್ತವೆ. ಮಕ್ಷಳಗೆ ಸ್ವಲ್ಪ ನಗು. ಸ್ವಲ್ಪ 
ತರಲೆ, ಕಿಲಕಿಲ ನಗು ಇವೆಲ್ಲವುಗಳಗೆ ಸಮಯ ಸಿಕ್ನರೆ 
ಭಾವನಾತ್ಮಕವಾಗಿ ಸಂತೃಪ್ತರಾಗುತ್ತಾರೆ. ಇಲ್ಲ ಅವರು ಕೇವಲ 
ಜ್ಞಾನಾರ್ಜನೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಾಗಿರದೆ 'ಮಕ್ಕಳು' 
ಎಂಬುದನ್ನು ಅಂಗೀಕರಿಸಿದಂತಾಗುತ್ತದೆ. 


ಅಗೋಚರ ಮಂತೌಷಧಿ 


ಮಕ್ಕಳ ಮನಸ್ಬುಗಳಲ್ಲ ಅದರಲ್ಲೂ ವಿಶೇಷವಾಗಿ ಆರಂಭಕ 
ಪ್ರಾಥಮಿಕ ತರಗತಿಗಳಲ್ಲನ ಮಕ್ಕಳಲ್ಲ ಬಹಳ ಕುತೂಹಲವಿರುತ್ತದೆ. 
ಅವರಲ್ಲ ಪ್ರಯೋಗದ ಕಿಡಿಯನ್ನು ಅಥವಾ ಪ್ರಶ್ನಿಸುವ 
ಮನೋಭಾವವನ್ನು ಬೆಳೆಸಿ ಉಳಸಿಕೊಂಡು ಹೋಗುವುದು ಶಿಕ್ಷಕರ 
ಜವಾಬ್ದಾರಿಯಾಗಿರುತ್ತದೆ. ಶಿಕ್ಷಕರು ತರಗತಿಯಲ್ಲ ಬಳಸುವ 
ಭಾಗವಹಿಸುವಿಕೆಯ ವಿಧಾನಗಳು ಮತ್ತು ಸಮೃದ್ಧ ಶೈಲಯಲ್ಲ 
ವಿಷಯವನ್ನು ಪ್ರಸ್ತುತಪಡಿಸುವುದರಿಂದ, ಇವೆಲ್ಲಾ ಮಕ್ಕಳ 
ತಿಳುವಳಕೆ ಹಾಗು ಗ್ರಹಿಕೆಯ ಮೇಲೆ ಮಾಂತ್ರಿಕ ಪ್ರಭಾವವನ್ನು 
ಜೀರುತ್ತದೆ. ಯಾವುದೇ ರೀತಿಯ ಭಯವಿಲ್ಲದೆ ವಿಷಯದಲ್ಲಿ 
ಮಕ್ತಳು ತೊಡಗುವುದು ಮತ್ತು ವಿಷಯವನ್ನು ಇಷ್ಟಪಡುವುದು 
ಕಲಅಕೆಯ ನಿರ್ಣಾಯಕ ಅಂಶಗಳು. ಮಕ್ಕಳು ತಪ್ಪುಗಳನ್ನು 
ಮಾಡಲು ಹೆದರದೆ ಇರುವ ಅಥವಾ ಸಾಕ್ಷರತೆಗೆ ಎಷ್ಟೋ 
ಸೃಜನಶೀಲತೆಗೂ ಅಷ್ಟೇ ಒತ್ತು ನೀಡುವ ತರಗತಿ ವಾತಾವರಣವು 
ನಂಜಕೆಯ ಬೇರನ್ನು ಒದಗಿಸುತ್ತದೆ. ಬೆಂಬಲ ನೀಡುವ &ಿರ್ವ 
ಶಿಕ್ಷಕ ಗೌರವಯುತ ಮತ್ತು ಬೆಚ್ಚನೆಯ ಭಾವವನ್ನು ಉಂಟು 
ಮಾಡುವ ಒಬ್ಬ ಹಿರಿಯರಾಗಿ ಮಕ್ಕಳಗೆ ಭಾವನಾತ್ಮಕವಾಗಿ 
ಪೋಷಿಸುವ ಕಅಕಾ ಅವಕಾಶಗಳನ್ನು ಒದಗಿಸುತ್ತಾರೆ. ಜಾನ್‌ 
ಹೋಲ್ಡ್‌ ಅವರ ಪ್ರಕಾರ 'ಕಅಕೆಯು ಬೋಧನೆಯ ಫಅತವಲ್ಲ. 
ಕಲಕಾರ್ಥಿಗಳು ಚಟುವಟಕೆಯಲ್ಪ್ಲ ನಿರತರಾಗಿರುವುದರ ಫಲತವೇ 
ಕಲಕೆ. ಮಕ್ಕಳಗೆ ಯಾವುದು ಪ್ರಯೋಜನಕಾರಿಯೋ ಅಂದರೆ 
ಅವರು ಅವಕಾಶ ನೀಡುವ ಇತರೆ ಮಕ್ಷಳೊಂದಿಗೆ ಇರುವುದು 
ಅಂತಹ ಮಾರ್ಗಗಳಗೆ ಅಗತ್ಯವಿದೆ. ವಾಸ್ತವವಾಗಿ 3-1೦ ವರ್ಷದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕಳ ಕಲಕೆಯಲ್ಲ ತೊಡಗಿರುವ ಶಿಕ್ಷಕ ಸಮುದಾಯದ ಮಂತ್ರ 

ಹೀಗಿರಬೇಕು: 

1 ಪ್ರತಿಯೊಂದು ಮಗುವೂ ತಾನು ವಿಶೇಷ ಎಂಬ ಭಾವನೆ 
ಹೊಂದಬೇಕು. 

2. ಮಕಳು ಆಟದ ಸಂದರ್ಭಗಳಲ್ಲಯೇ ಅತ್ಯುತ್ತಮವಾಗಿ 
ಕಲಆಯುತ್ತಾರೆ. 

3. ನಿಮ್ಮ ತರಗತಿಯ ಪ್ರಕ್ರಿಯೆಗಳು ಮಕ್ಷಳನ್ನು ವೈಯುಕ್ತಿಕ 
ನೆಲೆಯಲ್ಲ ತೊಡಗಿಸಿಕೊಳ್ಳುವಂತಿದೆಯೇ ಎಂಬುದರ ಬಗ್ಗೆ 
ಪರ್ಯಾಲೋಟಚಿಸಿ. 


ಎಲ್ಲ ಶಿಕ್ಷಕರು ಮಗು ಕೇಂದ್ರಿತ ಬೋಧನಾ ವಿಧಾನವನ್ನು 
ಪರಿಚಯುಸಿಕೊಂಡಿರಬೇಕು ಮತ್ತು ಅದನ್ನು ಚೆನ್ನಾಗಿ ಕರಗತ 
ಮಾಡಿಕೊಂಡಿರಬೇಕು. ಸಾಮಾನ್ಯವಾಗಿ, ಒಂದು ದೊಡ್ಡ 
ಗುಂಪಿನಲ್ಲ ತಮಗಾಗಿ ಒಂದು ಸ್ಥಳವನ್ನು ಆಕಾಂಕ್ಷಿಸಿದಾಗ ಮಕ್ಕಳ 
ಅಸ್ಕಿತೆಯ ಹುಡುಕಾಟವು ಕ್ರಿಯಾಶೀಲವಾಗುತ್ತದೆ. ನಾಟಕ 
ಸಂಬಂಧಿ ಆಟಗಳು ಗುಂಪುಕಾರ್ಯ ಮತ್ತು ವೈಯಕ್ತಿಕ 
ಕಾರ್ಯಗಳೆರಡಕ್ಕೂ ಒಂದಾದ ಮೇಲೆ ಇನ್ನೊಂದಕ್ಕೆ ಒತ್ತು ನೀಡುವ 
ಮೂಲಕ ಪ್ರತಿಯೊಬ್ಬರ ವೈಯಕ್ತಿಕತೆಯನ್ನು ಪ್ರೇರೇಪಿಸುವ 
ಸಾಮರ್ಥ್ಯವನ್ನು ಹೊಂದಿವೆ, ಮುಂದಿನ ಭಾಗಗಳಲ್ಪ ಮಕ್ಷಳು 
ತಾಮು ಕಂಡಿದ್ದನ್ನು ಹಂಚಿಕೊಳ್ಳುವ ಮತ್ತು ಅದನ್ನು 
ವ್ಯಾಖ್ಯಾನಿಸುವುದನ್ನು ಪ್ರೋತ್ಸಾಹಿಸುವ ಮೂಲಕ ಮಕ್ಕಳ 
ಪಾಲ್ಗೊಳ್ಳುವಿಕೆಯನ್ನು ಬೆಂಬಅಸುವ ಕೆಲವು ವಿಧಾನಗಳನ್ನು 
ವಿವರಿಸುವ ಪ್ರಯತ್ನ ಮಾಡಲಾಗಿದೆ. ಮಕ್ಕಳ ಸಣ್ಣ ಗುಂಪುಗಳನ್ನು 
ಮಾಡುವುದು, ಅವರು ಹಂಚಿಕೊಳ್ಳಲು ಅನುವಾಗುವಂತೆ 
ಬೆರೆಯುವಂತೆ ಮಾಡುವುದು. ಇವು ಮಕ್ಕಳು ಆಲೋಚಿಸುವಂತೆ 
ಮಾಡಲು ಪ್ರೋತ್ಸಾಹಿಸುವ ಕೆಲವು ತರಗತಿ ಮಟ್ಟದ 
ಚಟುವಟಕೆಗಳು. ಸಣ್ಣ ಗುಂಪುಗಳಲ್ಪ ಹಂಚಿಕೊಳ್ಳುವ 
ಸಂದರ್ಭಗಳಂದಾಗಿ ನಾಚಿಕೆ ಸ್ವಭಾವದ ಅಥವಾ ಮಾತನಾಡದೆ 
ಮೌನವಾಗಿರುವ ಮಕ್ಷಳಗೆ ವಿಶ್ವಾಸದಿಂದ ಅವರು ಧೈರ್ಯವಂತರಾಗಿ 
ತಮ್ಮ ಭಾವನೆಗಳನ್ನು ವಿಶ್ವಾಸದಿಂದ ವ್ಯಕ್ತಪಡಿಸಲು ಸಮೃದ್ಧ 
ಸಾಧ್ಯತೆಗಳು ನಿರ್ಮಾಣವಾಗುತ್ತವೆ. 


ವಿಮರ್ಶಾತೃಕ ಅಲೋಚನೆಯ ಹಾದಿಯಲ್ಲ ಸಹಯೋಗದ ಕಲಕೆ 


ಐದು ಅಥವಾ ಆರು ಮಕ್ಷಳು ಉದಾಹರಣೆಗೆ, ಒಂದು ಭಾಷಾ ಪಠ್ಯದ 
ಒಂದು ಅಧ್ಯಾಯದ ಬೇರೆಬೇರೆ ಭಾಗಗಳನ್ನು ಆಯ್ದೆ ಮಾಡಿ- 
ಕೊಂಡು ಸಣ್ಣ ಗುಂಪುಗಳಲ್ಲ ಚರ್ಚಿಸಿ ಅದನ್ನು ಹೇಗೆ 
ಪ್ರಸ್ನುತಪಡಿಸುವುದೆಂದು ಮಾತುಕತೆ ನಡೆಸುತ್ತಾರೆ. ಅವರು ಚಿತ್ರ 
ಜಡಿಸಬಹುದು ಅಥವಾ ನಾಟಕ ರೂಪದಲ್ಲ ತೋರಿಸಬಹುದು 
ಅಥವಾ ಚರ್ಚೆ ನಡೆಸಬಹುದು. ಈ ಮೂಲಕ ಮಕ್ಕಳು ಹಲವಾರು 
ರೀತಿಯಲ್ಲ ಯೋಚಿಸುತ್ತಾರೆ ಮತ್ತು ಶಿಕ್ಷಕರಿಂದ ಸಲಹೆ 
ಪಡೆಯತ್ಸಾರೆ. 


ಇಂತಹ ಪ್ರಕ್ರಿಯೆಗಳ ಮೂಲಕ ಅವರು ಚುರುಕಿನಿಂದ, ಕಾರ್ಯ- 
ಪಶೀಲರಾಗಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅಲ್ಲದೆ 
ತಮ್ಮ ಸಹಪಾಠಿಗಳ ಕೆಲಸವನ್ನು ವಿಮರ್ಶಾತ್ಮವಾಗಿ ನೋಡುವ 
ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. ಪರಸ್ಪರ ಗುಂಪಿನ ಸದಸ್ಯರ 
ಬಲಾಬಲಗಳ ಬಣ್ಗೆ ಪರಿಚತರಾಗುತ್ತಾರಲ್ಲದೆ ಹೆಚ್ಚು ಕೌಶಲ್ಯ ಪೂರ್ಣ 
ಚರ್ಚೆಗಳನ್ನು ನಡೆಸಲು ಪರ್ಯಾಲೋಚನೆ ಮತ್ತು ಪ್ರೇರಣೆಯನ್ನು 
ಹೊಂದುತ್ತಾರೆ. ಈ ಮೂಲಕ ಮಕ್ಕಳು ತಾವು ವಿಶೇಷವೆಂದು 
ಭಾವಿಸಿ ವಿನೋದದಿಂದಲೇ ತಲ್ಲೀನರಾಗಿ ಗುಂಪುಕಾರ್ಯದ 
ಶಕ್ತಿಯನ್ನು ಹೆಚ್ಚಿಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಭಾಷಾ ಶಾಸ್ತ್ರದ ತಿಳುವಳಕೆಯ ಮೂಲಗಳಾಗಿ ವೈಯಕ್ತಿಕ ಹೆಸರುಗಳ 
ಬಳಕೆ 


ತರಗತಿಯಲ್ಲ ಬಹಳ ಮಕ್ಷಳದ್ದರೂ ಇಡೀ ತರಗತಿಯಲ್ಲ 
ಅನ್ಯೋನ್ಯತೆಯನ್ನು ಉಂಟುಮಾಡುವ ಸಂವಾದವನ್ನು ನಾನು 
ಮುಂದಿಡುತ್ತೇನೆ. ಮತ್ತು ಚರ್ಚೆಯನ್ನು ನಾನು ನಡೆಸುತ್ತೇನೆ. ಇಲ್ಲ 
ಮಕ್ಷಳ ಹೆಸರು. ಅದರ ಅರ್ಥ. ಹೆಸರಿನಲ್ಲ ಯಾವ ಶಬ್ದಗಳು ಹಾಗೂ 
ಮಗುವಿನ ಹೆಸರು ನಿರ್ಧಿಷ್ಟ ರಚನೆಯಂತೆ ಯಾವ ವಸ್ತುಗಳು. 
ಸ್ಥಳಗಳೊಂದಿಗೆ ಸಂಬಂಧೀಕರಿಪಿದೆ ಎನ್ನುವ ಆಟದ 
ಚಟುವಟಕೆಯನ್ನು ನಡೆಸಲಾಗುತ್ತದೆ. ಇದರಲ್ಲ ಮಕ್ಕಳು ತಮಗೇ 
ತಿಆಯದಂತೆ ವ್ಯಾಕರಣಾಂಶವನ್ನು ಕಲಅತಿರುತ್ತಾರೆ. 


ಹೆಸರಿನ ಆಟ 


ಈ ಚಟುವಟಕೆಯಲ್ಲ ಮಕ್ಕಳಗೆ ತಮ್ಮ ಹೆಸರನ್ನು ಒಂದು 
ಆಂಗಿಕಕ್ರಿಯೆ ಅಥವಾ ಭಾವನೆಯ ಮೂಲಕ ಹೇಳಬೇಕೆಂದು 
ಕೋರಲಾಗುತ್ತದೆ. ಇಡೀ ತರಗತಿಯ ಮಕ್ಕಳು ಆ ಕ್ರಿಯೆ ಮತ್ತು 
ಹೆಸರನ್ನು ಎರಡು ಬಾರಿ ಅನುಕರಿಸುತ್ತಾರೆ. 'ನಾನು ಶುರು 
ಮಾಡಬಲ್ಲಿ, ಆದರೆ ಗಜರಾಜ್‌ ಅಥವಾ ರೋಹಿಣಿ, ನೀವು ಹೇಳಲು 
ಪ್ರಯತ್ನಿಸುವಿರಾ?' ಇದನ್ನು ಪ್ರಾರಂಭ್‌ ಮಾಡುವವರು 
ಹಾವಭಾವಗಳ ಮೂಲಕವಾಗಲ ಅಥವಾ ಮುನ್ನಡೆಯುತ್ತಾ. ನನ್ನು 
ಹೆಸರು - ಎಂದು ಮಾತ್ರ ಹೇಳಬಹುದು. 


ಶಿಕ್ಷಕರು ಖುಷಿಯಿಂದ ಇದರಲ್ಲ ಭಾಗಿಯಾಗುತ್ತ ಚಟುವಟಕೆಯು 
ಹುರುಪಿನಿಂದ ಸಾಗದಿದ್ದರೆ ಮಾತ್ರ ಮಧ್ಯಪ್ರವೇಕಿಸಬೇಕು. 
ನಿಯಂತ್ರಿತವಾಗಿ ಚಟುವಟಕೆ ನಡೆಯುತ್ತಿದ್ದ್ಲ ಆ 
ವಾತಾವರಣವನ್ನು ತಿಆಗೊಳಸಲು ಶಿಕ್ಷಕರು ಜಗಿಯುವುದು. ಸುತ್ತ 
ತಿರುಗುವುದು. ಕೈಗಳನ್ನು ಮೇಲೆತ್ತಿ ಹಾಗೂ ತಮ್ಮ ಹೆಸರನ್ನು 
ಹೇಳುವುದು ಅದನ್ನೇ ನಂತರ ಮಕ್ಕಳು ಪುನರಾವರ್ತಿಸುತ್ತಾರೆ. 
ಮಕ್ನಳು ತಮ್ಮ ಶಿಕ್ಷಕರು ಹುರುಪಿನಿಂದ ಇರುವುದನ್ನು. 
ಆತ್ಮೀಯವಾಗಿ ವರ್ತಿಸುವುದನ್ನು ನೋಡಿ ಖುಷಿಪಡುತ್ತಾರೆ. ಇದು 
ಒಬ್ಬೊಬ್ಬರಿಂದ ಎಲ್ಲರಲ್ಲೂ ಹರಡುತ್ತದೆ. ಈ ಮೂಲಕ ಮಕ್ಷಳು 
ಹೆಚ್ಚಾಗಿ ಬಚ್ಚು ಮನಸ್ಸಿನಿಂದ ತಮ್ಮ ಭಾವನೆಗಳನ್ನು 
ವ್ಯಕ್ತಪಡಿಸುತ್ತಾರೆ. ಆಶ್ಚರ್ಯ, ಧೈರ್ಯ, ಕೋಪ, ದುಃಖ ಇತ್ಯಾದಿ 
ಬೇರೆಬೇರೆ ಭಾವನೆಗಳನ್ನು ಅಭಿವ್ಯಕ್ತಿಸುವುದರಿಂದ ಇಡೀ ತರಗತಿ 
ಜೀವಕಳೆಯನ್ನು ಪಡೆಯುತ್ತದೆ. 


ಶಬ್ದಗಳನ್ನು ಗುರುತಿಸುವುದು 


ನಿಮ್ಮ ಕೈಗಳನ್ನು ಉಜ್ಜುವ ಮೂಲಕ, ಅಂಗೈಗಳಂ೦ದ ಹೊಮ್ಮುವ 
ಶಕ್ತಿಯನ್ನು ಗ್ರಹಿಸಿ ಅವಲೋಕಿಸುವುದು. ಈ ರೀತಿ ಮೊದಲ 
ಹೆಜ್ಜೆಯಾಗಿ ನೀವು ಆಟದ ನಿಯಮಗಳನ್ನು ಈ ಕೆಳಗಿನಂತೆ 
ಸರಿಯಾಗಿ ರೂಪಿಸಬೇಕು. 


- 


ಮೊದಲು ಒಬ್ಬೊಬ್ಬರಾಗಿ ನೀವು ಹೆಸರುಗಳನ್ನು ಕರೆಯುರಿ. 

2. ನಂತರ ಮಕ್ಕಳಗೆ ಹೀಗೆ ಹೇಳ: ಈಗ ನಾವು ನಮ್ಯ ಹೆಸರಿನ 
ಮೊದಲ ಶಬ್ದವನ್ನು ಕೇಳೋಣ. 

3. ಆ ಮೊದಲ ಶಬ್ಧಕ್ತೆ ಹೊಂದಿಕೆಯಾಗುವ ಒಂದು ಪದವನ್ನು 
ಹೇಳ. 

4. ಈವರೆಗೆ ಹೇಆರುವುದನ್ನು ಅರ್ಥೈಸಿಕೊಳ್ಳಲು ಮಕಳಗೆ 
ಅವಕಾಶ ನೀಡಿ. 

5. ಸೂಚನೆಗಳು ಸರಿಯಾಗಿ ಅರ್ಥವಾಗದಿದ್ದರೆ ಮಧ್ಯಪ್ರವೇಶ 

ಮಾಡಿ ಉದಾಹರಣೆಗಳನ್ನು ನೀಡಿ. 


6. ಮಕ್ನಳು ಠೀ ಆಟದಲ್ಲಿ ಪಾಲ್ಲೊಳ್ಳುತ್ತಾ ಪ್ರತಿಯೊಬ್ಬರ 
ಪ್ರತಿಕ್ರಿಯೆಗಳನ್ನು ಮತ್ತು ಹೊಂದುವ ಪದಕ್ಕೆ ಸಮವಾದಿ- 
ಯಾದ ಶಬ್ದಗಳ ನಿಖರತೆಯನ್ನು ತಾವೇ ನಿರ್ಣಯುಸಲು ಒಡಿ. 


ಇಲ್ಲ ಮಕ್ಕಳಂದ ಹಲವಾರು ಪ್ರತಿಕ್ರಿಯೆಗಳು ಬರುತ್ತವೆ. ಮಕ್ಕಳ 
ಭಾಷಾ ಕಲಕೆ ಮತ್ತು ಗ್ರಹಿಕೆಯ ಮಟ್ಟವನ್ನು ಅವಲಂಜಸಿ ಶಿಕ್ಷಕರು 
ಮಧ್ಯಪ್ರವೇಶ ಮಾಡಬೇಕು. ಪೂರ್ವಪ್ರಾಥಮಿಕ ಹಂತದ ಮಕ್ಕಳಗೆ 
ಆಟವನ್ನು ಕೇವಲ ಶಬ್ದಗಳಗೆ ಸೀಮಿತಗೊಳಸಬಹುದು. 
ಉದಾಹರಣೆಗೆ, 'ಸ್ನೇಹ' ಎಂಬ ಪದಕ್ಕೆ 'ಸ್ನಾಯು' ಎಂದು ಹೇಳದರೆ 
ಶಬ್ದ ವ್ಯತ್ಯಾಸದ ಬಣ್ಣೆ ಮಾತ್ರ ಮಾತನಾಡಿ. ಏಕೆಂದರೆ ಇಲ್ಲ ಸೂಕ್ಷ 


ಹಿರಿಯ ಮಕ್ನಳಗೆ ಹೃಪ್ತ ಮತ್ತು ದೀರ್ಪ4ಸ್ವರಗಳ ಶಬ್ದಗಳು. 
ಒತ್ತಕ್ಷರಗಳುಳ್ಳ ಪದಗಳ ಬಗ್ಗೆಯೂ ತಿಆಸಿ ಹೇಳ. ಉದಾಹರಣೆಗೆ. 
ಶರದ್‌ ಎಂಬ ಪದಕ್ಕೆ ಶಪಥ ಎಂದರೆ ಪರವಾಗಿಲ್ಲ. ಆದರೆ 'ಥ'ದಲ್ಲಿ 
ಮಹಾಪ್ರಾಣ ಇರುವ ವ್ಯತ್ಯಾಸವನ್ನು ತಿಆಸಬೇಕು. ಒಂದು ವೇಳೆ 
'ಶಂಬ' ಎಂಬ ಪದ ಹೇಆದರೆ ಅನುಸ್ವಾರ '೦' ಅಕ್ಷರದ ಇರುವಿಕೆಯ 
ಬಣ್ಧೆ ತಿಆಸಬೇಕು. 


ನಾಮಪದಗಳನ್ನು ಗುರುತಿಸಲು ಹೆಸರುಗಳನ್ನು ಬಳಸುವುದು 


ಹಿರಿಯ ತರಗತಿಯ ಮಕ್ಷಳಗೆ ಹೆಚ್ಚು ಸಂಕೀರ್ಣವಾದ ಪದಗಳನ್ನು 
ಬಳಸಲು ಹೇಳಬಹುದು. ಹೆಸರಿನ ಮೊದಲ ಶಬ್ದದ ನಿಯಮವನ್ನು 
ಬಳಸಿ ಮಕ್ಷಳು ಆ ಶಪಬ್ಧಕ್ತೆ ಹೊಂದುವ ಒಂದು ಸ್ಥಳ, ವ್ಯಕ್ತಿ ಅಥವಾ 
ವಸ್ತುವನ್ನು ಹೇಳಬೇಕು. ಉದಾಹರಣೆಗೆ, ಮಗುವಿನ ಹೆಸರು ಪಾವನ 
ಆಗಿದ್ದರೆ ಪಾಟ್ನಾ. ಪಾತರಗಿತ್ತಿ, ಪತ್ರ. ಪದಕ, ಪಲ್ಲಂಗ. ಪೆಟ್ಟಗೆ ಪುಷ್ಠರ 
ಎಂಬೆಲ್ಲಾ ಪದಗಳನ್ನು ಹೇಳಬಹುದು. 


ಶಬ್ದಗಳನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿದ್ದು 
ಶಬ್ದಗಳನ್ನು ವಿಸ್ತರಿಸುವ ಚಿಹ್ನೆಯ ಕನ್ನಡ ಪದವನ್ನು ಮಾತ್ರೆ ಎಂದು 
ಸೂಚಿಸಲಾಗುತ್ತದೆ ಎಂದು ತಿಆಸಬಹುದು. ಆಟ ಮುಂದುವರೆ- 
ದಂತೆ ನೀವು ಪರ್ಯಾಲೋಚಿಸಿ ಹೆಚ್ಚುಹೆಚ್ಚು ಪರಿಕಲ್ಪನೆಗಳನ್ನು 
ಸೇರಿಸಬಹುದು. ಉದಾಹರಣೆಗೆ, ಇಂದ್ದಿಷ್‌ ಭಾಷೆಯಲ್ಲ ಮಗುವಿನ 
ಹೆಸರು ಮಧುರ್‌ ಎಂದಿದ್ದರೆ ಮಗು. ಮಂಕಿ, ಮದರ್‌, ಮತ್ತು 
ಮಿರ್‌ಜಾಮರ್‌ ಅಥವಾ ಮ್ಯಾಂಗೋ ಇತ್ಯಾದಿ ಪದಗಳನ್ನು 
ಹೇಳಬಹುದು. ನಂತರ ಇಲ್ಲ ಮಂಕಿ ಮತ್ತು ಮದರ್‌ ಸಾಮಾನ್ಯ 
ಪದಗಳು ಮತ್ತು ಇವು ವ್ಯಕ್ತಿಗಳ ಹೆಸರಾಗಿರದೆ ನಿರ್ದಿಷ್ಟ ಗುಂಪಿನ 
ವರ್ಗಗಳ ಹೆಸರುಗಳು. ಇವುಗಳನ್ನು ನಾಮಪದಗಳು ಎನ್ನುತ್ತಾರೆ. 
ಇವು ಪ್ರಾಣಿಗಳು, ಹಣ್ಣುಗಳು ಇತ್ಯಾದಿ ವರ್ಗಗಳಗೆ ಸೇರಿದ 
ಪದಗಳು ಎಂದು ಹೇಳುತ್ತಾ ನಾವು ಹೆಚ್ಚು ತಿಳುವಳಕೆಯನ್ನು 
ಅವರಿಗೆ ನೀಡಬಹುದು. 


ಇದು ಚಟುವಟಕೆಯಲ್ಲ ತೊಡಗುವ ಮಕ್ಕಳ ಆಸಕ್ತಿ ಪರಿಗಣಿಸಿ 
ತಮ್ಮನ್ನು ಒಳಗೊಳ್ಳಲಾಗಿದೆಯೆ೦ಬ ಅವರ ಬಯಕೆಯನ್ನೂ 
ಪರಿಗಣಿಸಿ, ಮಗುವಿನ ಕ್ರಿಯಾಶೀಲತೆಯ ಜೊತೆಗೆ ಭಾಷಾ ಶಾಸ್ತದ 
ತಿಳುವಳಕೆಯನ್ನೂ ಹೆಚ್ಚಿಸುವ ಬಹಳ ಯಶಶಸ್ತಿ ಆಟವಾಗಿದೆ. ಈ 
ಹಿಂದೆ ಹೇಳದಂತೆ ಮಾತ್ರೆಯ ಈ ಚಟುವಟಕೆಯನ್ನು ಪರೀಕ್ಷೆಗೆ 
ಒಳಪಡಿಸಿ ಅವಲೋಕಸಿದರೆ- ಪ್ರತಿಯೊಂದು ಮಗುವೂ ತಾನು 
ವಿಶೇಷ ಎಂದು ಭಾವಿಸುತ್ತದೆ. ಆಟವನ್ನು ಕಲಅಕೆಯ ಅವಕಾಶ 
ಎಂದು ಭಾವಿಸುವಂತೆ ವೈಯಕ್ತಿಕವಾಗಿ ಮಕ್ಕಳು 
ತಲ್ಲೀನರಾಗುತ್ತಾರೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಇದರ 
ಜೊತೆಜೊತೆಗೆ ಶಿಕ್ಷಕರು ತರಗತಿಯಲ್ಲ ಉತ್ಸಾಹವಿದೆಯೇ ಹಾಗು 


ಈ ಕುರಿತಾದ ಪ್ರಕ್ರಿಯೆಯ ಬಧ್ಗೆ ಆಡುತ್ತಿರುವ ಆಟ ನಿಜಕ್ಕೂ 
ಮಂತ್ಲೌಷಧಿಯಂತಿದೆಯೇ? ಎಂದು ಆಲೋಚಿಸಬೇಕು. 


ಅಂತಹ ಪರಸ್ಪರ ಕಾರ್ಯ ನಡೆಸುವ ಮಕ್ಕಳ ಮುಂದೊಡಗಿನ 
ಪ್ರತಿಕ್ರಿಯೆಯು  ಅನುಸರಣಿ ಮತ್ತು ಏಕರೂಪತೆಯ 
ಸಂಕೇತಗಳಾಗುತ್ತವೆ ಮತ್ತು ಎಲ್ಲಕ್ಲೂ ಮಿಗಿಲಾಗಿ ಪ್ರತಿಯೊಬ್ಬರೂ 
ತಮ್ಮ ಆಲೋಚನೆಗಳನ್ನು ಹಂ೦ಚಿಕೊಳ್ಳುವಲ್ಲ ಭಾವನಾತ್ಯಕರಾಗಿ 
ಪುಳಕಿತರಾಗುತ್ತಾರೆ ಮತ್ತು ಬುಷಿಯಾಗಿರುತ್ತಾರೆ. ಪದಗಳು ಮತ್ತು 
ಶಬ್ದಗಳೊಂದಿಗೆ ಮಕ್ಕಳು ಆಟವಾಡುತ್ತಿದ್ದಂತೆ ತಮ್ಮನ್ನು 
ವ್ಯಕ್ತಪಡಿಸಲು ಅವರಿಗೆ ಅವಕಾಶಗಳು ಸಿಗುವುದು ಮಾತ್ರವಲ್ಲ ಇದು 
ಅವರ ಕುತೂಹಲಕ್ಕೆ ಪ್ರೇರಣೆಯಾಗುತ್ತದೆ. ಆಗ ದೊಡ್ಡ 
ತರಗತಿಯೂ ಕೂಡ ಒಂದು ಸುರಕ್ಷಿತವಾದ, ಭಯವಿಲ್ಲದ 
ವೈಯಕ್ತಿಕ ವಾತಾವರಣವಾಗಿ, ಅರ್ಥ ನಸೀಡುವುದರಲ್ಲ ಕಾಣುವ 
ವ್ಯತ್ಯಾಸಗಳನ್ನು ಕೇಳುವ ಒಂದು ವೇದಿಕೆಯಾಗುತ್ತದೆ. 


ಕಲಕೆಯಾಗಿ ಅನ್ನೇಷಣೆ 


ಪೋಷಕರು ತಮ್ಮ ಮಕ್ಕಳು ಒತ್ತಡವಿಲ್ಲದ ಪರಿಸರದಲ್ಲದ್ದು. 
ಸಂತೋಷದಿಂದ ಅನ್ನೇಷಣಿಯಲ್ಲ ತೊಡಗಿ ಪ್ರಯೋಗ ಮಾಡಲು 
ಹಿಂಜರಿಯದೆ ಇರುವುದನ್ನು ಕಂಡು ನಿರಾಳವಾಗಿ ಸಂತುಷ- 
ರಾಗುತ್ತಾರೆ. ಪ್ರಾರಂಭಿಕ ಶಾಲಾ ಹಂತದಲ ಮಕ್ನಳಗೆ ಪಠ್ಯ 
ವಿಷಯಗಳ ಒತ್ತಡವಿಲ್ಲದ ನೋಡುವಿಕೆ ತೊಡಗಿಕೊಳ್ಳುವಿಕೆಗೆ 
ಮತ್ತು ಅನ್ವೇಷಣೆಗೆ ಫಿನ್‌ಲ್ಯಾಂಡಿನ ಶಾಲೆಗಳು ನಿದರ್ಶನ- 
ಗಳಾಗಿವೆ, ಈ ಲೇಖನದಲ್ಲಿ ದೈಹಿಕ ಚಟುವಟಕೆಯಿಂದ ಮಕ್ಕಳು 
ಚೆನ್ನಾಗಿ ಕಅಯುತ್ತಾರೆಂದು ಹೇಳುವಂತೆಯೇ. ತಾಜಾ ಗಾಳ. 
ಪ್ರಕೃತಿ ಮತ್ತು ನಿಯಮಿತ ದೈಹಿಕ ಚಟುವಟಕೆಗಳು ಹಾಗು 
ವಿರಾಮಗಳು ಕಲಕೆಯ ಪ್ರೇರಕಗಳು ಎಂದು 
ಪರಿಗಣಿತವಾಗುತ್ತದೆ.. ನಮ್ಮ ತರಗತಿಗಳು ಮಕ್ಕಳ ಮೆದುಳನ್ನು 
ಮಾತ್ರ ಮುಖ್ಯವೆಂದು ಪರಿಗಣಿಸುತ್ತವೆ, ಇತರೆ ಅಂಗಗಳಾದ, 
ಹೃದಯ ಹಾಗೂ ದೇಹ ಕೇವಲ ಮನೋ ಪ್ರಕ್ರಿಯೆಗಳನ್ನು 
ಬೆಂಬಅಸುವ ಅಂಗಗಳೆಂಬ ಭಾವನೆಯುದೆ! ಹೆಚ್ಚನ ಸಂದರ್ಭದಲ್ಲಿ, 
ಮಕ್ಷಳು ತರಗತಿಯಲ್ಲ ಸ್ಥಿರತೆಯಲ್ಲರದಿದ್ದರೆ ಅವರನ್ನು 
ಚಡಪಡಿಕೆಯಿಂದ ಕೂಡಿರುವ, ಅತಿಚಟುವಟಕೆಯ ಮಗು 
ಎಂದು ಪರಿಗಣಿಸಲಾಗುತ್ತದೆ. ಭೌತಿಕ ಅನ್ವೇಷಣೆಗಳು, ಸಂಭಾಷಣೆ, 
ಮಾತುಕತೆ ಮತ್ತು ಹೆಚ್ಚು ಅನುಭವಸ್ಥರ ಸಂಪರ್ಕ, ಇವೆಲ್ಲದರ 
ಮೂಲಕ ಮಗುವಿನ ಬೆಳವಣಿಗೆ ಅತ್ಯುತ್ತಮವಾಗಿ ಆಗುತ್ತದೆ. 
ಹೃದಯ. ತಲೆ ಮತ್ತು ಕೈಗಳು ಪ್ರಬಲ ತಂಡವಾಗಿ ಕಾರ್ಯ 
ನಿರ್ವಹಿಸುತ್ತವೆ. 


ಶಿಕ್ಷಣ ಕ್ಷೇತ್ರದಲ್ಲ. ನಗರದ ಬಡ ಮಕಳು ಮತ್ತು ಗ್ರಾಮೀಣ ಮಕ್ಕಳ 
ತರಗತಿಗಳಗೆ ಕುರಿತಾಗಿ, ಆ ಮಕ್ಕಳ ವಸತಿ ಪ್ರದೇಶಗಳು ಅವರಿಗೆ 
ಸಂಪನ್ಯ್ಕೂಲಗಳನ್ನು ದಕ್ಕಿಸಿಕೊಳ್ಳುವಲ್ಲ ಇರಬೇಕಾದ ಅಗತ್ಯ 
ಅಭ್ಯಾಸಗಳ ಕೊರತೆಯಿಂದ ಕೂಡಿವೆ ಎನ್ನುವ ಭಾವನೆಯುದೆ. 
ಶೈಕ್ಷಣಿಕ ವಿಷಯಾಂಶಗಳು, ಪರೀಕ್ಷೆಗಳನ್ನು ನಿಯಂತ್ರಿಸುವ ಮತ್ತು 
ಪಠ್ಯಕ್ರಮದ ವಿನ್ಯಾಸಗೊಳಸುವಂತಹ ಮಧ್ಯಮ ವರ್ಗದ 
ದೃಷ್ಟಿಕೋನದಿಂದ ಚಾಅತವಾಗುತ್ತವೆ. ನಗರಗಳ ಕಡಿಮೆ 
ಆದಾಯದ ನೆಲೆಗಳ್ಲ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲ ಹೆಚ್ಚಾಗಿ 
ಕಾಣುವ, ಹತ್ತು ಹಕ್ಕಿಗಳು/ಪಕ್ಷಿಗಳು ಅಥವಾ ಹತ್ತು ಸಾಮಾನ್ಯ 
ಮರಗಳು ಅಥವಾ ಹತ್ತು ವಿಧಗಳ ಮಾರುಕಟ್ಟೆ ಲಕ್ಷಣಗಳನ್ನು ಕೇಳ 
ಮಕ್ಷಳನ್ನು ಪರೀಕ್ಷಿಸುವ ಆಲೋಚನೆಯೇ ಬರುವುದಿಲ್ಲ. ನಮ್ಮ 
ಪ್ರಶ್ನೆಗಳು ಯಾವಾಗಲೂ ಸಾರಿಗೆ ವಿಧಾನಗಳು. ಜ್ಯಾಮಿತೀಯ 
ಆಕೃತಿಗಳನ್ನು ಹೊಂದಿಸುವುದು ಮತ್ತು ಇತರೆ ಔಪಚಾರಿಕ ಶಾಲಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಚಾರಗಳಗೆ ಸಂಬಂಧಿಸಿರುತ್ತವೆ. ಬೇರೆಬೇರೆ ದೂರದ ಸ್ಥಳಗಳಲ್ಲ 
ಬೆಳೆದ ಅತ್ಯ೦ತ ಬಡ ಕುಟುಂಬಗಳ ಮಕ್ಷಳು ಅಥವಾ ಗುಂಪುಗಳಗೆ 
ಇವುಗಳ ಪ್ರಯೋಜನಗಳು ಬೇಕು ಎಂಬ ನಂಬಕೆ ಹಾಗೆ 
ಇರುತ್ತದಾದರೂ, ಈ ಮಕ್ಕಳು ತಮ್ಮ ನಗರದ ಸಹಪಾಠಿಗಳಗಿಂತ 
ಹೇಗೆ ಅನ್ನು ಎಂಬುದರ ಬಣ್ಣೆ ಗಮನ ಹರಿಸುವುದೇ ಇಲ್ಲ. 
ವಾಸ್ತವವಾಗಿ, ಪ್ರತಿಯೊಂದು ಗುಂಪಿಗಡೂ ತಮ್ಮದೇ ಆದ ಬಲ. 
ಕೌಶಲಗಳರುತ್ತವೆ ಉದಾಹರಣೆಗೆ, ಒಂದು ರಾಷ್ಟ್ರೀಯ ಮಕ್ಷಳ ಕಲಾ 
ಮೇಳದಲ್ಪ್ಲ, ನಗರದ ವಿದ್ಯಾರ್ಥಿಗಳು. ಗುಂಪು ಕುಣಿತ ಅಥವಾ 
ವಾದ್ಯಗಳನ್ನು ನುಡಿಸುವುದು ಅಥವಾ ಒಟ್ಟಗೆ ಹಾಡು ಹೇಳುವುದು 
ಅಥವಾ ಬುಟ್ಟಿ ಹೆಣೆಯುವುದು ಇತ್ಯಾದಿಗಳಲ್ಲ. ತಮ್ಮಲ್ಲ ಕೆಲವರಿಗೆ 
ಮಾತ್ರ ಇಂತಹ ಕೌಶಲವಿದೆಯೆಂದು ಅರಿತುಕೊಂಡರು. ಇದರ 
ಜೊತೆಗೆ, ಸಮುದಾಯದ ಭಾಗವಾಗಿ ಬೆಳೆದ ಹಳ್ಳಿಯ ಅಥವಾ ಬಡ 
ಮಕ್ಷಳು ಹಲವಾರು ಇಂತಹ ಕುಶಲ ಕಲೆಗಳನ್ನು ತಿಆದಿರುವರೆಂದು, 
ಇವರಲ್ಲ ಕೆಲವು ಮಕ್ಷಳು ಅಂತಹ ಸಾಂಪ್ರದಾಯಕ ಕಲಾಕಾರರ 
ಮನೆಗಳ೦ದ ಬಂದವರು ಎನ್ನುವುದನ್ನು ಅವರು ಅರಿತರು. 


ಕೆಲವೊಮ್ಮೆ ಮಕ್ನಳಗೆ ಅಕ್ಷರಜ್ಞಾನ ಇಲ್ಲದಿರಬಹುದಾದರೂ, ಕತೆ 
ಹೇಳುವ ಚಟುವಟಕೆಯನ್ನು ರಾಜಸ್ತಾನದ ಫಡ್‌ ಕಥಾ ಕಲಾ 
ಪ್ರಕಾರವಾಗಿ ಪ್ರದರ್ಶಿಸಬಲ್ಲರು. ನಗರದ ವರದಿಗಾರರು ಮಕ್ಷಳ 
ಕೌಶಲದಿಂದ ಆಕರ್ಷಿತರಾದರೂ. ಕೇವಲ ಬಾಯ ಮಾತಿನ 
ಉಪಚಾರವಾಗಿ ಅದನ್ನು ಹೊಗಳುತ್ತಾರೆ. ಆದರೆ ನಿಜವಾಗಿ ಮಕ್ಕಳ 
ಕೌಶಲದ ಆಳವನ್ನು ಅರಿತಿಲ್ಲ. ಆದ್ದರಿಂದಲೇ ಈ ವರದಿಗಾರರು 
ಅವರಿಗೆ ಶಾಲೆಯಲ್ಲ ಅವರು ಏನು ಕಲತೇ? ಅಲ್ಲ ನಿನಗೆ 
ಇಷ್ಟವಾಗುತ್ತದೆಯೇ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ. ಹೀಗಾಗಿ ಈ 
ಮೂಲಕ ಸಮುದಾಯಕ್ಕೆ ಸಂದೇಶವೆಂದರೆ, ಜಾನಪದ ಕಲೆ ಮತ್ತು 
ಕೌಶಲಗಳು ಅತ್ಯುತ್ತಮ ಮತ್ತು ಅಮೂಲ್ಯವಾದವು, ಆದರೆ ನಮ್ಯ 
ದೇಸಿ ಕಲೆಗಳು. ನೀವು ಆಧುನಿಕ ಜೀವನ ಶೈಲಗೆ ಮತ್ತು ಬದುಕಿಗೆ 
ಅವುಗಳನ್ನು ಹೇಗೆ ಒದ್ಗಿಸಿಕೊಳ್ಳುತ್ತೀರಿ? ಸಾಕ್ಷರತೆಯು ಒಂದು 
ಪ್ರಮುಖ ಸಾಧನ ಎಂಬುದರಲ್ಲ ಸಂಶಯವೇ ಇಲ್ಲ. ಆದರೆ ಅದು 
ಅನಕ್ಷರಸ್ಪರ ಕೌಶಲಗಳಗೆ ಸಂಬಂಧಪಟ್ಟ ಗ್ರಹಿಕಾ ಸಾಮರ್ಥ್ಯದ 
ನಿರಾಕರಣೆ ಮಾಡಬೇಕಾಗಿಲ್ಲ. 


ಸಂಪನ್ಮೂಲವಾಗಿ ಪ್ರಕೃತಿ 


ಮಕ್ಕಳು ಹುಡುಕಾಟದಲ್ಲ ತೊಡಗಿರುವ ಆಸಕ್ತರು ಮತ್ತು ಅವರು 
ಸದಾ ಸಹಜ ಕುತೂಹಲಗಳಾಗಿರಬೇಕು. ಏಕೆಂದರೆ ಇದು ತಾವೇ 
ಒಮ್ಮೆ ಮಕ್ಕಳಾಗಿದ್ದೇವೆಂಬ ಮಸುಕು ನೆನಪನ್ನು ಹೊಂದಿರುವ 
ಜನರಿಂದ ನಿಯಂತ್ರಿತವಾದ ಪ್ರಪಂಚದಲ್ಲಿ 'ಉಳಯಲು' ಮಕ್ಕಳಗೆ 
ಅಗತ್ಯವಿರುವ ಒಂದು ಕೌಶಲವಾಗಿದೆ. ಬಾಲ್ಯಕ್ಕೆ ಸುಲಭವಾಗಿ 
ತೆರೆದುಕೊಳ್ಳುವುದು ಶಿಕ್ಷಕರಿಗೆ ಉಪಯುಕ್ತವಾದವು. ಪ್ರಕೃತಿ. 
ಮಾಹಿತಿ ಜೋಡಣಿ, ಗೆಳೆಯರ ಜೊತೆಗೂಡಿ ಹೊರಪ್ರಪಂಚದಲ 
ಹುಡುಕಾಟ ಇವೆಲ್ಲವೂ ಎಲ್ಲಾ ಕಾಲಕ್ಕೂ ಮಕ್ನಳಗೆ ಬಹಳ 
ಇಷ್ಟವಾಗುವ ಪ್ರಿಯವಾದ ಚಟುವಟಕೆಗಳು. ಈ ಹಿಂದೆ ಹೇಳದಂತೆ, 
ಮಕ್ಕಳು ಕ್ರಿಯಾಶೀಲರಾಗಿ ಅರ್ಥ ರೂಪಿಸುವಂತಹವರು ಮತ್ತು 
ತಮ್ಮ ನೆಲೆಗಳ೦ದ ಪ್ರಭಾವಿತರಾದವರು. 15 ವರ್ಷದೊಳಗೆ ಒಂದು 
ಹಳ್ಳಿಯ ಮಗು ಎಷ್ಟೋ ಕರುಗಳು ಹುಟ್ಟರುವುದನ್ನು ನೋಡಿರುತ್ತದೆ. 
ಹೀಗಾಗಿ ಬೆಕೆದ ನಂತರ ಅದು ಬಸುರಿ ಹೆಂಗಸು ಹೆರಿಗೆಯ ವೇಳೆ 
ಅನುಭವಿಸುವ ನೋವನ್ನು ಗುರುತಿಸಿ ಅರಿಯುತ್ತದೆ. 


ದೈಹಿಕ ಕೌಶಲಗಳು ನಮ್ಮ ದೈನಂದಿನ ಸಂಪನ್ಕೂಲಗಳಂದ 
ರೂಪುಗೊಳ್ಳುತ್ತವೆ. ಸಾರಿಗೆ ಇಲ್ಲದ ಸ್ಥಳದಲ್ಲ ಒಂದು ಕಡೆಯಿಂದ 
ಇನ್ನೊಂದು ಕಡೆಗೆ ಹೋಗಲು ನಡಿಗೆ ಮಾತ್ರ ಸಾಧ್ಯವಾಗಿರು- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ವುದರಿಂದ ವೇಗವಾಗಿ ಹಡುವ ಕೌಶಲವು ಚುರುಕಾಗಿರುತ್ತದೆ. 
ನದಿಯಲ್ಲ ಸಣ್ಣ ಕಲ್ಲುಗಳನ್ನು ಎಸೆದು ಉಂಟಾಗುವ ಅಲೆಗಳನ್ನು 
ಅಥವಾ ಅದರ ಆಳವನ್ನು ನೋಡಲು ಮತ್ತೆಮತ್ತೆ ಕಲ್ಲೆಸೆಯುವ 
ಕೆಲಸದಲ್ಲ ಮಕ್ಕಳು ಕಾಲ ಕಳೆಯಬಹುದು. ತೆಲಂಗಾಣದ 
ಬುಡಕಟ್ಟು ಜನರ ಜೊತೆಗೆ ಕೆಲಸ ಮಾಡುವಾಗ ಒಂದು ಮಗು 
ಗಾಆಯಲ್ಲ ಒಂದು ಕಲ್ಲನ್ನು ಎಸೆದರೆ ಅದು ಅಲ್ಲಯೇ ನಿಲ್ಲಲು 
ಯಾವ ರೀತಿಯ ಬಲ ಬೇಕು ಎಂದು ಕೇಳತೆಂಬ ತಮ್ಮ 
ಅನುಭವವನ್ನು ಒಬ್ಬ ಹಳ್ಳಿ ಶಿಕ್ಷಕರು ಹಂಚಿಕೊಂಡಿದ್ದಾರೆ. ಆ 
ಮಗುವಿಗೆ ಕಲ್ಲನ್ನು ಎಸೆದರೆ ಗಾಆಯಲ್ಲೇ ಇರಲು ಯಾವ ರೀತಿಯ 
ಬಲ ಬೇಕೆಂಬ ಪ್ರಶ್ನೆಯಿತ್ತು. ಹೊಸ ಯುಗದ ನ್ಯೂಟನ್‌ನಂತಹ ಈ 
ಮಗುವಿಗೆ ಇಂತಹ ಹಲವು ಶೋಧನೆಯನ್ನು ಮಾಡಲು 
ಪ್ರೋತ್ಸಾಹಿಸಬೇಕು. ಏಕೆಂದರೆ ಆ ಮಗುವಿಗೆ ಪ್ರಕೃತಿಯನ್ನು 
ಸೂಕ್ಷವಾಗಿ ಗಮನಿಸುವ ಮತ್ತು ಪ್ರಶ್ನೆ ಮಾಡುವ ಮನಸ್ಸಿದೆ. 
ನೈಸರ್ಗಿಕ ಆಗುಹೋಗುಗಳನ್ನು ತಿಆಯುವ ಹಂಬಲವಿದೆ. ಇಂತಹ 
ಪ್ರಶ್ನೆಗಳ ಕೆಲವು ಉದಾಹರಣೆಗಳು ಹೀಗಿವೆ: 


*  ತರಗತಿಯಲ್ಲ ಟೀಚರ್‌ ತೋರಿಸುವಂತೆ ಹಕ್ಕಿ/ಪಕ್ಷಿಗಳು 
ತಿಕೋನಾಕಾರದಲ್ಲೇಕೆ ಹಾರುತ್ತವೆ? 


* ಎಲ್ಲಾ ಮರಗಳಕಲ್ಪ ಎಲೆಗಳವೆ, ಆದರೆ ಎಲ್ಲಾ ಎಲೆಗಳು ಬೇರೆ 
ಬೇರೆಯೇಕೆ? ... ಅವು ಬಹುತೇಕ ತ್ರಿಕೋನಾಕಾರದಲ್ಲಿ ಏಕಿವೆ? 


* ಒಮ್ಮೆ ಶಾಲೆಯಲ್ಲ ಓದದ ಹಿರಿಯ ಹುಡುಗರ ಒಂದು ಗುಂಪು 
ವೃತ್ತವನ್ನು ಬರೆಯಲು ದಿಕ್ಟೂಚಿಂಯನ್ನು ಬಳಸಲು 
ಇಷ್ಟಪಡಲಲ್ಲ. ಇದನ್ನು ನೋಡಿ ನಗರದ ಹುಡುಗರಿಗೆ 
ಆಶ್ಚರ್ಯವಾಯುತು. ಶಿಕ್ಷಕರಿಗೆ ಮಕ್ಕಳ ಬಣ್ಣೆ ಗೊತ್ತಿತ್ತು. ಅವರು 
ಮಕ್ಕಳಗೆ ಒ೦ದು ಬಾವಿಯನ್ನು ಅಗೆಯಲು ಒಂದು ವೃತ್ತವನ್ನು 
ಬರೆಯಲು ಅವರಿಗೆ ಹೇಆದರು. ಜ್ಯಾಮಿತಿ ಬಾಕ್ಷನ್ನು ಬಳಸಲು 
ಗೊತ್ತಿರದ ಆ ಮಕಳು ಒಂದು ದೊಡ್ಡ ಮೊಳೆಯನ್ನು ತಂದು 
ಅದಕ್ಕೆ ದಾರವನ್ನು ಸುತ್ತಿ ಒಂದು ಪರಿಪೂರ್ಣವಾದ ವೃತ್ತವನ್ನು 
ಬರೆದರು! 


ಮಕ್ಕಳು ಅವಲೋಕಿಸುವುದು ಮತ್ತು ಅವರು ಆಟದ ಸಮಯದಲ್ಲ 
ಅವಲೋಕಿಸುವುದು ಆಸಕ್ತಿದಾಂಯಖುಕವಾದ ತರಗತಿಂಶು 
ಚಟುವಟಕೆಗಳನ್ನು ನಿರ್ಮಿಸಲು. ಒಳನೋಟವನ್ನು ನೀಡುತ್ತದೆ. 
ನಗರದ ಶಾಲೆಗಳಲ್ಲನ ಮಕ್ಕಳು ಕೂಡ ನೆಲದ ಮೇಲೆ ಬದ್ಗಿರುವ 
ಎಲೆಗಳು. ಕಡ್ಡಿಗಳು ಅಥವಾ ಕಲ್ಲುಗಳನ್ನು ತೆಗೆದುಕೊಂಡು 
ಅದರಿಂದ ಆಕಾರಗಳನ್ನು ಮಾಡಬಹುದು. ಅಥವಾ ಸ್ಥಳೀಯ 
ಸುಂದರವಾದ ರಂಗೋ ವಿನ್ಯಾಸಗಳನ್ನು ಮೂಡಿಸಬಹುದು. 
ಪ್ರಾದೇಶಿಕ ಗಣಿತ, ವಿನ್ಯಾಸ ಮತ್ತು ಆಕಾರಗಳ ಬಗ್ದೆ 
ತಿಳುವಳಕೆಗಳಗೆ ವಿನ್ಯಾಸಗಳ ಪುನರಾವರ್ತಿತ ರೇಖಾ ರಚನೆಗಳು 
ಒಳ್ಳೆಯ ತಿಳುವಳಕೆಯನ್ನು ಉಂಟುಮಾಡುತ್ತವೆ. 


ಶಿಕ್ಷಕರ ಪರ್ಯಾಲೋಚನೆಗಳು 


ಶಿಕ್ಷಕರೊಂದಿಗಿನ ನನ್ನ ಮುಖಾಮುಖಯಲ್ಲ, ಅವರು ಹೆಮ್ಮಬುಂದ 
ತಮ್ಮ ಯಶಸ್ಸುಗಳ ಬಣ್ಣೆ ವಿವರಿಸುವುದನ್ನು ನಾನು ಆಲಸಿದ್ದೇನೆ. 
ಒಬ್ಬ ಶಿಕ್ಷಕರು ಮರಗಳನ್ನು ಅಧ್ಯಯನ ಮಾಡಲು, ಮಕ್ಕಳಗೆ 
ಆಟಗಳನ್ನು ಆಡಿಸಲು. ಬೇರೆಬೇರೆ ವಸ್ತುಗಳನ್ನು ತರಲು. ಆ 
ವಸ್ತುಗಳ ಹೆಸರನ್ನು ಇಂದ್ದಿಷಿನಲ್ಲ ಮಕ್ಕಳಗೆ ಕಅಸಲು. ಮಕ್ಕಳನ್ನು 
ಹೊರಾಂಗಣಕ್ಷೆ ಕರೆದುಕೊಂಡು ಹೋಗಲು ಬಯಸಿದರು. ಅವರು 
ಗುಂಪು ಕಲಕೆಯನ್ನು ಉತ್ತೇಜಸಲು ಮತ್ತು ಸಣ್ಣ ಗುಂಪಿನಲ್ಲ 


ಆಟಗಳನ್ನು ಆಡಿಸಲು ಬಹಳ ಉತ್ಪುಕರಾಗಿದ್ದರು. ಹಾಗೆಯೇ 
ಕಾಗುಣಿತ ಕಲಕೆ ಅಥವಾ ಆಕಾರ ರಚನೆಗಳಗೆ ನೆರವು ನೀಡುವ 
ಚಟುವಟಕೆಗಳನ್ನು ಮಾಡಿಸಲು ಆಸಕ್ತರಾಗಿದ್ದರು. 


ಮಕ್ಷಳನ್ನು ಚೆನ್ನಾಗಿ ಅರಿತ ಅವರು ತರಗತಿಬುಂದ ಬಯಲನ 
ಕಲಅಕೆಗೆ ಪರಿವರ್ತನೆಗೊಳ್ಳುವುದು ಕಷ್ಟವೆಂದು ತಿ೪ದಿದ್ದರು. ಆದರೆ 
ಆ ಕ್ಷಣದಲ್ಲಿ ಅವರು ಮಕ್ನಳಗೆ ಏನು ಮಾಡಬೇಕೆಂದು ಅವರಿಗೆ 
ಗೊತ್ತಿತ್ತು. ಅವರು ಮಕ್ನಳಗೆ 'ನೀವು ಇರುವೆಗಳು 
ಚಲಸುತ್ತಿರುವುದನ್ನು ನೋಡಿದಿರಿ. ಅವು ಹೇಗೆ ಹೊಲದಲ್ಲಿ 
ಸಾಗುತ್ತಿವೆಯೋ ಹಾಗೆಯೇ ನೀವೆಲ್ಲರೂ ಹೋಗಬೇಕು 
ಎಂದರು. ಹೀಗಾಗಿ ಮಕ್ಕಳು ಪರಸ್ಪರ ಪಿಸುದನಿಯಲ್ಲ ಮಾತನಾಡಿ- 
ಕೊಳ್ಳುತ್ತಾ ಒಂದೇ ಸಾಅನಲ್ಲ ಮುಂದೆ ಸಾಗಿದರು. ಹೊಲದಲ್ಲಿ 
ಅವರು ಮರಗಳನ್ನು ಮುಣ್ಣದರು. ಹಕ್ಕಗಳನ್ನು ನೋಡಿದರು. ನೆಲದ 
ಮೇಲೆ ಬದ್ಧ ಎಲೆಗಳನ್ನು ಸಂಗ್ರಹಿಸಿದರು. ಹಾಗೆಯೇ ಈ ಕೆಳಕಂಡ 
ಆಟಗಳನ್ನು ಆಡಿದರು: 


1  ಹದಿನೈದನ್ನು ಎಣಿಸುತ್ತಿದ್ದಂತೆ ಏಳು ಮಕ್ಕಳ ಗುಂಪುಗಳ 
ಮೂಲಕ ಒಂದು ಚೌಕ/ತ್ರಿಕೋನ. ಅಷ್ಟಭುಜಾಕೃತಿ 
ಮಾಡುವುದು. ಹೊಲದಲ್ಲ ಶಿಕ್ಷಕರು ಹೇಳುವ ಕೆಲವು 
ಆಕಾರಗಳನ್ನು ಹುಡುಕಿ ಮತ್ತು 3೦ ಎಣಿಸುವುದರ ಒಳಗೆ 
ವಾಪಸ್ಸು ಬರುವುದು. 


2. ಇನ್ನೊಂದು ದಿನ ಮಕ್ಕಳು ಯಾವ ವಸ್ತುಗಳನ್ನು ಇಂದ್ದಿಷ್‌ 
ಪದಗಳಲ್ಲ ತಿಆಯಲು ಇಷ್ಟಪಡುತ್ತಾರೋ ಆ ವಸ್ತುಗಳನ್ನು 
ಕಲೆಹಾಕುವುದು. ಆ ವಸ್ತುಗಳ ಕಲ್ಲುಗಳು, ದಳಗಳು, 
ಕೊಂಬೆಗಳು. ಬಸವನ ಹುಳುಗಳು, ಚಿಟ್ಟೆಗಳು ಅಥವಾ 
ಆಕಾಶದ ಬಣ್ಣಗಳರಬಹುದು. ಕೆಲವು ಮಕ್ಕಳಗೆ ಹೆಸರು 
ಗೊತ್ತಿರುತ್ತದೆ. ಬೇರೆ ಮಕ್ಕಳಗೆ ಆ ಹೆಸರುಗಳನ್ನು ಶಿಕ್ಷಕರು 
ಹೇಳಕೊಡುವುದು. 


3. ಐದು ಪದಗಳನ್ನು ಆರಿಸಿ, ಶಬ್ದಗಳನ್ನು ಗುರುತಿಸಿ, ಮಕ್ಕಳಗೆ 
ಶಬ್ದಗಳನ್ನು ಕಅಯಲು ಮತ್ತು ಒಂದು ತಂಡವಾಗಿ ಎಲ್ಲ 
ಅಕ್ಷರಗಳನ್ನು ಜೋಡಿಸಲು ಹೇಳುವುದರ ಮೂಲಕ ಕಾಗುಣಿತ 
ಆಟ ಆಡುವುದು. ಅಲ್ಲ ನಾಲ್ಲು ಮಕ್ಕಳು ಒಂದು ಸಾಅನಲ್ಲ 


ನಿಲ್ಲುತ್ತಾರೆ. ಅವರು ಇಂದ್ಲಿಷಿನ | ನಂತೆ ನಿಲ್ಲುತ್ತಾರೆ. ಇನ್ನೊ೦ದು 


ಗುಂಪು €ನಂತೆ ಸುರು ಸುತ್ತಿ ನಿಲ್ಲುತ್ತಾರೆ. ಅಚ್ಚರಿ ತರುವ 
ಸೃಜಶೀಲ ವಿಧಾನಗಳನ್ನು ಮಕ್ಕಳು ಹೇಳುತ್ತಾರೆ. ಇಲ್ಲ 
ಸಾಮೂಹಿಕ ಉತ್ಸಾಹ ಮತ್ತು ತಂಡಗಳ ಅರ್ಥೈಸುವಿಕೆ 
ಆಧಾರದಲ್ಲ ಕಅಕೆ ನಡೆಯವುದನ್ನು ಪ್ರಯತ್ನಿಸಲಾಗುತ್ತದೆ. 


ಶಿಕ್ಷಕರು ತಾವು ಅನೇಕ ಸವಾಲುಗಳನ್ನು ಹೇಗೆ ಎದುರಿಸಿದೆವೆಂದು 
ಹಲವು ಸೃಜನಶೀಲ ಕತೆಗಳನ್ನು ಹೇಳುತ್ತಾರೆ. ಶಿಕ್ಷಕರಿಗೆ 
ಕಾರ್ಯಾಗಾರಗಳ ಕಲ್ಲನೆಯನ್ನು ಪುನರ್‌ ರೂಪಿಸಬೇಕು. ಶಿಕ್ಷಕರು 
ಪ್ರಯೋಗಗಳು ಮತ್ತು ಯಶಸ್ಸುಗಳತ್ತ ಗಮನ ಹರಿಸಬೇಕು. 
ಸಾಧನೆ ಮಾಡಲು ಪ್ರಯತ್ನಿಸುವ ಶಿಕ್ಷಕರು ಅಳವಡಿಸಿಕೊಳ್ಳುವ 
ನಿದರ್ಶನಗಳು ಮತ್ತು ಕಾರ್ಯತಂತ್ರಗಳು ವಾಸ್ತವಿಕ ನಿರೀಕ್ಷೆಗಳು 
ಮತ್ತು ಫಅತಾಂಶಗಕ ಆಧಾರದಲ್ಪರುತ್ತವೆ. 


ತರಗತಿಗೆ ಸಂಬಂಧಿಸಿದಂತೆ ಮಕ್ಕಳು ಭಾವನಾತ್ಕಕ ಅಡೆ- 
ತಡೆಯನ್ನು ಹೊಂದಿರಬಹುದು. ಆಗ ತುಂಬು ಹೃದಯದಿಂದ, 
ಬೆಚ್ಚನೆಯ ಭಾವದಿಂದ ಮಗುವನ್ನು ಸಪ್ರೀಕರಿಸಬೇಕು. 
ಶಾಂತವಾಗಿರದ ಅಥವಾ ತೊಂದರೆಯಲ್ಲರುವ ಮಗುವನ್ನು 
ಹಳ್ಳಿಯ ಶಾಲೆಯಿಂದ ನಗರ ಶಾಲೆಗೆ ಕರೆತಂದಾಗ ಆ ಮಗುವಿಗೆ 
ಧೈರ್ಯತುಂಬಬಹುದು ಅಥವಾ ಭರವಸೆ ಹುಟ್ಟಿಸಬಹುದು. ಆ 
ಕಲೆಯನ್ನು ಶಿಕ್ಷಕರು ಕಅಂಯಬೇಕು. 


ಕೊನೆಯ ಅವಲೋಕನ 


ಕೊನೆಯದಾಗಿ, ಶಿಕ್ಷಕರಿಗೆ ಅಭಿನಂದಿಸುವಂ೦ಂತಹ, ತರಗತಿ 
ಕೊಠಡಿಯ ಅತ್ಯುತ್ತಮ ಅಭ್ಯಾಸಗಳನ್ನು ಸಂಕಲನ ರೂಪದಲ್ಲ 
ತಂದು ಹಂಚಿಕೊಳ್ಳಬೇಕೆನ್ನುವ ಪ್ರಸ್ತಾವನೆಯನ್ನು ನಾನು ಮುಂದಿಡ 
ಬಯಸುತ್ತೇನೆ. ಬಹುತೇಕ ಎಲ್ಲ ಶಿಕ್ಷಕರು ಅಲಕ್ಷ್ಯರಾಗಿರುವುದಿಲ್ಲ. 
ಅವರು ಯಾವಾಗಲೂ ಅಸಅಯಾದ, ಹೊಸದಾದ ಸೃಜನಶೀಲ 
ಮಾರ್ಗಗಳನ್ನು ಹುಡುಕುತ್ತಾರೆ. ಅರ್ಥ ಒದಗಿಸಲು. ಶಿಕ್ಷಣದ 
ಮಿತಿಯನ್ನು ವಿಸ್ತರಿಸಲು ಮತ್ತು ಅದಕ್ಕೆ ಪುನರ್‌ ವ್ಯಾಖ್ಯಾನ 
ನೀಡಲು ಮಕ್ಕಳ ಅಸ್ಕಿತೆಗಳನ್ನು ಗೌರವಿಸುತ್ತಾ ಮಕ್ಕಳು ಏನು 
ಮಾಡಬಲ್ಲರು ಮತ್ತು ಹೇಗೆ ಕಅಯಬಲ್ಲರೆಂಬುದರ ವಿವಿಧ 
ವಿಧಾನಗಳ ಆಯಾಮಗಳನ್ನು ಶೋಧಿಸಲು ಸದಾ 
ಸಿದ್ಧರಾಗಿರುತ್ತಾರೆ. ಬಾಲ್ಯದ ಹುರುಪು ಹಾಗು ಚೈತನ್ಯದ ಮೂಲಕ 
ಮಕಳ ಮಾರ್ಗದರ್ಶನ ನೀಡುತ್ತಿರುವ ಈ ಸೃಜನಶೀಲ 
ಹರಿಕಾರರಿಗೆ ನನ್ನ ವಂದನೆಗಳು! 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 
Wernar, S. A (1986). The Teacher, Australia: Simon and Schuster 


Holt, John. (1967)/. How Children Learn US: Pitman Publishing (Perseus Publishing (1995) 
https://www.washingtonpost.com/education/2019/08/30/what-finland-is-really-doing-improve-its-acclaimed-schools/ Accessed on 29.04. 2020 


ಆಶಾ ಸಿಂಗ್‌ ಅವರು ಲೇಡಿ ಇರ್ವಿನ್‌ ಕಾಲೇಜನಲ್ಲ 34 ವರ್ಷಗಳ ಕಾಲ ಮಕ್ಕಳ ಬೆಳವಣಿಗೆ. ವಿಭಾಗದಲ್ಲ ಸಹಾಯಕ 
ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಂತರ ಅವರು ತಮಗೆ ಬಹಳ ಇಷ್ಟವಾದ. ಆಳವಾದ ಆಸಕ್ಷಿಬುರುವ 'ಮಾನವ 
ಜೀವನ ಚಕ್ರದ ಆರಂಭಿಕ ವರ್ಷಗಳು' ವಿಷಯದಲ್ಲ ಗಮನ ಹರಿಸಿದರು. ಅವರು ಅಂಬೇಡ್ಡರ್‌ ವಿಶ್ವವಿದ್ಯಾಲಯದ ಯುವ 
ಮನಸ್ತುಗಳೊಂದಿಗೆ ಮತ್ತು ಶಾಲೆಗಳಲ್ಲ ಸೇವಾನಿರತ ಶಿಕ್ಷಕರಲ್ಲ ತಮ್ಮ ಕಲೆ ಆಧಾರಿತ ಕಲಕೆಯ ಮೌಲ್ಯವನ್ನು 
ಹೆಂಚಿಕೊಳ್ಳುತ್ತಿದ್ದಾರೆ. ಅವರು ಡಿಜಟಲ್‌ ವಯಸ್ಥ-ಮಕ್ಷಳ ಸಂವಾದದ ಪುನರುಜ್ಞೀವಕ್ಸಾಗಿ ವ್ಯಾಪಕವಾಗಿ ಮಕ್ಕಳೊಂದಿಗೆ 


ಕಥೆಯನ್ನು ಹಂಚಕೊಂಡಿದ್ದಾರೆ. ಅವರನ್ನು ೩sha.singh903 @gmail.com ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ಕಳು ಯಾವಾಗ ಮತ್ತು ಹೇಗೆ ಕಲಿಯುತ್ತಾರೆ ಎಂಬ 


ರಿತಿಕಾ ಗುಪ್ತಾ 


ಒಂದು ಹೆಣ್ಣು ಮಗು ತನ್ನ ಕೈಯನ್ನು ತದೇಕಚಿತ್ತದಿಂದ 
ನೋಡುತ್ತ. ಅದನ್ನು ಒಮ್ಮೆ ಅಲುಗಾಡಿಸುತ್ತಾ ತನ್ನ ಬಾಯಿಯ 
ಸನಿಹ ತಂದು ಬೆರಳುಗಳನ್ನು ಜೀಪುತ್ತದೆ. ಬಾಯುಯುಂದ 
ಕೈಬೆರಳುಗಳನ್ನು ಹೊರತೆಗೆದು ಕೈಯನ್ನು ಮತ್ತೊಮ್ಮೆ 
ನೋಡಿಕೊಂಡು ಸಣ್ಣಗೆ ಕಿರುಚಿಕೊಳ್ಳುತ್ತದೆ. ಎರಡು ವರ್ಷದ 
ಪುಟ್ಟ ಮಗು ತನ್ನ ಅಕ್ಷ ಹೇಆದ ಎಲ್ಲವನ್ನೂ ಪುನರಾವರ್ತನೆ 
ಮಾಡುತ್ತದೆ ಮತ್ತು ಕಿಲಕಿಲ ನಗುತ್ತದೆ. ಮರಳನ ಮೇಲೆ ಕುತ 
ನಾಲ್ಲು ವರ್ಷದ ಮಗು ಒಂದು ಪುಟ್ಟ ಪಾತ್ರೆಯಲ್ಲ ಮರಳನ್ನು 
ತುಂಬಸುವುದು ಮತ್ತು ಚೆಲ್ಲುವುದು ಮಾಡುತ್ತಿರುತ್ತದೆ. ಐದು 
ವರ್ಷದ ಹುಡುಗ ಕೈಯಲ್ಲ ಸುತ್ತಿಗೆ ಹಿಡಿದುಕೊಂಡು ತನ್ನ 
ಮನೆಯ ಸುತ್ತಲೂ ನಾನಾ ವಸ್ತುಗಳಗೆ ಅದನ್ನು ಬಡಿಯುತ್ತಾ 
ತನ್ನ ತಾಯನ್ನು ನೋಡುತ್ತಿದ್ದಾನೆ. ಆರು ವರ್ಷದ 
ಹುಡುಗಿಯೊಬ್ಬಳು ತಾನು ಅಮ್ಮನ ಬಾಲವೇನೋ ಎಂಬಂತೆ 
ಆಕೆಯ ಹಿಂದೆಯೇ ಹೋಗುತ್ತಿದ್ದಾಳೆ. ಹದಿಮೂರು ವರ್ಷ 
ವಂರುಸ್ಸಿನ ಮಕ್ಷಳಅಬ್ಬರು ಪರಸ್ಪರ ಹತ್ತಿರ ಕುಳತು 
ಆಟಕೆಗಳೊಂದಿಗೆ ಆಟವಾಡುತ್ತಿದ್ದಾರೆ. ಹದಿನಾರು ವರ್ಷದ 
ಹುಡುಗ ಪದೇಪದೇ ಚೆಂಡನ್ನು ಗೋಡೆಯತ್ತ 
ಒದೆಯುತ್ತಿದ್ದಾನೆ. 


ಮಕ್ಕಳು ಆಗಾಗ ಈ ರೀತಿಯ ಚಟುವಟಕೆಗಳಲ್ಲ ತೊಡಗಿ- 
ಕೊಳ್ಳುವುದು ಹಿರಿಯರ ಕಣ್ಣಿಗೆ ಅರ್ಥವಿಲ್ಲದಂತೆ ಕಾಣುತ್ತಿರುತ್ತದೆ. 
'ಓಹ್‌! ಅವನು ಹಗಲುಗನಸು ಕಾಣುತ್ತಿದ್ದಾನೆ'. 'ಆತ 
ಆಟವಾಡುತ್ತಿದ್ದಾನೆ' ಅಥವಾ 'ಆತ ಸುಮ್ಮನೇ ಕಾಲಹರಣ 
ಮಾಡುತ್ತಿದ್ದಾನೆ' ಎಂಬುದಾಗಿ ಈ  ಚಟುವಟಕೆಗಳನ್ನು 
ಸಾಮಾನ್ಯವಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಮೇಲೆ ಪ್ರಸ್ತಾಪ ಮಾಡಿದ 
ಪರಿಸ್ಥಿತಿಗಳಲ್ಲಿ ಮಗುವು ಏನನ್ನು ಕಲಯಲು ಸಾಧ್ಯ ಎಂದು 
ಯಾರಾದರೂ ಯೋಚಸಬಹುದು. ಕಅಕೆಯ ಬಣ್ಣಿ ಮಾತನಾಡುವ 
ಸಂದರ್ಭದಲ್ಲಿ ನಾವು ಸ್ತಾಭಾವಿಕವಾಗಿ ಒಂದು ಮಗು ಪುಸ್ತಕಗಳಲ್ಪ 
ತಲ್ಲೀನವಾಗಿರುವ. ಹೋಮ್‌ವರ್ಕ್‌ ಮಾಡುತ್ತಿರುವ, ದೊಡ್ಡವರ 
ಮಾತನ್ನು ಕೇಳುತ್ತಿರುವ ಅಥವಾ ಬಾಯುಪಾಠ ಮಾಡಿದ್ದನ್ನು 
ಹೇಳುವ ಚಿತ್ರವನ್ನೇ ಕಲ್ರಸಿಕೊಳ್ಳುತ್ತೇವೆ. ಆದರೆ ಕೆಲವು 
ಸಂದರ್ಭಗಳಕಲ್ಪ್ಲ ಕಲಕೆಯು ಕೇವಲ ಒಂದು ಫಅತಾಂಶವಲ್ಲ, ಅದು 
ನಿರಂತರ ಚಾಲ್ರಯಲ್ಲರುವ ಪ್ರಕ್ರಿಯೆ ಎಂಬುದನ್ನು ಕೂಡ ನಾವು 
ತಿಆದುಕೊಳ್ಳಬೇಕಾಗುತ್ತದೆ. 


ಮನುಷ್ಯ ಜನ್ಯತಃ ಕುತೂಹಲ ಮತ್ತು ಅನ್ಹೇಷಿಸುವ ಸ್ವಭಾವದವನು. 
ಮಕ್ಕಳು ಬಾಲ ವಿಜ್ಞಾನಿಗಳಂತೆ ಅದರಲ್ಲೂ ಶಿಶುಗಳು ಪರಿಶೋಧನೆ 
ಮಾಡುವ ಪ್ರಯತ್ನದಲ್ಲ ಮತ್ತು ಜ್ಞಾನವನ್ನು ಪಡೆಯುವ ಹೊತ್ತಿನಲ್ಲ 
ಪ್ರಯೋಗಗಳನ್ನು ಮಾಡುತ್ತಿರುತ್ತವೆ. ಉದಾಹರಣೆಗೆ, ತನ್ನ ಕೈಗೆ 
ಸಿಕ್ಕಿದ್ದನ್ನು ಎಸೆಯುವ ಒಂದು ವರ್ಷದ ಹೆಣ್ಣು ಮಗು ಯಾವ ವಸ್ಸು 
ಜೀಳುವಾಗ ಸದ್ದು ಮಾಡುತ್ತದೆ ಮತ್ತು ಸದ್ದು ಮಾಡುವುದಿಲ್ಲ ಹಾಗೂ 
ಬೇರೆಬೇರೆ ಎತ್ತರದಿಂದ ಎಸೆದರೆ ಏನಾಗುತ್ತದೆ ಎಂಬುದನ್ನು 
ಕಅಯುತ್ತ ಹೋಗುತ್ತದೆ. ಜಗತ್ತು ಹೇಗೆ ನಡೆಯುತ್ತದೆ ಎಂಬುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ಕಳು ತಮ್ಮ ಸುತ್ತಮುತ್ತಅನ ಪರಿಸರದಿಂದಲೇ ಕಆಯುತ್ತ 

ಹೋಗುತ್ತಾರೆ. 

ಮಕ್ಕಳು ಹೇಗೆ ಕಅಯುತ್ತಾರೆ? 

*  ಅವಲೋಕನ- ಮನೆಯಲ್ಲ ತನ್ನು ತಾಯಿಯನ್ನು ಅನುಸರಿಸುವ 
ಆರು ವರ್ಷದ ಹುಡುಗಿ 'ತಾಯುಯಂತಾಗುವುದು ಹೇಗೆ' 
ಎಂಬುದನ್ನು ಅತ್ಯಂತ ಆಸಕ್ತಿಯಿಂದ ಗಮನಿಸುತ್ತಾಳೆ. ಆಕೆ 
ಮನೆ-ಮನೆ ಆಟವಾಡುವಾಗ ಇದನ್ನು ಮರು-ಅಭಿನಯ 
ಮಾಡುವುದನ್ನು ಕಾಣಬಹುದಾಗಿದೆ. 


*  ಅನುಕರಣಿ- ತನ್ನ ಅಕ್ಕನನ್ನು ಅನುಕರಿಸುವ ಎರಡು ವರ್ಷದ 
ಮಗು ಭಾಷೆಯ ನಿಯಮಗಳನ್ನು ಹಾಗೂ ಉಲ್ಲಾಸದ 
ಮಿತಿಗಳನ್ನು ಕಆಯುತ್ತಿರುತ್ತದೆ. 


* ಮೊದಲ ಅನುಭವಗಳು; ಪ್ರಂತ ವಿಚಾರಣಿಯ ಮೂಲಕ 
ಕಅಯುವುದು - ಸುತ್ತಿಗೆಬಂದ ಬಡಿದರೆ ತಾಲು ಏನು 
ಹೇಳಬಹುದು ಎಂಬುದಕ್ಕಾಗಿ ಐದು ವರ್ಷದ ಹುಡುಗ 
ಆಕೆಯನ್ನೇ ತದೇಕಚಿತ್ತದಿಂದ ನೋಡುತ್ತಿದ್ದಾನೆ. ಬೇರೆಬೇರೆ 
ಕಡೆ ಬಡಿದರೆ ಹೇಗೆ ಬೇರೆಬೇರೆ ಸದ್ದು ಬರುತ್ತದೆ ಎಂಬುದನ್ನೂ 
ಆತ ಕಲಯುತ್ತಿದ್ದಾನೆ. 

* ಪ್ರಯೋಗ: ಮರು ಪ್ರಯತ್ನ - ಮಗ್‌ನಲ್ಲ ಮರಳನ್ನು 
ತುಂಬುವುದು ಮತ್ತು ಖಾಅ ಮಾಡುವ ಆಟ ಆಡುತ್ತಿರುವ ನಾಲ್ದು 
ವರ್ಷದ ಬಾಲಕಿ ಖಾಲ ಮತ್ತು ಭರ್ತಿ ಮಾಡುವ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಮತ್ತು ಈ 
ಸಂದರ್ಭದಲ್ಲ ತನ್ನ ಚಲನೆಯನ್ನು ಹೇಗೆ ನಡೆಸಬೇಕು 
ಎಂಬುದನ್ನು ಅರ್ಥ ಮಾಡಿಕೊಳ್ಕುತ್ತಿದ್ದಾಳೆ. ಕಲಕೆಯಲ್ಲ 
ಪರಿಸರದ ಪಾತ್ರ - ತಮ್ಮ ಜೀವನದಲ್ಲ ಬರುವ ಇತರ 
ವ್ಯಕ್ತಿಗಳಿಂದ ಮಕ್ಕಳು ಕಅಯುತ್ತಾರೆ; ಇಲ್ಲ ಹದಿಮೂರು ವರ್ಷ 
ವಯಸ್ಸಿನ ಇಬ್ಬರು ಮಕ್ಕಳು ಪರಸ್ಪರ ಒಬ್ಬರಿಗೊಬ್ಬರು 
ಗಮನಿಸುವ ಮತ್ತು ಕಅಯುವ ಪ್ರಕ್ರಿಯೆಯಲ್ಲ ತೊಡಗಿದ್ದಾರೆ. 

* ಚಿಂತನಶೀಲ ವಿಚಾರಗಳು-ಮೇಲಅನ ಎಲ್ಲ ಉದಾಹರಣೆಗಳಲ್ಲ 
ಚಿಂತನಶೀಲ ವಿಚಾರಗಳು ಸಮಾನವಾಗಿವೆ. ಅದು ಹಾಗೆ 
ಕಾಣಿಸದೇ ಇದ್ದರೂ ಕೂಡ ಮಕ್ಕಳು ನಿರಂತರವಾಗಿ ತಮ್ಮ 
ಕಲಕೆಯ ಬಗೆಗೆ, ಕಾರಣಗಳು, ಪರಿಣಾಮಗಳ ಬಗೆಗೆ ಹಾಗೂ 
ತಮ್ಮ ಪರಿಸರದಲ್ಲರುವ ವಿಷಯಗಳ ಬಗೆಗೆ ಯೋಚನೆ 
ಮಾಡುತ್ತಲೇ ಇರುತ್ತಾರೆ. 


ಶಾಲೆಗಳಲ್ಪ ಕಲಕೆ 


ನಾವೆಲ್ಲರೂ ಕಅಂಯಬೇಕು ಎಂಬ ಉತ್ಸಟವಾದ ಬಯಕೆಯೊಂದಿಗೇ 
ಹುಟ್ಟದ್ದೇವೆ ಅನಿಸುತ್ತದೆ. ಹಾಗಾಗಿ ಕಅಕೆಯನ್ನು ಒಂದು ಕೆಲಸ 
ಎಂದು ಹೇಗೆ ಮತ್ತು ಯಾವಾಗ ಪರಿಗಣಿಸಲು ಸಾಧ್ಯ? [oe 
ಹಿನ್ನೆಲೆಯಲ್ಲಿ ಕೆಲವು ಮಕ್ಷಳು ಕಲಕೆಯಲ್ಲ ಅಸಮರ್ಥರು ಎಂದು 
ನಾವಾದರೂ ಹೇಗೆ ಊಹಿಸುತ್ತೇವೆ? 


ನೀವು ಶೇಜು ಕಅತದ್ದು ಅಥವಾ ಸೈಕಲ್‌ ತುಆಯಲು ಕಲತದ್ದನ್ನು 
ನೆನಪಿಸಿಕೊಳ್ಳ. ನಿಮಗೆ ಯಾರಾದರೂ ಅದರ ತಂತ್ರಗಳನ್ನು 
ಹೇಳಕೊಟ್ಟದ್ದಾರೆಯೇ? ಇದನ್ನು ನೀವು ಇನ್ನೊಬ್ಬರನ್ನು ಮೋಡಿ 
ಕಲಅತಿದ್ದೇ? ಬಹಳಷ್ಟು ಕಾಲ ಪ್ರಯತ್ನಗಳನ್ನು ನಡೆಸಿ ನಿಮ್ಮದೇ 
ತಂತ್ರಗಳ ಮೂಲಕ ಸೀರಿನಲ್ಲ ತೇಲುವುದನ್ನು ಅಥವಾ ಸೈಕಲ್‌ 
ಬ್ಯಾಲೆನ್ಸ್‌ ಮಾಡುವುದನ್ನು ಕಲತಿರಾ? 


ನಮಗೆಲ್ಲರಿಗೂ ಕಲಯುವ ಸಾಮರ್ಥ್ಯವಿದೆ. ಆದರೆ ನಾವು 
ಕಅಯುವ ದಾರಿಗಳೇ ಭಿನ್ನ ಭಿನ್ನವಾಗಿರುತ್ತವೆ. ಕೆಲವು ರೀತಿಯ 
ಕಲಕಾ ಕ್ರಮಗಳನ್ನು ನಾವೇ ಸ್ವಾಭಾವಿಕವಾಗಿ ರೂಢಿಸಿಕೊಳ್ಳುತ್ತೇವೆ 
ಮತ್ತು ನಮಗೆ ನಮ್ಮದೇ ಆದ ಒಂದು ಗತಿ ಇರುತ್ತದೆ. ಕೆಲವು 
ಸಂದರ್ಭಗಳಲ್ಲ ಉ೪ದವರು ಮಾಡುವುದನ್ನು ನೋಡುತ್ತಲೇ ನಾವು 
ನಮ್ಮದೇ ದಾರಿಯನ್ನು ಕಂಡುಕೊಳ್ಳುತ್ತೇವೆ. ಈಗ ನಾವು ಒಂದು 
ತರಗತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 
ಭನ್ನರಾಶಿಗಳಗೆ ಸಂಬಂಧಿಸಿದ ಅಧ್ಯಾಯವನ್ನು ಪಾಠ ಮಾಡುವ 
ಸಂದರ್ಭದಲ್ಲ ಕೆಲವು ಮಕ್ಷಳು ತಕ್ಷಣ ಅರ್ಥ ಮಾಡಿಕೊಂಡಂತೆ 
ಕಂಡುಬಂದರೆ, ಉಳದವರಿಗೆ ಅದು ತಕ್ಷಣಕ್ಕೆ ಅರ್ಥವಾಗಿರುವುದಿಲ್ಲ. 
ಸಮಸ್ಯೆಯನ್ನು ಪರಿಹರಿಸುವಲ್ಲ ಇರುವ ದೈಹಿಕ ಅಡೆತಡೆಗಳಂದ 
ಕೆಲವು ಮಕ್ಕಳು ಲಾಭ್‌ ಮಾಡಿಕೊಂಡರೆ ಉಳದವರು 
ಸಮಸ್ಯೆಯನ್ನು ಓದಿದ ತಕ್ಷಣ ಪರಿಹರಿಸುವುದಕ್ಕೆ ಆದ್ಯತೆ 
ನೀಡುತ್ತಾರೆ. ಒಟ್ಟು ಪ್ರಕ್ರಿಯೆಗೆ ಬದಲಾಗಿ ಕೇವಲ ಫಅತಾಂಶದ 
ಆಧಾರದಲ್ಲಿ ನಮ್ಮ ಕಲಕೆಯನ್ನು ಅಳೆಯಲು ಶುರುಮಾಡಿದಾಗ 
ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಮಗುವು ಒಂದು ಲೆಕ್ಟವನ್ನು 
ಪರಿಹರಿಸಲು ಸಾಧ್ಯವೇ ಅಥವಾ ಇಲ್ಲವೇ ಎನ್ನುವುದರ ಆಧಾರದಲ್ಲ 
ನಾವು ಯಶಸ್ಸು ಹಾಗೂ ಸೋಲನ್ನು ಅಳೆಯಲು ಹೊರಬಾಗ ಇತರ 
ಪ್ರಮುಖ ಪ್ರಕ್ರಿಯೆಗಳನ್ನು ಮರೆತುಬಡುತ್ತೇವೆ: 


* ಕೆಲವು ಮಕ್ಕಳು ಕಲಅಯುವ ಸಾಮರ್ಥ್ಯ ಹೊಂದಿದ್ದರೆ ಉಳದ 
ಮಕ್ಷಳಗೆ ಆ ಸಾಮರ್ಥ್ಯವಿಲ್ಲ ಎಂದು ನಾವು ನಂಬುವುದಕ್ಕೆ 
ಆರಂಭಿಸುತ್ತೇವೆ. ಕೆಲವು ಸಂದರ್ಭಗಕಲ್ಲ ನಾವು ಇದಕ್ಕೆ 
ಕಾರಣಗಳನ್ನೂ ಕೊಟ್ಟುಕೊಳ್ಳುತ್ತೇವೆ; ಮಗು ತುಂಬಾ ಚೂಟ. 
ಮನೆಯಲ್ಲ ಆತನಿಗೆ ಉತ್ತಮ ವಾತಾವರಣವಿಲ್ಲ, ಆತ 
ಬುದ್ಧಿವಂತನಲ್ಲ ಅಥವಾ ಕಲಕೆಯಲ್ಲ ಆತನಿಗೆ ಏಕಾಗ್ರತೆಯ 
ಕೊರತೆ ಇದೆ... ಹೀಗೆ ಕಾರಣಗಳನ್ನು ಕೊಡುತ್ತೇವೆ. 


e ಬೇರೆಬೇರೆ ಮಕ್ಕಳು ಬೇರೆಬೇರೆ ಗತಿಗಳಲ್ಪ ಕಲಕೆಯನ್ನು 
ಕರಗತ ಮಾಡಿಕೊಳ್ಳುತ್ತಾರೆ ಎ೦ಬ ಸಂಗತಿಯನ್ನು ನಾವು ಅರ್ಥ 
ಮಾಡಿಕೊಳ್ಳಲು ಮರೆಯಬಹುದು. 


. ನಮ್ಮ ಮನಸ್ಸು ಕೇವಲ ಪಫಲಅತಾಂಶದ ಮೇಲೆಯೋ 
ಕೇಂದ್ರೀಕೃತಗೊಂಡಾಗ, ಮಗುವು ಅರ್ಥ ಮಾಡಿಕೊಳ್ಳಲೇ- 
ಬೇಕಾದ ವಿಷಯದ ಭಾಗಗಳ ಬಗೆಗೆ ಗಮನ ನೀಡುವುದನ್ನು 
ನಾವು ಮರೆತುಬಡಬಹುದು. ಉದಾಹರಣೆಗೆ, ಮಗುವು 
ಭಿನ್ನರಾಶಿಗಳನ್ನು ತನ್ನ ದಿನನಿತ್ಯದ ಮಾತುಕತೆ ಮೂಲಕವೇ 
ತಿಆದುಕೊಳ್ಳುವುದನ್ನು ಗಮನಿಸಿ-ನನಗೆ ಅರ್ಧ ಚಾಕಲೇಟನ್ನು 
ಕೊಡು, ಈ ಚಾಕಲೇಟನ್ನು ನೀವು ಮೂವರು ಸಮನಾಗಿ 
ಹಂಚಿಕೊಳ್ಳ.'-ಆದರೆ ಇದೇ ಸಮಸ್ಯೆಯನ್ನು ಸಂಖ್ಯೆಗಳಲ್ಲಿ 
ಅರ್ಥ ಮಾಡಿಕೊಳ್ಳಲು ಅಸಮರ್ಥವಾಗುತ್ತದೆ. ಮಗುವು 
ಏನನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಆ ಮಗು ಎಲ್ಲ 
ಸಿಕ್ಕಿಹಾಕಿಕೊಂಡಿದೆ ಎಂಬುವುದನ್ನು ನಾವು ಅರ್ಥ ಮಾಡಿ- 
ಕೊಳ್ಳಲು ಸಾಧ್ಯವಾದರೆ ಇಂತಹುದೊಂದು ಅವಲೋಕನವು 
ತರಗತಿಯಲ್ಲ ಸಹಾಯಕವಾಗಬಹುದು ಮತ್ತು ಇದು ನಮ್ಮ 
ಬೋದಧ್‌ನೆಂಶು ಶೈಲ ಮತ್ತು ಒಟ್ಟು ವಿಷಂಯುವನ್ನು 
ಬದಲಸಬಲ್ಲದು. 


ತರಗತಿಯಲ್ಲನ ಕಲಕೆ 


ಒಂದು ತರಗತಿಯಲ್ಲ ಅನೇಕ ಮಂದಿ ಮಕ್ನಳರುವಾಗ ಒಬ್ಬ ಶಿಕ್ಷಕ 
ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಕೆಯ ವೇಗವನ್ನು ಹೇಗೆ ಅರ್ಥ 
ಮಾಡಿಕೊಳ್ಳಲು ಸಾಧ್ಯ? ಇದರ ಜೊತೆಗೇ ಫಲಅತಾಂಶಗಳನ್ನು 
ಅಳೆಯಲು ಅಗತ್ಯವಿರುವ ಮೌಲ್ಯಮಾಪನವನ್ನೂ ಶಿಕ್ಷಕರು 
ಮಾಡಬೇಕು ಎಂಬುದು ಶಾಲೆಯ ಬಯಕೆಯಾಗಿರುತ್ತದೆ. ಇಂತಹ 
ಮಾಹಿತಿಯನ್ನು ತರಗತಿಯಲ್ಲ ಹೇಗೆ ಬಳಸಲು ಸಾಧ್ಯ? ಈ 
ಕಲಕೆಯನ್ನು ತರಗತಿ ಕೊಠಡಿಗಳಲ್ಲ ಹೇಗೆ ನಡೆಸಬಹುದು 
ಎಂಬುದಕ್ಕೆ ಈ ಕೆಳಗಿನ ಕೆಲವು ಉದಾಹರಣೆಗಳನ್ನು ನೋಡ- 
ಬಹುದು: 


ಒಬ್ಬರ ಪ್ಪಂತ ನಂಚಕೆಯನ್ನು ಬದಲಸುವುದು: 


ಮಕ್ಷಳು ಸದಾ ಎಚ್ಚರಿಕೆಯಿಂದ ಗಮಸನಿಸುತ್ತಿರುತ್ತಾರೆ ಮತ್ತು ಅವರು 
ಪದರಹಿತವಾದ ಸಂಕೇತಗಳನ್ನು ದೊಡ್ಡವರಿಗಿಂತ ಹೆಚ್ಚು 
ದಕ್ಷತೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. 'ನಾನೊಬ್ಬ ದಡ್ಡ' 
ಎಂಬುದನ್ನು ಮಾತುಗಳಲ್ಲ ಹೇಳದೇ ಹೋದರೂ ಶಿಕ್ಷಕರು ಹೀಗೇ 
ಯೋಚನೆ ಮಾಡುತ್ತಿದ್ದಾರೆ ಎಂಬುದನ್ನು ಅವರು ಗ್ರಹಿಸಬಲ್ಲರು. 
ಇದು ಮಗುವಿನ ಸ್ವಾಭಿಮಾನವನ್ನು ತಗ್ಗಿಸುವ ಮೂಲಕ 
ಆತ/ಆಕೆಯ ಕಲಕೆಗೆ ಅಡ್ಡಿಯುಂಟು ಮಾಡಬಹುದು. ಇದರಿಂದ 
ಮಗುವು, "ನನ್ನಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. ನಾನು ಅಷ್ಟು 
ಚುರುಕಾಗಿಲ್ಲ' ಎಂದು ನಂಬಲು ಆರಂಭನಸುತ್ತದೆ. ಕೆಲವೊಮ್ಮೆ 
ಇಂತಹ ನಂಬಕೆಗಲಳೇ ಮಗು ತುಂಟತನದಿಂದ ವರ್ತಿಸಲು 
ಕಾರಣವಾಗುತ್ತದೆ. ತರಗತಿಯಲ್ಲ ಉತ್ತಮ ನಿರ್ವಹಣಿ ತೋರಲು 
ಸಾಧ್ಯವಿಲ್ಲ ಎಂಬ ಹತಾಶೆಯೇ ಇದಕ್ಕೆಲ್ಲ ಮೂಲವಾಗುತ್ತದೆ ಅಥವಾ 
"ನಾನು ಉತ್ತಮ ಕಲಕೆಯುಂದ ಹೆಸರು ಪಡೆಯಲು ಸಾಧ್ಯವಿಲ್ಲ. 
ಹಾಗಾಗಿ ಎಲ್ಲರಿಗೆ ತೊಂದರೆ ಕೊಟ್ಟು ಹೆಸರು ಮಾಡೋಣ' ಎಂಬ 
ನಂಜಕೆಯನ್ನು ಮಗುವು ಬೆಳೆಸಿಕೊಳ್ಳಬಹುದು. ಮಗುವಿನ 
ಸಾಮರ್ಥ್ಯಗಳ ಬದ್ಗೆ ಶಿಕ್ಷಕನಾದವನು ಇಡುವ ನಂಚಕೆ ಮಗುವಿನ 
ಮೇಲೆ ಗಂಭೀರವಾದ ಪರಿಣಾಮವನ್ನೇ ಚಬೀರಲದೆ. "ನನ್ನಿಂದ 
ಇದನ್ನು ಮಾಡಲು ಸಾಧ್ಯವಿದೆ ಎಂದು ಶಿಕ್ಷಕರು ಭಾವಿಸಿದ್ದಾರೆ" 
ಎಂಬ ಸಂಗತಿಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಮಗುವು 
ಹೊಂದಿರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಮಗುವಿಗೂ 
ಕಲಅಯುವ ಸಾಮರ್ಥ್ಯವಿದೆ ಎಂದು ಶಿಕ್ಷಕರು ನಂಬದಾಗ 
ಆತ/ಆಕೆಯ ನಡವಳಕೆಯಲ್ಪ ಸ್ಥಾಭಾವಿಕವಾಗಿಯೇ ಬದಲಾವಣಿ 
ಬರಲು ಸಾಧ್ಯವಾಗುತ್ತದೆ. ಇಂತಹ ಒಂದು ಬದಲಾವಣಿಯೇ 


ಮಕ್ಕಳಗೆ ಆರಾಮದಾಯಕ ಹಾಗೂ ಉತ್ತೇಜನಕಾರಿ 
ವಾತಾವರಣವನ್ನು ಸೃಷ್ಟಿಸಅದೆ. ಈಗ ಈ ಕೆಳಗಿನ 
ಉದಾಹರಣೆಗಳನ್ನೇ ನೋಡೋಣ: 


ಇದು ರಾಯಪುರದ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯ 
ಅನುಭವವಾಗಿದೆ. ಪ್ರಾಥಮಿಕ ಶಾಲಾ ಮಕ್ನಳಗೆ ಪಾಠ ಮಾಡುವ 
ಶ್ರೀಮತಿ ಗಾಯತ್ತಿಯವರಿಗೆ. 'ಠೀ ಮಕ್ಕಳು ಸಾಕಷ್ಟು 
ಬುದ್ಧಿವಂತರಲ್ಲ' ಎಂದು ಕೆಲವೊಮ್ಮೆ ಅನಿಸಿತ್ತು. ಒಂದು ಮತ್ತು 
ಎರಡನೇ ತರಗತಿಯಲ್ಲಯೂ ವಿದ್ಯಾರ್ಥಿಗಳ ಓದುವ ಮತ್ತು 
ಬರೆಯುವ ಸಾಮರ್ಥ್ಯ ಕಳಪೆ ಮಟ್ಟದ್ದಾಗಿತ್ತು. ಇದು ಅವರ 
ಉತ್ಸಾಹವನ್ನು ಕುಂದಿಸಲು ಕಾರಣವಾಗಿತ್ತು ಮತ್ತು ಕೆಲವು ಬಾರಿ 
ಮಕ್ಕಳ ಮೇಲೆ ಕೋಪಗೊಳ್ಳುವಂತೆ ಮಾಡಿತ್ತು. ಎಳೆಯ ಮಕ್ಕಳಗೆ 
ಹೇಗೆ ಬೋಧನೆ ಮಾಡಬೇಕು ಎಂಬ ತರಬೇತಿ ಕಾರ್ಯಕ್ರಮದಲ್ಲಿ 
ಭಾಗಿಯಾದ ಆಕೆಯ ಮೇಲೆ ಅದು ಯಾವ ರೀತಿ ಪರಿಣಾಮ 
ಜೀರಿತು ಎಂಬುದರ ವರದಿ ಇಲ್ಪದೆ; 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


'ಮಕ್ಕಳು ಹೇಗೆ ಕಅಯುತ್ತಾರೆ ಮತ್ತು ಅವರ ಸಾಮರ್ಥ್ಯ ಏನು 
ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಗಾಯತ್ರಿ ಅವರ 
ಬೋಧನೆಯಲ್ಲ ಬಹುಮುಖ್ಯ ಬದಲಾವಣಿ ಕಂಡುಬಂದಿತು. 
ಮಕ್ಕಳು ತಾವಾಗಿಯೇ ಕಅಯುತ್ತಾರೆ ಎಂಬುದನ್ನು ಅರಿತುಕೊಂಡ 
ಬಳಕ ಹೆಚ್ಚನ ಪರಿಶೋಧನೆ ಅಎಲ್‌ಎಂಗಳು (ಬೋಧನಾ ಕಲಕಾ 
ಸಾಮದ್ರಿಗಳು) ಮತ್ತು ಕಅಕಾ ಸಾಮರ್ರಿಗಳನ್ನು ಬಳಕೆ ಮಾಡುವ 
ಉದ್ದೇಶದಲ್ಲ ಅರ್ಥವಿದೆ ಎಂಬುದು ಆಕೆಗೆ ಅರಿವಾಯುತು. ಮಕ್ಷಳಲ್ಪ 
ನಿಸರ್ಗದತ್ತವಾಗಿ ಇರುವ ಕುತೂಹಲವನ್ನು ತಣಿಸುವಲ್ಲ ಈ 
ಜ್ಞಾನವನ್ನೂ ಆಕೆ ಬಳಸಿಕೊಳ್ಳಬಹುದಾಗಿದೆ: ಮಕ್ಕಳ ಗಮನವನ್ನು 
ಸೆಕೆಯುವಲ್ಲಯೂ ಈ ಸಾಧನ ಹೆಚ್ಚು ಪ್ರಯೋಜನಕಾರಿಯಾಗಿದೆ. 
ವಿದ್ಯಾರ್ಥಿಗಳನ್ನು ಶಿಕ್ಷೆಗೆ ಒಳಪಡಿಸುವುದು ಮತ್ತು ನಿಂದಿಸುವುದಕ್ಕೆ 
ಸೀಮಿತವಾಗಿದ್ದ ಆಕೆಯ ಬೋಧನೆಯು ಅವರೊಂದಿಗೆ ಸರಳ 
ಸಂಭಾಷಣೆಯಲ್ಲ ತೊಡಗುವ ಕ್ರಿಯೆಯಾಗಿ ಬದಲಾಲಯುತು. ಈ 
ಬದಲಾವಣೆ ಏಕಾಏಕಿ ಆಗಿರುವಂತಹುದ್ದಲ್ಲ. ಕಾಲಕ್ರಮೇಣ 
ಆಗಿರುವುದು. ಆದರೆ ಈ ಪ್ರಕ್ರಿಯೆಗೆ ಆಕೆ ನಿಜಕ್ಕೂ 
ಆಭಾರಿಯಾಗಿದ್ದಾರೆ'. 


ಶ್ರೀಮತಿ ಗಾಯತ್ರಿ ಅವರು ಠೀ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಂಡ ಬಳಕ ಮಕ್ನಳ ಕಲಕೆ ಮತ್ತು ಕಲಕಾ 
ಪ್ರಕ್ರಿಯೆಯಲ್ಲ ಭಾಗಿಯಾಗುವ ಮಟ್ಟದಲ್ಲಯೂ ತಕ್ಷಣ ಸಾಕಷ್ಟು 
ಬದಲಾವಣೆ ಕಂಡುಬಂದಿತು. ಕ್ರಮೋಣ ಒಂದನೇ 
ತರಗತಿಯಲ್ಲರುವ ಮಕ್ಕಳ ಓದುವ ಮತ್ತು ತರಗತಿಯಲ್ಲ ಅವರು 
ಪರಸ್ಪರ ಬೆರೆಯುವ ಪ್ರಮಾಣವೂ ಹೆಚ್ಚಾಯಿತು ಮತ್ತು ಅವರು 
ಹಿಂದಿಗಿಂತ ಹೆಚ್ಚು ಅರ್ಥ ಮಾಡಿಕೊಂಡಿರುವುದು ಗಮನಕ್ಕೆ 
ಬಂದಿತು. ತಮಗೂ ತರಗತಿಗಳಲ್ಲ ಪಾಠ ಮಾಡುವುದು ಹೆಚ್ಚು ಖುಷಿ 
ಕೊಡಲು ಆರಂಭವಾಲುತು ಎಂದು ಆಕೆ ಅಭಪ್ರಾಯಪಟ್ಪದ್ದಾರೆ. 
ಇದರ ಜೊತೆಗೇ ಶಾಲೆಯಲ್ಲರುವ ಇತರ ಶಿಕ್ಷಕರು ಮತ್ತು ಉಳದ 
ಶಾಲೆಗಳ ಕೆಲವು ಶಿಕ್ಷಕರು ಇದೇ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಳ್ಳುವ ಅಪೇಕ್ಷೆ ವ್ಯಕ್ತಪಡಿಸಿದರು. ಮಕ್ಕಳು ಹೇಗೆ 
ಕಲಯುತ್ತಾರೆ. ಹೇಗೆ ಬದಲಾವಣಿ ಹೊಂದುತ್ತಾರೆ ಎನ್ನುವ ಬದ್ದೆ 
ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲ, ಒಬ್ಬರು ಹೇಗೆ ಬೋಧನೆ 
ಮಾಡುತ್ತಾರೆ ಎ೦ಬ ಪಶ್ನೆ ಬಂದಾಗ ಸ್ತಾಭಾವಿಕವಾಗಿ ಬದಲಾವಣಿ 
ಕಂಡುಬರಬಹುದು. ಉದಾಹರಣೆಗೆ. ಮಕ್ಕಳು ಎಲ್ಲವನ್ನೂ 
ಬರೆಯುವಾಗ ಮಾತ್ರ ಕಲಂಯುತ್ತಾರೆ ಎಂದು ರಾದಾ 
ನಂಜಕೊಂಡಿದ್ದರೆ ಅವರು ತರಗತಿಯಲ್ಲ ಬರೆಯುವ ಕೆಲಸಕ್ಷೇ 
ಹೆಚ್ಚನ ಆದ್ಯತೆ ನೀಡುತ್ತಾರೆ. ಆದರೆ ಮಕ್ಕಳು ಪರಿಶೋಧನೆ ಮಾಡುವ 
ಪ್ರಕ್ರಿಯೆಯಲ್ಲ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಹೆಚ್ಚು 
ಕಅಯುತ್ತಾ ಹೋಗುತ್ತಾರೆ ಎಂಬ ಬಧ್ಣೆ ಆಕೆಗೆ ನಂಬಕೆ ಇದ್ದರೆ. 
ಅವರು ತರಗತಿಯಲ್ಲ ಹೆಚ್ಚು ಹೆಚ್ಚು ಒಗಟುಗಳು, ಪ್ರಯೋಗಗಳು 
ಮತ್ತು ವಿನೋದದಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು. 


ಅಧ್ಯಾಪನ ಶೈಅಯಲ್ಲಿ ಬದಲಾವಣೆ 


ಕೆಲವು ಸಂದರ್ಭಗಳಲ್ಲ ಮಗುವು ಕಲಕೆಯಲ್ಲ ವಿಫಲವಾದರೆ, 
ಆಕೆ/ಆತನಿಗೆ ಕಲಯುವ ಸಾಮರ್ಥ್ಯ ಇಲ್ಲವೇ ಇಲ್ಲ ಎಂದಲ್ಲ, 
ಬದಲಾಗಿ ಬೋಧನೆಯ ವಿಧಾನ ಮಗುವಿಗೆ ಆಪ್ತವಾಗುತ್ತಿಲ್ಲ ಎಂದು 
ಅರ್ಥ. ಹಾಗಾಗಿ ಒಬ್ಬರ ಬೋದು'ನಾ ವಿಧಾನವನ್ನು 
ಬದಲಸಿಕೊಳ್ಳುವುದರಿಂದ ಮತ್ತು ಮಗುವಿನ ಮಟ್ಟಕ್ಕೆ ಇಳದು 
ಬೋಧನೆ ಮಾಡುವುದರಿಂದ ಆ ಮಗುವು ಜಡತ್ವವನ್ನು 
ಕಳಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಕೆಳಗಿನ ಉದಾಹರಣೆಗಳು 
ಇದಕ್ಕೆ ಮಾದರಿಯಾಗಿವೆ: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ಇದು ಆಟಸಂ (ತಂತನತೆ) ಸಮಸ್ಯೆ ಇರುವ ಮೂರು ವರ್ಷ 
ವಯಸ್ಸಿನ ಮಗುವಿಗೆ ಸಂಬಂಧಿಸಿದ ವರದಿ. ಆತ ಯಾರೊಂದಿಗೂ 
ಮಾತನಾಡುತ್ತಿರಲಅಲ್ಲ. ಯಾವುದರೆಡೆಗೂ ಗಮನ ನೀಡುತ್ತಿರಅಲ್ಲ 
ಅಥವಾ ಯಾರ ಪ್ರಭಾವಕ್ಕೂ ಒಳಗಾಗುತ್ತಿರಲಲ್ಲ. ಆತನನ್ನು ವಿಶೇಷ 
ಅಗತ್ಯಗಳರುವ ಮಕ್ಕಳ ಶಾಲೆಗೆ ಕರೆತರಲಾಯುತು: ಮೂರು 
ತಿಂಗಳ ಕಾಲ ಶಿಕ್ಷಕರ ಜೊತೆ ನಡೆದ ನೇರಾನೇರ ಕಲಾಪಗಳ ಬಗೆಗೆ 
ಆತನ ಅನುಭವದ ವರದಿ ಇಲ್ತದೆ. 


ಪಾರ್ಥ ಯಾವುದನ್ನೂ ಅಥವಾ ಯಾರಿಂದಲೂ ಕಲಅಯಲು 
ಉತ್ಪಾಹವಾಗಆ ಅಥವಾ ಆಸಕ್ತಿಯಾಗಆ ತೋರಿಸುತ್ತಿರಲಲ್ಲ. 
ಆತನನ್ನು ಶಾಲೆಗೆ ಕರೆತಂದಾಗಲೂ ಅವನು ಶಿಕ್ಷಕರ ಮುಂದೆ 
ಕುಳತುಕೊಳ್ಳಲು ನಿರಾಕರಿಸುತ್ತಿದ್ದ. ಒಂದು ಮೂಲೆಯಲ್ಲ ನೆಲದ 
ಮೇಲೆ ಕುಳತು ತನ್ನಪ್ಪಕ್ಷೆ ತಾನು ಇದ್ದು ಬಡುತ್ತಿದ್ದ. ಆತ ತಕ್ಷ್ಕಮಣ್ಣಗೆ 
ಆಸಕ್ತಿ ತೋರಿಸುತ್ತಿದ್ದ ಒಂದೇ ಒಂದು ವಿಷಯವೆಂದರೆ ಅದು 
ಸೂಪರ್‌ಹೀರೋ ಕಾಮಿಕ್ಟ್‌ನಲ್ಲ ಮಾತ್ರ. ಓದುವುದು ಹೇಗೆ ಎಂದು 
ಅವನಿಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಮನೆಯಲ್ಲ ಕೆಲವು ಕಾಮಿಕ್ಸ್‌ 
ಪುಸ್ತಕಗಳನ್ನು ತಿರುವಿ ಹಾಕುತ್ತಿದ್ದ. 


ಕೆಲವು ವಾರಗಳ ಕಾಲ ಪಾರ್ಥನ ಗಮನವನ್ನು ಸೆಕೆಯಲು ಮಾಡಿದ 
ಪ್ರಯತ್ನಗಳೆಲ್ಲ ವಿಫಲವಾದ ಬಳಕ. ಶಿಕ್ಷಕರು ತರಗತಿಯಲ್ಲ ಆತನ 
ಕಾಮಿಕ್ಸ್‌ ಆಸಕ್ತಿಯನ್ನು ಬಳಸಿಕೊಳ್ಳಲು ನಿರ್ಧರಿಸಿದರು. ತನ್ನು 
ಮುಂದೆ ಬಂದು ಕುಆಅತುಕೋ ಎಂದು ಶಿಕ್ಷಕರು ಪಾರ್ಥನಿಗೆ ಎಂದೂ 
ಬಲವಂತ ಮಾಡಲಲ್ಲ: ಬದಲಾಗಿ ಶಿಕ್ಷಕರೇ ಆತನ ಬಳ ಹೋಗಿ 
ಕುಳತು ಕಾಮಿಕ್‌ ಚಿತ್ರಗಳನ್ನು ಬರೆದರು. ಕಾಮಿಕ್‌ನ ಒಂದು 
ಸಾಲನ್ನು ಮುಗಿಸಿದ ಶಿಕ್ಷಕರು ಆ ಪೇಪರನ್ನು ಪಾರ್ಥನ ಬಳಯಲ್ಲೇ 
ಬಟ್ಟು ತನ್ನ ಸೀಟಗೆ ಮರಳ ಚಿತ್ರ ಬಡಿಸುವುದನ್ನ್ನು 
ಮುಂದುವರಿಸಿದರು. ಇದು ಪಾರ್ಥನಿಗೆ ಚಿತ್ರ ಬಡಿಸಲು ಸಿಕ್ಕ 
ಭಯರಹಿತ ಆಹ್ವಾನವಾಗಿತ್ತು. ಹೀಗೆ ಎರಡು ತಿಂಗಳುಗಳು 
ಕಳೆದವು. ಕ್ರಮೇಣ ಪಾರ್ಥ ಭಯವನ್ನು ಬಿಟ್ಟು ಶಿಕ್ಷಕರ ಮುಂದೆಯೇ 
ಬಂದು ಕುಆತುಕೊಳ್ಳಲು ಆರಂಭಿಸಿದ. ಶಿಕ್ಷಕರು ಚಿತ್ರಗಳನ್ನು 
ಬರೆಯುವಾಗ ಪಾರ್ಥ ಮೌನದಿಂದ ಎಲ್ಲವನ್ನೂ ಗಮನಿಸುತ್ತಿದ್ದ: 
ಕ್ರಮೇಣ ಚಿತ್ರದ ಕಡೆಗೆ ಕೈ ತೋರಿಸಿ ಸದ್ದು ಮಾಡಲು 
ಶುರುಮಾಡಿದ. ಶಿಕ್ಷಕರು ಆತನ ಆಸಕ್ತಿಯನ್ನು ಸೆಳೆಯುವಲ್ಲಿ 
ಯಶಸ್ತಿಯಾಗಿದ್ದರು. ತಾನು ಸುರಕ್ಷಿತ ಎಂಬ ಭಾವನೆ ಅವನಲ್ಲ 
ಉಂಬಾಗಿದ್ದರಿಂದ ತಾನಾಗಿಯೇ ಮಾತನಾಡಲು ಆಸಕ್ತಿ ವಹಿಸಿದ. 
ಇದು ಆರಂಭ. ಇದಾದ ಬಳಕ ಶಿಕ್ಷಕರು ಕಮೇಣ ಆತನೊಂದಿಗೆ 
ಬೆರೆಯುವುದನ್ನು ಹೆಚ್ಚಿಸಿ ಆತನನ್ನು ನಾನಾ ವಿಧಾನಗಳಲ್ಲ 
ತೊಡಗಿಸಿಕೊಳ್ಳಲು ಯಶಸ್ವಿಯಾದರು. 


ಕಲಕೆಯಲ್ಲ ಅಸಮರ್ಥ ಎಂದು ಎಲ್ಲರಿಂದ ಅನಿಸಿಕೊಂಡ, 
ಯಾವುದರಲ್ಪಯೂ ಆಸಕ್ತಿಯೇ ಇಲ್ಲದ ಹುಡುಗ ಈಗ ಸುಮಾರು 
ಎಂಟು ವರ್ಷ ವಯಸ್ಸನ್ನು ತಲುಪಿದ್ದು ಸ್ನೇಹಿತರೊಂದಿಗೆ 
ಆಟವಾಡಲು ಆಸಕ್ತಿ ತೋರುತ್ತಿದ್ದಾನೆ ಮತ್ತು ತನ್ನ ಸುತ್ತಲನ 
ಪರಿಸರದ ಬಗೆಗೆ ಕುತೂಹಲ ಬೆಳೆಸಿಕೊಂಡಿದ್ದಾನೆ. ಇದರಿಂದ 
ನೆನಪಿಟ್ಲುಕೊಳ್ಳಬೇಕಾದ ಬಹುಮುಖ್ಯ ಅಂಶ ಏನೆಂದರೆ ಮಗುವು 
ಠಗಿರುವ ವಿಧಾನದಲ್ಲ ಕಲಯಲು ವಿಫಲವಾಗಿದೆ ಎಂದ ಮಾತ್ರಕ್ಷೆ 
ಅದು ಕಲಕೆಯಲ್ಲಯೇ ವಿಫಲವಾಗಿದೆ ಎಂಬ ತೀರ್ಮಾನಕ್ಕೆ 
ಬಂದುಬಡಬಾರದು. 


ಆಸಕ್ತಿ ಹುಟ್ಟಿಸುವುದು ಮತ್ತು ಕುತೂಹಲ ಕಾಯ್ದುಕೊಳ್ಳುವುದು 


ಮಗುವಿನ ಕೊನೆಯಿರದ ಪ್ರಶ್ನೆಗಳ ಸುರಿಮಳೆಯಿಂದ ನೀವು 
ಬಸವಳದು ಹೋಗಿದ್ದರೆ ಮಗುವು ಕಲಕೆಯಲ್ಲ ಅತೀವ 


ಆಸಕ್ತಿಯನ್ನು ಹೊಂದಿದೆ ಎಂಬುದು ನಿಮಗೆ ಅರಿವಾಗಬೇಕು. 
ಮಕ್ಕಳು ಕುತೂಹಲದ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ 
ಮತ್ತು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಕೆಲವೊಮ್ಮೆ ತರಗತಿ 
ಕೊಠಡಿಯ ಕಲಕಾ ವಾತಾವರಣವು ಮಕ್ಷಳ ಕಲಅಯುವ ಸ್ತಾಭಾವಿಕ 
ಬಯಕೆಗೇ ಅಡ್ಡಿಯಾಗುವ ಸಾಧ್ಯತೆ ಇರುತ್ತದೆ. ತರಗತಿಯಲ್ಲ 
ಮಕ್ಕಳು ವಿಘಲರಾಗುವುದಕ್ಕೆ ಬಹುಮುಖ್ಯ ಕಾರಣಗಳಲ್ತ 
ಒಂದೇನೆಂದರೆ ಮಕ್ಕಳಗೆ ಕ್ಲಾಸ್‌ರೂಮ್‌ ಬೋರ್‌ ಹೊಡೆದಿರುತ್ತದೆ 
ಎಂದು ಜಾನ್‌ ಹೋಲ್ಡ್‌ ತಮ್ಮ "ಹೌ ಚಿಲ್ಪನ್‌ ಫೇಲ್‌' (ಮಕ್ಕಳು ಹೇಗೆ 
ನಪಾಸಾಗುತ್ತಾರೆ) ಎಂಬ ಕೃತಿಯಲ್ಲ ವಿಶ್ಲೇಷಿಸಿದ್ದಾರೆ. ಶಾಲೆಗಳಲ್ಪ 
ಬೇಸರ ಹುಟ್ಟಸುವಂತಹ ಪದೇಪದೇ ಪುನರಾವರ್ತನೆಗೊಳ್ಳುವ 
ಕೆಲವು ಕೆಲಸಗಳಂ೦ದ ಮಕ್ಷಳಲ್ಲ ಅಗಾಧವಾಗಿರುವ 
ಸಾಮರ್ಥ್ಯಗಳನ್ನು ವ್ಯಾಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. 
ಹಾಗಾಗಿ ಮಕ್ಕಳು ಬಹುಬೇಗ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ 
ಮತ್ತು ವಿಷಯದಲ್ಲ ಅವರು ತಮ್ಮನ್ನು ತೊಡಗಿಸಿಕೊಳ್ಳುವುದಿಲ್ಲ. 
(ಹೋಲ್ಡ್‌ ಮತ್ತು ಫ್ರಾಮ್ಮೆ-1964). ಇದನ್ನೇ ನಾವು ಕೆಲವೊಮ್ಮೆ "ಈ 
ಮಗುವು ಕಅಯಲು ಅಸಮರ್ಥ' ಎಂದು ವ್ಯಾಖ್ಯಾನಿಸಿಬಡುತ್ತೇವೆ. 


ಹಾಗಾದರೆ ಮಕ್ಕಳಲ್ಲ ಸ್ವಾಭಾವಿಕವಾಗಿರುವ ಆಸಕ್ತಿ ಮತ್ತು 
ಕುತೂಹಲವನ್ನು ನಾವು ಸೆಕೆಯುವುದಾದರೂ ಹೇಗೆ? 


ಒಚಿದು ದಾರಿ ಏನೆಂದರೆ, 'ಮಕ್ಕಳಗೆ ಬೋಧನೆ' ಮಾಡುವುದರ 
ಜೊತೆಗೆ ಅವರಿಗೇ ಹೊಸದನ್ನು ಕಂಡುಕೊಳ್ಳಲು. ಪರಿಶೋಧಿಸಲು 
ಮತ್ತು ತಮ್ಮದೇ ಪರಿಕಲ್ಪನೆಗಳನ್ನು ಅನ್ವಯಿಸಲು ಅವಕಾಶ 
ನೀಡಬೇಕು. ಮಗುವಿನ ಸುತ್ತಮುತ್ತಲಲ್ಲೇ ಇರುವ ಪರಿಕಲ್ಪನೆಗಳಗೆ 
ಹೆಚ್ಚು ಆಸ್ಪದ ನೀಡುವುದು, ಅವರ ಯೋಚನೆಗಳಗೆ ಆಹಾರ 
ಒದಗಿಸುವುದು ಮತ್ತು ಅವರಿಗೆ ಬೋಧನೆ ಮಾಡಿದ ವಿಷಯಗಳ 
ಬಗೆಗೆ ಮನನ ಮಾಡಲು ಅವಕಾಶ ನೀಡುವುದರಿಂದ ಅವರಲ್ಲ 
ಸ್ವಾಭಾವಿಕವಾಗಿಯೇ ಕುತೂಹಲ ಹೆಚ್ಚಾಗುತ್ತದೆ ಮತ್ತು ಅವರನ್ನು 
ಪ್ರೇರೇಪಿಸಿದಂತಾಗುತ್ತದೆ. ಶಿಕ್ಷಕಿಯೊಬ್ಬರು ಇವುಗಳನ್ನು ತಮ್ಮ 
ತರಗತಿ ಕೊಠಡಿಯಲ್ಲ ಅಳವಡಿಸಿಕೊಂಡಿರುವ ಒಂದು ಉದಾಹರಣಿ 
ಇಲ್ಲದೆ: 


ಇದು ರಾಯ್‌ಪುರದ ಸರಕಾರಿ ಮಾಧ್ಯಮಿಕ ಶಾಲೆಯ ಸಮಾಜ 
ವಿಜ್ಞಾನ ಶಿಕ್ಷಕಿಯೊಬ್ಬರು ಹಂಚಿಕೊಂಡಿರುವ ಅನುಭವ. ಮಕ್ಕಳು 
ಪೂರ್ಣ ಸಾಮರ್ಥ್ಯದಿಂದ ಕೆಲಸ ಮಾಡಲು ಅವರಿಗೆ ವಿಶಾಲವಾದ 
ಕೊಠಡಿಯ ಅಗತ್ಯವಿದೆ ಎಂಬುದು ಶಿಕ್ಷಕಿಯಾದ ಶ್ರೀಮತಿ ಜೋಷಿ 
ಅವರ ಅಭಪ್ರಾಯ. ಕಲಕೆಗೆ ಮಕ್ಷಳೊಂದಿಗೆ ನಿರಂತರವಾಗಿ 
ತೊಡಗಿಕೊಳ್ಳುವುದು ಉತ್ತಮ ಎಂಬುದನ್ನು ಅವರು 
ಪ್ರತಿಪಾದಿಸುತ್ತಾರಾದರೂ, ಮಕ್ಕಳಗೆ ಸಾಕಷ್ಟು ಸ್ವಾತಂತ್ಯ ಹಾಗೂ 
ಪರಿಶೋಧನಾತ್ಮಕ ಕಅಕೆಯ ಅಗತ್ಯತೆಯ ಬಗ್ಯೆ ಒತ್ತು ನೀಡುತ್ತಾರೆ. 
ಇದನ್ನು ಚಟುವಟಕೆ ಆಧಾರಿತ ಬೋಧನೆಯ ಮೂಲಕ 
ಸಾಧಿಸಬಹುದು ಎಂಬುದು ಅವರ ನಂಬಕೆಯಾಗಿದೆ. ಇದರಿಂದ 
ಮಕ್ಕಳು ತರಗತಿಯಲ್ಲ ಪಡೆದ ಜ್ಞಾನವನ್ನು ತಮ್ಮ ಬದುಕಿನಲ್ಲ 
ಅಳವಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅವರು 
ಪ್ರತಿಪಾದಿಸುತ್ತಾರೆ. 


ಅಧ್ಯಾಪನ ವಿಧಾನವನ್ನು ವೈಯಕ್ತಿಕಗೊಳಸುವುದು 


'ಈ€ ತಗಣ ೩3 3೬ಂT (ಸಣ್ಣ ಮತ್ತು ಬೃಹತ್‌ ಕೈಗಾರಿಕೆಗಳು) ಎಂಬ 
ಹಿಂದಿ ಪಾಠವನ್ನು ಬೋಧನೆ ಮಾಡುವ ಸಂದರ್ಭದಲ್ಲ ಅವರು 
ಹತ್ತಿರದ ಪಾರ್ಲೆ-ಜ ಮತ್ತು ಜಂದಾಲ್‌ ಕಾರ್ಬಾನೆಗಳಗೆ ಮಕ್ಕಳ 
ಭೇಟಯನ್ನು ಆಯೋಜಸಿದ್ದರು. ಈ ಕೈಗಾರಿಕೆಗಳಗೆ ಭೇಟ ನೀಡಿದ 


ಮಕ್ಕಳು ಬೃಹತ್‌ ಮತ್ತು ಸಣ್ಣ ಕೈಗಾರಿಕೆಗಳ ನಡುವಿನ 
ವ್ಯತ್ಯಾಸವೇನು ಎಂಬುದನ್ನು ತಮ್ಮದೇ ಆದ ರೀತಿಯಲ್ಲ ಪಟ್ಟಿ 
ಮಾಡುತ್ತ ಹೋದರು. ಮುದ್ರಣಾಲಯ /ಮಾಧ್ಯಮದ ಬಗ್ದೆ 
ಅಧ್ಯಯನ ಮಾಡುವ ಸಂದರ್ಭದಲ್ಲ ಇನ್ನೊಂದು ತರಗತಿಯ 
ವಿದ್ಯಾರ್ಥಿಗಳನ್ನು ಬುಕ್‌ ಫ್ಯಾಕ್ಟರಿಗೆ ಕರೆದೋೊಯ್ಯಲಾಯುತು. 
ವಾಗರಿಕ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪಾಠ 
ಮಾಡುವ ಸಂದರ್ಭದಲ್ಲ ತಮ್ಮ ಗ್ರಾಮದಲ್ಲಯೇ ಇರುವ 
ವಿಷಯವೊಂದನ್ನು ಕೈಗೆತ್ತಿಕೊಂಡು ಅದರ ಬಣ್ಣೆ ಸಮೀಕ್ಷೆ 
ಮಾಡುವಂತೆ ಆಕೆ ವಿದ್ಯಾರ್ಥಿಗಳಗೆ ಸೂಚನೆ ನೀಡಿದರು. ಈ 
ಸಮೀಕ್ಷೆಯ ವಿಷಯಗಳು ಗ್ರಾಮದಲ್ಲ ಇರುವ ಸಮಸ್ಯೆಗಳದ್ದಾಗಿದ್ದು 
ಇವುಗಳ ಬಣ್ಣೆ ಗ್ರಾಮಸ್ಥರ ದೃಷ್ಟಿಕೋನವನ್ನು ದಾಖಅಸುವುದಾಗಿತ್ತು 
ಅಥವಾ ಗ್ರಾಮದ ಜನಸಂಖ್ಯಾ ಸ್ಥರೂಪ ಮತ್ತು ಪಂಚಾಯತ್‌ನ 
ಕಾರ್ಯನಿರ್ವಹಣಿಯ ಬಗ್ಗೆ ಸಮೀಕ್ಷೆ ಮಾಡಬೇಕಾಗಿತ್ತು. ಈ 
ಸಮೀಕ್ಷೆಗಳನ್ನು ತರಗತಿಯಲ್ಲ ಚರ್ಚಿಸಲಾಯಿತು. ವಿದ್ಯಾರ್ಥಿಗಳು 
ವಿರಾಮದ ವೇಳೆ ಠಈ ಸಮೀಕ್ಷೆಯ ಬಧ್ಧೆ ತಮ್ಮ ಸಹಪಾಠಿಗಳ ಜೊತೆಗೆ 
ಚರ್ಚೆ ಮಾಡುವುದು ಕಂಡುಬಂದಿತು. 


ಪ್ರತಂತ್ರ ಹಾಗೂ ಪರಿಶೋಧನಾತ್ಮಕ ಕಲಕೆ 


ಶ್ರೀಮತಿ ಜೋಷಿ ಅವರು 45 ನಿಮಿಷಗಳ ಅವಧಿಯಲ್ಲ ಎರಡು 
ತರಗತಿಗಳಗೆ ಪಾಠ ಮಾಡಬೇಕಾದ ಸಂದರ್ಭವಿತ್ತು. ಒಂದು 
ತರಗತಿಯ ವಿದ್ಯಾರ್ಥಿಗಳು ಅವರು ನೀಡಿದ ಚಟುವಟಕೆಯನ್ನು 
ಮಾಡುತ್ತಿರುವಾಗ ಇನ್ನೊಂದು ತರಗತಿಯ ಕಡೆ ಗಮನಹರಿಸಿದರು. 
ವಿಭಿನ್ನ ರೀತಿಯ ಕೈಗಾರಿಕೆಗಳ ಕುರಿತಂತೆ ಶ್ರೀಮತಿ ಜೋಷಿ 
ಅವರು ಸುಮಾರು 1ರ ನಿಮಿಷಗಳ ಕಾಲ ಬೋಧನೆ ಮಾಡಿದರು. ಆ 
ಬಳಕ ಅವರು ವಿದ್ಯಾರ್ಥಿಗಳನ್ನು ಎರಡು ಗುಂಪುಗಳಾಗಿ ವಿಭಜಸಿ 
ಅವರಿಗೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವರದ್ದೇ 
ಪರಿಕಲ್ಲನೆಯಲ್ಲ ಕೆಲಸ ಮಾಡುವ ಚಟುವಟಕೆ ನೀಡಿದರು. (ನಿಮ್ಮ 
ಗ್ರಾಮದಲ್ಲ ನೀವು ನೋಡಿರುವ ಎಲ್ಲ ಕೈಗಾರಿಕೆಗಳ ಬಗ್ಗೆ ಯೋಚಿಸಿ 
ನೀವು ಕಅತ ವಿಭಾಗಗಳಲ್ಪ ಅವುಗಳನ್ನು ವರ್ಗೀಕರಣ ಮಾಡಬೇಕು 
ಎನ್ನುವ ಕೆಲಸ). ಮಕ್ಕಳಗೆ ಅತ್ಯಂತ ಆಪ್ತವಾದ ಕೆಲಸವನ್ನು 
ನೀಡಿದರೆ ಶಿಕ್ಷಕರು ತರಗತಿಯಲ್ಲ ಇಲ್ಲದೇ ಇದ್ದರೂ ಕೂಡ ಆ 
ಕೆಲಸವನ್ನು ಮಾಡಲು ಅವರಿಗೆ ಅದು ಪ್ರೇರಣೆ ನೀಡುತ್ತದೆ. ಒಂದು 
ಪರಿಕಲ್ಪನೆಯನ್ನು ಪ್ರತಂತ್ರವಾಗಿ ಪರಿಶೋಧನೆ ಮಾಡಲು ಮಕ್ಷಳಗೆ 
ಅವಕಾಶ ನೀಡಿದರೆ ಮಕ್ಕಳು ಅಂತಹ ಅವಕಾಶವನ್ನು ಅತ್ಯಂತ 


ಸಂತೋಷದಿಂದಲೇ ಬಳಸಿಕೊಳ್ಳುವುದನ್ನು ವಾವು ಕಾಣಬಹುದು. 


ಸಾಮಾನ್ಯವಾಗಿ ಅಕಾಅಕವಾದ ಮೌಲ್ಯಮಾಪನ ಅಥವಾ 
ಮಗುವಿನ ಕಲಕೆಂಶು ಸಾಮರ್ಥ್ಯವನ್ನು ಅಂದಾಜು 
ಮಾಡಲಾಗದ ವಿಧಾನದಲ್ಲ ಮೌಲ್ಯಮಾಪನ ಮಾಡಿದಾಗ 'ಈ 
ಮಗುವು ಕಲಯುವುದರ್ತ ಹಿಂದಿದೆ ಅಥವಾ ಕಲಅಯುವ 
ಸಾಮರ್ಥ್ಯ ಇಲ್ಲ' ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. 
ಹಾಗಂತ ಪ್ರತಿಯೊಂದು ಮಗುವನ್ನೂ ವಿಭಿನ್ನವಾದ 
ಮೌಲ್ಯಮಾಪನಕ್ಕೆ ಒಳಪಡಿಸುವುದು ಸಾಧ್ಯವಾಗದೇ 
ಇರಬಹುದು: ಶಾಲೆಗಳಗೆ ಕೆಲವು ಸ್ವರೂಪ ಮತ್ತು 
ಪ್ರಮಾಣೀಕರಣ ಇರಬೇಕಾಗುತ್ತದೆ. ಕನಿಷ್ಠ ಕೆಲವು 


ವಿಧಾನದಲ್ಲಯಾದರೂ ಮಗುವು ಕಅಯುವ ಅವಕಾಶ 
ಪಡೆಯುವಂತಾಗಲು ಕೆಲವು ರೀತಿಂಯಲ್ಲ ಮೌಲ್ಯ- 
ಮಾಪನವನ್ನು ಮಾಡುವುದರಲ್ಲ ಅರ್ಥವಿದೆ. ಉದಾಹರಣೆಗೆ, 
ಮೌಬಕ, ಸೃಜನಶೀಲ ಅಭವ್ಯಕ್ತಿಗಳನ್ನು ಪ್ರದರ್ಶಿಸಲು 
ಅಜತ ಪರೀಕ್ಷೆಗಳ ಅವಕಾಶವನ್ನು 


ಅವಕಾಶ ಇರುವ 
ಒದಗಿಸುವುದು. 


ಕಅಕೆಯಲ್ಲನ ಗತಿ ಮತ್ತು ಶೈಲಯಲ್ಲನ ವ್ಯತ್ಯಾಸ ತಿಆಯಲು 
ಮೌಲ್ಯಮಾಪನ 


ಇವೆಲ್ಲದರ ಜೊತೆಗೆ. ಪ್ರತಿಯೊಂದು ಮಗುವೂ ವಿಭನ್ನವಾದ 
ಗತಿಯಲ್ಲ ಕಲಅಯುತ್ತಿರುತ್ತದೆ; ನಿರಂತರ ಹಾಗೂ ಸಮಗ್ರ 
ಮೌಲ್ಯಮಾಪನದ ಭಾಗವಾಗಿ, ಕೇವಲ ಫಲಅತಾಂಶದ ಮೇಲೆ 
ಮಾತ್ರ ಗಮನ ಕೇಂದ್ರೀಕರಿಸುವುದರ ಬದಲಗೆ ಕಅಕೆಯಲ್ಲ ಮಕ್ಕಳ 


ಪ್ರತಿ ಹಂತದ ಪ್ರಗತಿಯನ್ನು ದಾಖಅಸಲು ಅನೇಕ ಪ್ರಕ್ರಿಯೆಗಳನ್ನು 
ಅಳವಡಿಸಿಕೊಳ್ಳಬಹುದಾಗಿದೆ. ಇಲ್ಲ ಕೆಲವು ಉದಾಹರಣೆಗಳನ್ನು 


ಗಮನಿಸಬಹುದು: 


ಮಗುವಿನ ಸಾಮರ್ಥ್ಯ ಮತ್ತು ಗತಿಯ ಮೇಲೆ ಕೇಂದ್ರೀಕರಿಸಿದ 
ಶಿಕ್ಷಕರ ಅಧ್ಯಾಪನದ ಬಗೆಗಿನ ವರದಿಯನ್ನು ಇಲ್ಲ ನೀಡಲಾಗಿದೆ. 
ಒಂದು ಸೆಮಿಫ್ನರ್‌ನ ಅವಧಿಯಲ್ಲ ಕಲಿಯುವ ವಿದ್ಯಾರ್ಥಿಗಳ ಹೆಸರು 
ಮತ್ತು ಅವರು ಕಅಯುವ ಕೌಶಲ್ಯಗಳನ್ನು ಒಂದು ಎಕ್ಸೆಲ್‌ 


ಶೀಟ್‌ನಲ್ಲ ಬರೆದಿಡಬೇಕು. ಪ್ರತಿ ತರಗತಿಯೂ ಈ ವ್ಯವಸ್ಥೆಯನ್ನು 


ಹೊಂದಿರಬೇಕು. ವಿದ್ಯಾರ್ಥಿಗಳು ನಾನಾ ವಿಷಯಗಳಗೆ ಬೇರೆ ಬೇರೆ 


ತಿಂಗಳುಗಳು 


ಕಾಲಾವಧಿಯನ್ನು ಪಡೆಯುವ ಸಾಧ್ಯತೆ ಇರುವುದರಿಂದ, ಅವರ 
ಅಗತ್ಯಕ್ಕೆ ತಕ್ಕಂತೆ ಪ್ರತಿ ವಿಷಯದ ಮೇಲೆ ಸಮಯ ಕಳೆಯಲು 
ತರಗತಿಯಲ್ಲ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಪ್ರಗತಿಯನ್ನು 
ಒಂದು ಟಕ್‌ನಿಂದ (ಸರಿ ಗುರುತು) ಎರಡು ಟಕ್‌ ಮಾರ್ಕ್‌ಗಳು 
ಹಾಗೂ ಸಂಪೂರ್ಣ ಕೌಶಲ್ಯ ಗಳಸಿದ ಮೇಲೆ ಮೂರು ಟಕ್‌ 
ಮಾರ್ಕ್‌ಗಳನ್ನು ನಮೂದಿಸುವ ಮೂಲಕ ದಾಬಅಸಬೇಕು. 
ಇದರಿಂದ ಆ ದಿನದ ತರಗತಿಯಲ್ಲ ಮಗು ಏನು ಮಾಡಿರುತ್ತದೋ 


ಅದು ಭಾಗಶಃ ಆಕೆ/ಆತನ ಚಾರ್ಟ್‌ನ್ನು ಅವಲಂಜಸಿರುತ್ತದೆ." 


ಒಟ್ದಾರೆಯಾಗಿ. ಮಗುವು ಕಲಕೆಯಲ್ಲ ಯಾಕೆ ವಿಫಲವಾಗುತ್ತದೆ 
ಎಂಬುದಕ್ಕೆ ಅನೇಕ ಕಾರಣಗಳವೆ ಎಂಬುದನ್ನು ನೆನಪಿನಲ್ಪಟ್ಟು- 
ಕೊಳ್ಳಬೇಕು. ಆದರೆ, ಮಕ್ಷಳು ಹೇಗೆ ಕಲಿಯುತ್ತಾರೆ, ಅಧ್ಯಾಪನದ 
ಕೆಲಸ ಹಾಗೂ ವಿಷ ಷೆಯವನ್ನು ಹೇಗೆ ನಿರ್ವಹಿಸಲಾಗಿದೆ ಮತ್ತು 
ಮೌಲ್ಯಮಾಪನವನ್ನು ಹೇಗೆ ಡಿದ ಹಾಗೂ ಎಲ್ಲಕ್ಕಿಂತ 
ಹೆಚ್ಚಾಗಿ ಮಕ್ಕಳ ಅಭ್ಯುದಯಕ್ಕೆ ಯಾವ ರೀತಿ ಅವಕಾಶ 
ಕಲ್ಪಸಲಾಗಿದೆ ಎನ್ನುವ ನಂಜಕೆಂಯ ಮೇಲೆಯೇ ಇವೆಲ್ಲ 
ಪ್ರತಿಬಂಜತವಾಗಿದೆ. 


!https://practiceconnect.azimpremjiuniversity.edu.in/a-teacher-transformed-through-training/ 
I https://practiceconnect.azimpremjiuniversity.edu.in/teacher-as-the-epicentre-for-change/ 
il https://practiceconnect.azimpremjiuniversity.edu.in/integrating-schools-into-social-fabric-of-community/ 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಹೋಲ್ಡ್‌, ಜೆ.ಸಿ. & ಫ್ರಾಮ್ಕೆ ಎ. (1೨64), ಹೌ ಚಿಲ್ಪನ್‌ ಫೇಲ್‌ (ಸಂ.ರ), ನ್ಯೂಯಾರ್ಕ್‌: ಪಿಟ್‌ಮ್ಯಾನ್‌ 


https://practiceconnect.azimpremjiuniversity.edu.in 


ರಿತಿಕಾ ಗುಪ್ತಾ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. 
ಮನಶಾಸ್ತ್ರಜ್ಞರಾಗಿರುವ ಇವರು ಕಲೆ ಆಧಾರಿತ ಚಿಕಿತ್ಸಾ ಶಾಸ್ತ್ರಜ್ಞರೂ ಹೌದು. ಮುಖ್ಯವಾಗಿ ಅವರು ಮಾನಸಿಕ ಸೆ ಸೌಖ್ಯ, 
ಅದರಲ್ಲೂ "ವಿಶೇಷವಾಗಿ ಮಕ್ಷಳ ಮಾನಸಿಕ ಸೌಖ್ಯದ ಬಗೆನೆನ ಪ್ರತಿಬಂಧಕ ಹಾಗೂ ಪ್ರೋತ್ಸಾಹಕ ಉಪಕ್ರಮಗಳಲ್ಲ 
ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತುಲನಾತ್ಕಕ ಅಧ್ಯಾಪನಶಾಸ್ತ. ಶಾಲೆಗಳಲ್ಲ ಸಾಮಾಜಕ- -ಭಾವನಾತ್ಯಕ ಕಲಕೆಯ 
ಸಮರದ್ರತೆ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವಲ್ಲ ಶಿಕ್ಷಣದ ಪರೆಣಾಮಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲ ಅವರು 


ಆಸಕ್ತರಾಗಿದ್ದಾರೆ. ಅವರನ್ನು ಈ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು. ritika.gupta @azimpremjifoundation.org 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆಸಿ 


ಶಾಲಾ ಮಕ್ಕ 


ಶ್ರೀಲತಾ ರಾವ್‌ ಶೇಷಾ 


ಮಕ್ಕಳಗೆ ಉತ್ತಮ ಪೌಷ್ಟಿಕತೆಯ ಅವಶ್ಯಕತೆ 


ಭಾರತದ ಒಂದು ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲ ಕಲಿಯುತ್ತಿರುವ 
ಪುಟ್ಟ ಬಾಲಕಿಯೊಬ್ಬಳನ್ನು ಕಲ್ರಸಿಕೊಳ್ಳ. ಆರು ವರ್ಷದ ಆ ಹುಡುಗಿ 
ಶಾಲೆಗೆ ಹೊರಡಲು ಸಿದ್ಧವಾಗುತ್ತಿದ್ದಾಳೆ. ಬೆಳಣ್ಣೆ ಏಳು ಗಂಟಿಯೊಳಗೆ 
ಹೊಲದಲ್ಲರಲೇಬೇಕಾದ್ದರಿಂದ ಮಗಳ ಜೊತೆಗೆ ತಾಯಿಯೂ 
ಬೇಗನೇ ಹೊರಡುತ್ತಿದ್ದಾಳೆ. ಆ ಪುಟ್ಟ ಬಾಲಕಗಾಗಲೀ ಅಥವಾ ಅವಳ 
ಸಹೋದರನಿಗಾಗಳೀ ಬೆಳಗಿನ ಉಪಾಹಾರ ಮಾಡಿಕೊಡುವಷ್ಟು 
ಸಮಯ ಆಕೆಗಿಲ್ಲ. ಬಾಲಕಿಗೆ ಮುಖ ತೊಳೆದುಕೊಂಡು ಶಾಲಾ 
ಸಮವಸ್ತ್ರ ಧರಿಸುವಷ್ಣೇ ಸಮಯ ಇದೆ. ರಾತ್ರಿ ಮಿಕ್ಕಿದ್ದ ಚೂರೇಚೂರು 
ಅನ್ನವನ್ನೇ ತಾಯಿ ಇಬ್ಬರೂ ಮಕ್ತಳಗೆ- ಕೆಲವೇ ತುತ್ತು ಅಷ್ಟೇ- 
ಸಮಾನವಾಗಿ ಹಂಚುತ್ತಾಳೆ. ಆಮೇಲೆ ಅವರು ಶಾಲೆಗೆ &ಡಿ 
ಪ್ರಾರ್ಥನಾ ಸಭೆಗೂ ಮುನ್ನ ತಲುಪಿಬಟ್ಟರು. ಮಕ್ಕಳು ತರಗತಿ 
ಕೊಠಡಿಯೊಳಗೆ ಹೋಗಿ ಮೊದಲ ತರಗತಿ ಶುರುವಾಗುವುದಕ್ಕೂ 
ಮೊದಲೇ ಬಾಲಕಿಗೆ ಎಂದಿನಂತೆ ಹೊಟ್ಟೆ ಚುರುಗುಟ್ಟತೊಡಗಿತು. 
ಆಕೆಗೆ ಹಸಿವು! ಆದರೆ ಊಟಕ್ಕೆ ಇನ್ನೂ ಹಲವು ಗಂಟೆಗಳು ಬಾಕ 
ಇವೆ! ಆಕೆಗೆ ಇಂದಿನ ದಿನವೂ ಸುದೀರ್ಷವಾಗಲದೆ. 


ಇದು ಭಾರತದಲ್ಲನ ಸುಮಾರು 2.5 ಕೋಟ ಮಕ್ನಳ ದಿನನಿತ್ಯದ 
ವಾಸ್ತವ. ಶಾಲಾ ಮಕ್ಕಳ ಪೌಷ್ಟಿಕತೆಯ ಮಟ್ಟವು ಗಣನೀಯವಾಗಿ 


ಕೋಷ್ಟಕ -1 : ಶಾಲೆಗೆ ಹೋಗುವ ಮಕ್ಕಳಲ್ಲ ಪೌಷ್ಟಿಕತೆ 


ಪೌಷ್ಟಿಕತೆಯನ್ನು ಗಮನಿಸಬೇಕಾದ ಅಗತ್ಯತೆ: 
ದ್ರಿ 


ಅಪಾಯದಲ್ಲದ್ದು. ತುರ್ತು ಗಮನ ವಹಿಸಲೇಬೇಕಾದ ಅಗತ್ಯವಿದೆ 
ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಗಳವೆ. 


ಶಾಲೆಗೆ ತೆರಳುವ ಮಕ್ಕಳಲ್ಲ ಪೌಷ್ಟಿಕತೆಯು ಹಲವು ಕಾರಣಗಳಂದ 
ನಿರ್ಣಾಯಕವಾಗಿರುತ್ತದೆ: ಪೌಷ್ಟಿಕತೆಯು ಮಗುವಿನ ದೈಹಿಕ 
ಆರೋಗ್ಯ ಮತ್ತು ಸಾಸ್ಟ್ಯದ ದೃಷ್ಟಿಯಿಂದಷ್ಟೇ ವಾಸ್ತವಿಕ 
ಮೌಲ್ಯವನ್ನು ಒಳಗೊಂಡಿರುವುದಲ್ಲ. ಜೊತೆಗೆ, ಮಗುವಿನ 
ಕಲಕೆಯ ಗುಣಮಟ್ಟ ಮತ್ತು ದೂರಗಾಮಿಯಾಗಿ ಆ ಮಗುವಿನ 
ಔದ್ಯೋಗಿಕ ಭವಿಷ್ಯದ ದೃಷ್ಟಿಯಿಂದಲೂ ಪೌಷ್ಟಿಕತೆಗೆ ಸಾಧಕವಾದ 
ಮೌಲ್ಯವಿದೆ. ಇಡೀ ಜೀವಿತಾವಧಿಯಲ್ಲ. ಪ್ರತಿ ಹೆಚ್ಚುವರಿ ವರ್ಷದ 
ಶಿಕ್ಷಣವು ಆತನ ಜೀವನದುದ್ದಕ್ಕೂ ಆದಾಯದಲ್ಲ ಶೇಕಡಾ 2೦ರಷ್ಟು 
ಹೆಚ್ಚಳಕ್ಕೆ ಕಾರಣವಾಗುವುದನ್ನು ನೋಡುತ್ತೇವೆ. ಇಷ್ಟಾದರೂ. 
ಭಾರತದಲ್ಲ ಶಾಲಾ ವಯಸ್ಸಿನ ಮಕ್ಷಳಲ್ಲ ಅಪೌಷ್ಟಿಕತೆಯು ಗಂಭೀರ 
ಸಮಸ್ಯೆಯಾಗಿ ಮುಂದುವರಿದಿರುವುದನ್ನು ಕಾಣಬಹುದು 
(ಕೋಷ್ಟಕ-1). ಬಹುತೇಕ ಸರ್ಕಾರಿ ಶಾಲೆಗೆ ದಾಖಲಾಗುವ ಬಡ 
ಕುಟುಂಬದ ಮಕ್ಕಳಲ್ಲ ಸುಮಾರು ಶೇಕಡಾ 3೦ರಷ್ಟು ಮಂದಿ 
ವಯಸ್ಸಿಗೆ ತಕ್ನುದಾದ ಎತ್ತರ ಮತ್ತು ತೂಕ ಹೊಂದದೇ ಇರುವುದು 
ಸಾಮಾನ್ಯವಾಗಿದ್ದು, ರಕ್ಷಹೀನತೆಯಿಂದಲೂ ಬಳಲುತ್ತಿರುತ್ತಾರೆ. 


ಮಧ್ಯಮವರ್ಗ ಶ್ರೀಮಂತ ಅತಿ ಶ್ರೀಮಂತ 


5-೨ರ ವಯೋಮಾನದ ಬೆಳವಣಿಗೆ ತಡೆಬುರುವ ಮಕ್ಕಳು* 


22.2 18.4 12 


10-19ರ ವಯೋಮಾನದ ಕಡಿಮೆ ಬಎಂಐ ಉಳ್ಳ ಮಕ್ಕಳು ** 


26 22.2 


5-೨ರ ವಯೋಮಾನದ ರಕ್ತಹೀನತೆಯುಳ್ಳ ಮಕ್ಕಳು *** 


18.2 


ರಕ್ತ್ಷಹೀನತೆಯುಳ್ಳ 10-19ರ ಹದಿಹರೆಯದ ಮಕ್ಕಳು 


28.6 


ವಿಟಮಿನ್‌ ಡಿ ಕೊರತೆಯುಳ್ಳ 5-೨ರ ವಯಸ್ಸಿನ ಮಕ್ಕಳು 


20.4 


ವಿಟಮಿನ್‌ ಡಿ ಕೊರತೆಯುಳ್ಳ ಹದಿಹರೆಯದ ಮಕ್ಕಳು 


ಮೂಲ: Comprehensive National Nutrition Survey (CNNS) 2016-18 
*ಬೆಳವಣಿಗೆಯಲ್ಲ ತಡೆ ಅ೦ದರೆ ವಯಸ್ಸಿಗಿಂತ ಕಡಿಮೆ ಎತ್ತರ 


28.7 


** BMI ಅ೦ದರೆ ಔಂdy Mass Index ಮತ್ತು ವಯಸ್ಪಿಗೆ ತಕ್ಷಂತೆ ತೂಕವನ್ನು ಅಳೆಯುವ ಮಾಪನ 


** ಕಜ್ಜಿಣದ ಕೊರತೆಯಿಂದ ಬರುವ ರಕ್ತಹೀನತೆ 


ತಾಯ ಗರಣಿ ಇರುವಾಗಲೇ ಮತ್ತು ಆರಂಭದ 24 ತಿಂಗಳಲ್ಲೇ 
ಮಕ್ಕಳ ಭೌತಿಕ ಮತ್ತು ಬೌದ್ಧಿಕ ಬೆಳವಣಿಗೆಯ ಅಡಿಪಾಯ 
ಸಿದ್ಧವಾಗಿರುತ್ತದೆ. ಈ ಅವಧಿಯಲ್ಲ (ಮೊದಲ 10೦೦ ದಿನಗಳ 
ಅವಧಿ), ಅಪೌಷ್ಟಿಕತೆ ಮತ್ತು/ಅಥವಾ ಸೂಕ್ಷ ಪೌಷ್ಟಿಕಾಂಶಗಳ 
(Micronutrient deficiencies) ಕೊರತೆಯಿಂದಾಗಿ ಮಗುವಿನ 
ಬೆಳವಣಿಗೆಗೆ ತೊಡಕಾಗಿ ದುಷ್ಟರಿಣಾಮ ಜೀರಬಹುದು. ಅಂತೆಯೇ, 
ಸಮರ್ಪಕ ಪೌಷ್ಠಿಕತೆ ಸೂಚಿಸುವ ಸಹಜ ಎತ್ತರ ಅಥವಾ ವಯಸ್ಸಿಗೆ 


ತಕ್ಕ ಎತ್ತರ-ತೂಕ. ಪೌಷ್ಟಿಕಾಂಶದ ಕೊರತೆಗಳು (ವಿಶೇಷವಾಗಿ 


ಕಜ್ಚೀಣ, ಅಯೊಡಿನ್‌ನಂತಹ ಸೂಕ್ಷ ಪೌಷ್ಟಿಕಾಂಶಗಳು). ಪದೇಪದೇ 
ಅನಾರೋಗ್ಯಕ್ಕೀಡಾಗದಂತೆ ತಡೆಯಬಲ್ಲ ಸಮದ್ರ ರೋಗ 
ನಿರೋಧಕ ವ್ಯವಸ್ಥೆ ಮತ್ತು ಕಅಕೆಯ ಪ್ರಕ್ರಿಯೆಯಲ್ಲ ಬುದ್ಧಿಪೂರ್ವಕ 
ಮತ್ತು ಸಾಮಾಜಕವಾಗಿ ತೊಡಗಿಸಿಕೊಳ್ಳಲಾಗದಿರುವುದು 
ಮುಂತಾದ ಹಲವಾರು ಅಂಶಗಳು ಶಾಲಾ ಮಕ್ನಕಲ್ಲ ಮತ್ತು 
ಹದಿಹರೆಯದವರಲ್ಲ ಸಾಮಾನ್ಯ ಬೆಳವಣಿಗೆಯನ್ನು ನಿರ್ಧರಿಸುತ್ತವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸ್ಥೂಲ ಹಾಗೂ ಸೂಕ್ಷ ಪೌಷ್ಟಿಕತೆ, ಶುದ್ಧ ಕುಡಿಯುವ ನೀರು 
ಮತ್ತು ನೈರ್ಮಲ್ಯ ಸೌಕರ್ಯಗಳು ಹಾಗೂ ಆರೋಗ್ಯ, 
ಪೌಷ್ಟಿಕಾಂಶದ ಶಿಕ್ಷಣ ಶಾಲಾ ಕೇಂದ್ರಿತ ಪೌಷ್ಟಿಕತೆ ಮತ್ತು 
ಆರೋಗ್ಯದ ಮಧ್ಯಪ್ರವೇಶವು, ಉತ್ತಮ ಆರೋಗ್ಯ ಮತ್ತು 
ಕಲಕೆಂಯ ದೃಷ್ಟಿಯಿಂದ ಗಮನ ಹರಿಸಲೇಬೇಕಾದ 
ನಿರ್ಣಾಯಕ ಅಂಶಗಳು. ಅಂತಹ ಮಧ್ಯಪ್ರವೇಶಗಳನ್ನು 
ಸಮಗ್ರ ಮತ್ತು ಸಮರ್ಪಕವಾಗಿ ಅಳವಡಿಸಿಕೊಂಡಲ್ಲ 
ದೂರಾಲೋಚನೆಂಶು ಧನಾತ್ಮಕವಾದ ವ್ಯಾಪಕ 
ಫಲಅತಾಂಶಗಳನ್ನು ಕಾಣಬಹುದು. 


ತರಗತಿಯಲ್ಲರುವ ಪೌಷ್ಟಿಕಾಂಶದ ಸಮಸ್ಯೆಗಳನ್ನು ಗುರುತಿಸುವುದು 


ತರಗತಿಯಲ್ಲ ಹಸಿದುಕೊಂಡಿರುವುದು ಬಹಳ ಸಾಮಾನ್ಯವಾದ 
ಸಮಸ್ಯೆಯಾಗಿದ್ದು. ಇದು ಮಗು ಮತ್ತು ಕಲಕೆಯ ಪ್ರಕ್ರಿಯೆಗೆ 
ತೊಂದರೆ ಕೊಡುತ್ತದೆ. ಹಸಿದ ಮಗುವಿನಲ್ಪ ಈ ಕೆಳಗಿನ ಕೆಲವು 
ಚಿಹ್ನೆಗಳು ಮತ್ತು ಲಕ್ಷಣಗಳನ್ನು ಕಾಣಬಹುದು: 


* ಸುಸ್ತುಮತ್ತು ಕಿರಿಕರಿಯಾಗುವುದು. ಅತ್ಯಧಿಕ ಆತಂಕ 

* ಶಕ್ತಿಯ ಕೊರತೆ 

* ಏಕಾದ್ರತೆ ಸಾಧ್ಯವಾಗದಿರುವುದು 

* ಯಾವಾಗಲೂ ನೆಗಡಿ ಕಾಣಿಸುವುದು 

* wನ್ನುತೆ. ದುಃ. ಕಣ್ಣೀರು 

* ಗುಂಪಿನೊಂದಿಗೆ ಬೆರೆಯಲು ನಿರಾಸಕ್ತಿ, ಆಕ್ರಮಣಕಾರಿ 
ಮನಸ್ಸಿತಿ ಮತ್ತು ವಿಚ್ಛಿದ್ರಕಾರಿ ವರ್ತನೆ 


© ಪದೇಪದೇ ಅನಾರೋಗ್ಯ ಅಥವಾ ಗುಣಮುಖರಾಗಲು 
ವಿಕಂಬವಾಗುವುದು ಸುದೀರ್ಷ ಸಮಯ ತೆಗೆದುಕೊಳ್ಳುವುದು 


* ಬೆಳವಣಿಗೆಯಲ್ಲ ಕುಂಠಿತ, ದೇಹದ ತೂಕದಲ್ಲ ಇಳಕೆ, 
ಮಾಂಸಖಂಡ ಅಥವಾ ಕೊಬ್ಬು ಗಣನೀಯ ಇಳಕೆ 


* ಕಲಕೆಯಲ್ಲ ತೊಂದರೆಗಳು 


ಮಕ್ಷಳಲ್ಲ ಪೌಷ್ಟಿಕಾಂಶದ ಕೊರತೆಗೆ ಕಾರಣವಾಗುವ ಹಲವು 
ಅಂಪಶಗಳಲ್ಪ ಕೆಲವು ಹೀಗಿವೆ: 


* ತೀವ್ರವಾದ ಬಡತನ ಮತ್ತು ಕುಟುಂಬದಲ್ಲ ಆಹಾರ ಸೇವನೆಯ 
ಪರ್ಯಾಪ್ತತೆ ಮತ್ತು ವೈವಿಧ್ಯತೆಯನ್ನು ನಿರ್ಧರಿಸುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಭೂಮಿಯ ಒಡೆತನ ಮತ್ತು ಮಾತೃಶಿಕ್ಷಣದಂತಹ ಇತರ 
ಸಮಾಜೋ-ಆರ್ಥಿಕ ಅಂಶಗಳು 


* ಶುದ್ಧ ನೀರು ಮತ್ತು ನೈರ್ಮಲ್ಯದ ಕೊರತೆಯಿಂದಾಗಿ ದೊಡ್ಡ 
ಪ್ರಮಾಣದಲ್ಲ ರೋಗ ಹರಡುವಿಕೆಯ ಸಾಧ್ಯತೆ, ಪದೇಪದೇ 
ಅನಾರೋಗ್ಯಕ್ಕೆ ತುತ್ತಾಗುವುದು ಅದರ ಪರಿಣಾಮವಾಗಿ 
ಅಪೌಷ್ಟಿಕತೆ ಉಂಬಾಗುವುದು. 


* ಮಗುವಿನ ಪೌಷ್ಟಿಕಾಂಶ ಅಗತ್ಯತೆಗಳ ಬದ್ಗೆ ಸಮುದಾಯದಲ್ಲಿ 
ತಿಶುವಳಕೆ ಮತ್ತು ಜಾಗೃತಿಯ ಕೊರತೆ 


* ಸರ್ಕಾರಿ ಕಾರ್ಯಕ್ರಮಗಳ ಕಳಪೆ 
ಪರಿಣಾಮವಾಗಿ ಮಕ್ನಳಗೆ 
ಲಭ್ಯವಾಗದಿರುವುದು. 


ಅನುಷ್ಠಾನದ. 
ಸಮತೋಲತ ಆಹಾರ 


ಈ ಎಲ್ಲಾ ಸಮಸ್ಯೆಗಳಗೆ ಶಾಲೆಯಿಂದ ಮಾತ್ರ ಪರಿಹಾರ ಸಾಧ್ಯ 
ಎಂದಲ್ಲ. ಆದರೆ, ತಮ್ಮ ಮಕ್ತಳ ಪೌಷ್ಟಿಕತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲ 
ಶಾಲೆಗಳು ಏನು ಕ್ರಮ ಕೈಗೊಳ್ಳಬಹುದು ಎಂಬುದರ ಬಣ್ಗೆ ಮುಂದಿನ 
ಭಾಗದಲ್ಲ ನೋಡೋಣ. 


ನೀವೇನು ಮಾಡಬಹುದು? 
'ಸಮದ್ರ ಶಾಲಾ ವಿಧಾನ' 


ಮಕ್ಕಳಲ್ಲ ಪೌಷ್ಟಿಕತೆಯ ಅವಶ್ಯಕತೆಯನ್ನು ಶಾಲೆಗಳು ಒಂದು 
ವ್ಯವಸ್ಥಿತ, ನ್ಯಾಯಸಮ್ಮತ ಮತ್ತು ಸೂಕ್ಷ ರೀತಿಯಲ್ಲ 
ನಿಭಾಲುಸುವುದು ನಿರ್ಣಾಯಕ ಅಂಶ. ಇದಕ್ಲಾಗಿಯೇ ವಿಶ್ವ 
ಆರೋಗ್ಯ ಸಂಸ್ಥೆ (ಡಬ್ಬ್ಯೂ.ಎಚ್‌.ಒ, 2೦೦6) "ಸಮರ್ರ ಶಾಲಾ 


ವಿಧಾನ'ದ (Whole school Approach) ಸಲಹೆ ನೀಡಿತ್ತು. 


ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇದು ಮಕ್ಕಳ ಪೌಷ್ಟಿಕತೆ, ಆರೋಗ್ಯ 
ಮತ್ತು ಅವರನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಳುವಂತೆ 
ಸಂಬಂಧಪಟ್ಟವರೆಲ್ಲರನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ. ಶಾಲಾ 
ಶಿಕ್ಷಕರು ಮತ್ತು ಇತರ ಆಹಾರ ಪೂರೈಕೆದಾರರು (ಬಾಣಸಿಗರು, 
ಸಹಾಯಕರು) ಮಾತ್ರವಲ್ಲದೆ. ಮಕ್ಷಳ ಕುಟುಂಬ, ಸಮುದಾಯ. 
ಸ್ಥಳೀಯ ಪಂಚಾಯತ್‌ ಮತ್ತು ಮುಂಚೂಣಿ ಆರೋಗ್ಯ 
ಕಾರ್ಯಕರ್ತರನ್ನೂ ಇದು ಒಳಗೊಂಡಿರುತ್ತದೆ. 


ಚಿತ್ರ 1 "ಸಮಗ್ರ ಶಾಲಾ ವಿಧಾನ'ವನ್ನು ವಿವರಿಸುತ್ತದೆ. 


ಪೌಷ್ಟಿಕಾಂಶ ಯೋಜನೆಗಳು 
MDMS, SHP ತರೆ 


ಮಕ್ಕಳ ಪೌಷಿಕಾಂಶ 
£4 ಟಿ 


ಕುರಿತ ಸಮದ್ರ ಶಾಲಾ 


ಯೋಜನೆಗಳು 


ವಿಧಾನ 


ಶಾಲಾ 
ಮೂಲಸೌಕರ್ಯ 


(Sustain-2005ನಿಂದ ಅಳವಡಿಸಿಕೊಳ್ಳಲಾಗಿದೆ. 
ಶಾಲೆಗಳಗೆ ಆಹಾರ ಮತ್ತು ಪೌಷ್ಟಿಕತೆ ನೀತಿ, ಡಬ್ಬೂ.ಎಚ್‌.ಒ, 2೦೦6, ಪುಟ 10) 


ಶಂ ವಿಧಾನವನ್ನು ಅನುಸರಿಸಿ, ನಿಮ್ಮ ಶಾಲೆಯಲ್ಲ ಆರೋಗ್ಯ ಮತ್ತು 
ಪೌಷ್ಠಿಕತೆಯ ಮಟ್ಟವನ್ನು ಹೆಚ್ಚಿಸಲು ಹಲವು ಕ್ರಮಗಳವೆ. 


1. ಒಂದು ಪ್ರಧಾನ ಕ್ರಿಯಾಪಡೆಯ ರಚನೆ 


ಈಗಾಗಲೇ ಅನೇಕ ಶಾಲೆಗಳಲ್ಲ ಶಾಲಾಭವೃದ್ಧಿ ಮತ್ತು 
ಮೇಲ್ವಚಾರಣಾ ಸಮಿತಿ (ಎಸ್‌.ಡಿ.ಎಂ.ಪಿ)ಗಳು ಅಸ್ತಿತ್ವದಲ್ಲಿವೆ. 
ವಿವಿಧ ಭಾಗೀದಾರರು ಸದಸ್ಯರಾಗಿರುವುದರಿಂದ ಇದು ಪ್ರಮುಖ 
ಕ್ರಿಯಾ ಪಡೆಯಾಗಿರುತ್ತದೆ. ಆದರೆ, ಎಸ್‌.ಡಿ.ಎಂ.ಸಿ. ಸದಾ 
ಕ್ರಿಯಾಶೀಲವಾಗಿರುವುದಿಲ್ಲ ಮತ್ತು ನಿಯಮಿತವಾಗಿ ಸಭೆ 
ಸೇರುವುದಿಲ್ಲ. ಎಸ್‌.ಡಿ.ಎಂ.ಸಿ ಪ್ರತಿ ತಿಂಗಳ ನಿಗದಿತ ದಿನದಂದು 
ನಿಯಮಿತವಾಗಿ ಸಭೆ ಸೇರುವುದನ್ನು ಖಾತರಿಪಡಿಸಿಕೊಳ್ಳಬೇಕು. 
ಸಭೆಯ ನಡಾವಳಆಯು ಮೂಲಸೌಕರ್ಯ ಮತ್ತು ನಿರ್ವಹಣೆ 
(ಶೌಚಾಲಯ. ನೀರು ಪೂರೈಕೆ). ವಿದ್ಯಾರ್ಥಿಗಳ ಕಲ್ಯಾಣ ಮತ್ತು 
ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಒಳಗೊಂಡಿರಬೇಕು. 


ಗಂಜೀರವಾಗಿ ಮೇಲ್ವಿಚಾರಣೆ ಮಾಡಲೇಬೇಕಾದ ಎರಡು 
ಸಂಗತಿಗಳೆಂದರೆ: 


° ಮಧ್ಯಾಹ್ನದ ಅಸಿಯೂಟದ ಯೋಜನೆ (Mid-Day Meal 
Scheme -MDMS) uoದರಿಂದ ಎಂಟನೇ ತರಗತಿಯವರೆಗಿನ 


ಎಲ್ಲಾ ಮಕ್ನಳಗೆ ಶಾಲೆಯಲ್ಲೇ ತಯಾರಿಸಿದ ಮಧ್ಯಾಹ್ನದ 
ಬಸಿಯೂಟವನ್ನು ಈ ಯೋಜನೆಯು ಒದಗಿಸುತ್ತದೆ. ಮಕಳಗೆ 
ಪೌಷ್ಟಿಕಾಂಶಯುಕ್ತ ಮತ್ತು ಸಮತೋಲಆತ ಆಹಾರವನ್ನು 
ಒದಗಿಸುವ ಮೂಲಕ ತರಗತಿಯಲ್ಲ ಮಕ್ಕಳ ಹಸಿವು ನೀಗಿಸುವುದು 
ಈ ಯೋಜನೆಯ ಉದ್ದೇಶ. ಇದರಲ್ಲ ಅನ್ನು ಅಥವಾ ಚಪಾತಿ, 
ಜೊತೆಗೆ ಬೇಳೆ, ತರಕಾರಿಯ ಪದಾರ್ಥವೂ ಒಳಗೊಂಡಿರುತ್ತದೆ. ಅಕ್ಕಿ 
ಅಥವಾ ಗೋಧಿಯನ್ನು ಸರ್ಕಾರವೇ ನೇರವಾಗಿ ಶಾಲೆಗಳಗೆ 
ಪೂರೈಸುತ್ತದೆ. ಆದರೆ ಬೇಳೆ ಮತ್ತು ತರಕಾರಿಗಳನ್ನು ಪ್ರತಿ ಮಗುವಿನ 
ಲೆಕ್ಲಾಚಾರದಲ್ಲ ಸರ್ಕಾರವೇ ನೀಡುವ ಅತ್ಯಲ್ಪ ಅನುದಾನದಲ್ತ 
ಶಾಲೆಗಳೇ ಬರೀದಿಸಬೇಕು. ಮಧ್ಯಾಹ್ನದ ಈ ಊಟವನ್ನು ಇನ್ನಷ್ಟು 
ಪೌಷ್ಟಿಕಾಂಶಯುಕ್ತವಾಗಿಸಲು ಎಸ್‌.ಡಿ.ಎಂ.ಸಿ ಯು ಸ್ಥಳೀಯ 
ಪಂಚಾಯತ್‌ ಅಥವಾ ಊರವರಿಂದ ಧನಸಹಾಯ 
ಪಡೆಯಬಹುದು. ಕೆಲವು ಕಡೆ ಊರವರು ಅಥವಾ ಸ್ಥಳೀಯ ರೈತರು 
ಖಯತುಮಾನಕ್ಕನುಗುಣವಾದ ತರಕಾರಿಗಳು ಮತ್ತು ಹಣ್ಣುಗಳನ್ನು 
(ಸೀಬೆಹಣ್ಣು. ಪಪ್ತಾು ಅಥವಾ ಬಾಳೆಹಣ್ಣಿನಂಥ ಅತಿಹೆಚ್ಚು 
ಪೌಷ್ಟಿಕಾಂಶವುಳ್ಗ ಸ್ಥಳೀಯ ಹಣ್ಣುಗಳು). ಕಡಲೆಬೀಜದ 
ಚಿಕ್ಕಿಯಂತಹ ಬೆಳಗಿನ ಉಪಾಹಾರವನ್ನು ಉಚಿತವಾಗಿಯೋ. 
ಕಡಿಮೆ ದರದಲ್ಲಯೋ ಒದಗಿಸುವ ನಿದರ್ಶನಗಳೂ ಉಂಟು. 
ಅಥವಾ ಶಾಲೆಯಲ್ಲೇ ಕೈತೋಟ ನಿರ್ಮಿಸಿ ತರಕಾರಿ ಬೆಕೆಯುವ 
ನಿಟ್ಟನಲ್ಲ ಊರ ದಾನಿಗಳ ನೆರವನ್ನು ಎಸ್‌.ಡಿ.ಎಂ.ಸಿ.ಯು 
ಪಡೆಯಬಹುದು. ಇದು ತರಕಾರಿಯ ೫ಬರ್ಚುವೆಚ್ಚವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ನಿಭಾಯುಸಲು ನೆರವಾಗುವುದರ ಜೊತೆಗೆ, ಮಕ್ಷಳಗೆ ಜೀವವಿಜ್ಞಾನ 
ಮತ್ತು/ಅಥವಾ ಪರಿಸರ ವಿಜ್ಞಾನ ಪಠ್ಯದ ಭಾಗವಾಗಿಯೂ 
ಸಹಾಯಕವಾದೀತು. 


* ಶಾಲಾ ಆರೋಗ್ಯ ಕಾರ್ಯಕ್ರಮ (ಎಸ್‌.ಎಚ್‌.ಪಿ.): 
ಎಸ್‌.ಎಚ್‌.ಪಿ.ಯು ಎಲ್ಲಾ ಮಕ್ಕಳಗೆ ವಿಟಮಿನ್‌ ಎ ಮತ್ತು ಕಜ್ಚಣದ 
ಅಂಶವುಳ್ಳ ಪೂರಕ ಔಷಧಿ ಮತ್ತು ಜಂತು ಹುಳ ನಿವಾರಣೆ 
ಔಷಧವನ್ನು ನೀಡುವುದರ ಜೊತೆಗೆ ಸಾಮಾನ್ಯ ಆರೋಗ್ಯ 
ತಪಾಸಣೆಯನ್ನು ಮಾಡುತ್ತದೆ. ಇದಕಾಗಿ ಎಸ್‌.ಡಿ.ಎಂ.ಸಿಯು 
ಸ್ಥಳೀಯ ಆರೋಗ್ಯ ಕೇಂದ್ರ/ಎ.ಎನ್‌.ಎಂ. ಜೊತೆ ನಿರಂತರ 
ಸಂಪರ್ಕ ಇರಿಸಿಕೊಂಡು ಮಕ್ಕಳಗೆ ನಿಯಮಿತ ಆರೋಗ್ಯ 
ತಪಾಸಣಿ ಮತ್ತು ಪೂರಕ ಪೋಷಕಾಂಶಗಳ ಪೂರೈಕೆಯಾಗುವಂತೆ 
ನೋಡಿಕೊಳ್ಳುತ್ತದೆ. ಜೊತೆಗೆ ಈ ಸಂಬಂಧ ಪೂರ್ವ ನಿಗದಿತ 
ಅವಧಿಯಲ್ಲ ಪ್ರತಿ ವಿದ್ಯಾರ್ಥಿಗೂ "ವಿದ್ಯಾರ್ಥಿ ಆರೋಗ್ಯ ಕಾರ್ಡ್‌್‌- 
ನೀಡಿ ನಿರ್ವಹಿಸಿ ನಿಯಮಿತವಾಗಿ ಮಾಹಿತಿ ದಾಬಅಸುವುದನ್ನೂ 
ಖಾತರಿಪಡಿಸುತ್ತದೆ. ಇದರಿಂದ, ಮಕ್ಷಳಲ್ಲ ಇರಬಹುದಾದ ಸಣ್ಣಪುಟ್ಟ 
ಸಮಸ್ಯೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚ ತಕ್ಷಣ ಚಿಕಿತ್ಸೆ 
ಕೊಡಿಸಬಹುದು ಹಾಗೂ ಮಗು ಶಾಲೆಗೆ ಹೆಚ್ಚು ರಜೆ 
ಮಾಡುವುದನ್ನು ತಪ್ಪಿಸಬಹುದು. ಇದಕ್ಕೆ ಪೂರಕವಾಗಿ, 
ನಿಯಮಿತವಾದ ಆರೋಗ್ಯ ತಪಾಸಣಿ ಮತ್ತು ದಾಬಲಾತಿ- 
ಯುಂದಾಗಿ ಮಕ್ಕಳ ಬೆಳವಣಿಗೆಯ ಬಣ್ಣಿ ಅಂದರೆ. ಎತ್ತರ ಮತ್ತು 
ತೂಕ ಇತ್ಯಾದಿ ಮೇಲೆ ನಿಗಾ ಇಟ್ಟು ಮಕ್ಕಳಗೆ ಪೌಷ್ಟಿಕಾಂಶಗಳ 
ಕೊರತೆಯಾಗದಂತೆ ಬಚಿತಪಡಿಸಿಕೊಳ್ಳಬಹುದು. 


2. ಮೂಲಸೌಕರ್ಯವನ್ನು ಬಾತ್ರಿಪಡಿಸುವುದು 


ಶಾಲೆಗಳಲ್ಲ ನೀರು. ನೈರ್ಮಲ್ಯ ಮತ್ತು ಶುಚಿತ್ವದ ಶಿಕ್ಷಣ (Water, 


Sanitation and Hygiene Education -WASH) uoದು 
ಕಾರ್ಯತಂತ್ರವಾಗಿದ್ದು, ಎಲ್ಲಾ ಮಕ್ಕಳಗೆ ಶುಧ್ಧ ನೀರು ಮತ್ತು 
ನೈರ್ಮಲ್ಯದ ಸೌಲಭ್ಯವನ್ನು ಒದಗಿಸುತ್ತದೆ. ಮತ್ತು ಈ ಸೌಲಭ್ಯ 
ಯಾಕೆ ಅವಶ್ಯ ಎಂಬುದರ ಬಣ್ಣೆ ಮಕ್ಕಳು ಸಂವೇದನಾ- 
ಶೀಲರಾಗುವಂತೆ ಮಾಡುತ್ತದೆ. ಮಕ್ಕಳು ತಮ್ಮ ದಿನದ ಹೆಚ್ಚನ 


ಅವಧಿಯನ್ನು ಶಾಲೆಯಲ್ಲ ಕಳೆಯುವ ಕಾರಣ 'WASಗ', ಮಕ್ಕಳ 
ಕಲಕೆ, ಆರೋಗ್ಯ ಮತ್ತು ಘನತೆಯ ಮೇಲೆ ವಿಶೇಷವಾಗಿ ಹೆಣ್ಣು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ನಳ ವಿಚಾರದಲ್ಲ ಗಣನೀಯ ಪರಿಣಾಮ ಜೀರುತ್ತದೆ, 
(ಯುನಿಸೆಫ್‌ ೭೦18).' 


* ಶೇಕಡಾ 6೦ರಷ್ಟು ಮಕ್ಕಳಗೆ ಮಾತ್ರ ತಮ್ಮ ಮನೆಗಳಲ್ಲ 
ನೈರ್ಮಲ್ಯದ (ಶೌಚಾಲಯ) ವ್ಯವಸ್ಥೆ ಇರುತ್ತದೆ. ಹಾಗಾಗಿ, ಅವರಿಗೆ 
ಖಾಸಗಿಯಾಗಿ ಸ್ವಚ್ಛ ಶೌಚಾಲಯ ವ್ಯವಸ್ಥೆ ಲಭ್ಯವಿರುವ ಏಕೈಕ ಸ್ಥಳ 
ಎಂದರೆ ಶಾಲೆಯಾಗಿರುತ್ತದೆ. ಹೆಚ್ಚನ ಮಕ್ತಳಗೆ ಮನೆಯಲ್ಲ ಶುದ್ಧ 
ನೀರು ಸಿಕ್ಕಿದರೂ ಅದರ ಗುಣಮಟ್ಟ ಬದಲಾವಣಿಯುರುತ್ತದೆ. 
ಶಾಲೆಯಲ್ಲಿ ಶುದ್ಧ ನೀರು ಪೂರೈಸುವ ಕಾರಣ ಕೊಳಕು ನೀರಿನಿಂದ 
ಎದುರಾಗುವ ಕಾಲುಲೆಗಳ (ಟೈಫಾಯ್ಡ್‌. ಕಾಮಾಲೆ) ಪ್ರಮಾಣ 
ಇಳಿಮುಬವಾಗುತ್ತದೆ. 


*ಕೈ ತೊಳೆಯುವ ಹವ್ಯಾಸವನ್ನು ಪರಿಚಯುಸಿ ಸರಿಯಾಗಿ ಅಭ್ಯಾಸ 
ಮಾಡಿಸುವುದರಿಂದ ಕೋವಿಡ್‌ 19೨ ಸೇರಿದಂತೆ ಹಲವು ಬಗೆಯ 
ಸಾಂಕ್ರಾಮಿಕ ಕಾಯುಲೆಗಳು ಹರಡುವುದನ್ನು ತಡೆಯಬಹುದು. ಈ 
ನಿಟ್ಟನಲ್ಲ ಇತ್ತಿಪತ್ರಗಳ ಮೂಲಕ ಸಂದೇಶ ನೀಡುವುದು ಉತ್ತಮ 
ಮಾರ್ಗವಾಗಿದೆ." 


* ‘WASH’ ಹೊರತುಪಡಿಸಿದರೆ. ಆಟದ ಮೈದಾನಗಳು ಮಕ್ಕಳ 
ಸ್ಪಾಪ್ಟ್ಯ ಕಾಪಾಡುವ ನಿಟ್ಟನಲ್ಲ ದೊಡ್ಡ ಪಾತ್ರ ವಹಿಸುತ್ತವೆ. ಸಾಮಾಜಕ, 
ಭಾವನಾತ್ಮಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆ ಒಂದು ಧನಾತ್ಮಕ 
ಶಕ್ತಿಯುದ್ದಂತೆ. ಇಂದು ಶಾಲಾ ಮಕ್ಕಳಲ್ಲ ಹೆಚ್ಚಾಗಿ ಕಂಡುಬರುವ 
ಬೊಜ್ಜಿನ ಸಮಸ್ಯೆಗೂ ಕ್ರೀಡೆ ಅತ್ಯುತ್ತಮ ಪರಿಹಾರ. 


3. ಪಠ್ಯಕ್ರಮದಲ್ಲ ಪೌಷ್ಟಿಕತೆಯ ಸೇರ್ಪಡೆ 


ಈಗಾಗಲೇ ಆಹಾರ ಮತ್ತು ಪೌಷ್ಟಿಕತೆ, ಆರೋಗ್ಯ, ಶುಚಿತ್ವ, 
ನೈರ್ಮಲ್ಯ ಸಂಬಂಧಿ ವಿಷಯಗಳು ಮತ್ತು ಚಟುವಟಕೆಗಳು ಶಾಲಾ 
ಪಠ್ಯದಲ್ಲ ಒಳಗೊಂಡಿದೆ. ತರಗತಿ ಶಿಕ್ಷಣಶಾಸ್ತ್ರದಲ್ಲ ಅಳವಡಿಸ- 
ಬಹುದಾದ ಕೆಲವು ವಿಷಯಾಧಾರಿತ ಸಂಗತಿಗಳನ್ನು ಇಲ್ಲ ಪಟ್ಟ 
ಮಾಡಲಾಗಿದೆ: 


ಕೋಷ್ಟಕ 2೨: ಒಂದರಿಂದ ಐದನೇ ತರಗತಿವರೆಗಿನ ಪಠ್ಯಕ್ರಮದಲ್ಲ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದಾದ ಕೆಲವು ವಿಷಯಾಧಾರಿತ ಅಂಶಗಳು 


ವಿಷಯಾಧಾರಿತ ಅಂಶಗಳು ಉಪ ವಿಷಯಗಳು 


ಆಹಾರ ಮತ್ತು ಪೌಷ್ಟಿಕತೆ 


ಮಕ್ಕಳು ಕೆಲ ಆಹಾರವನ್ನು ಇಷ್ಟಪಟ್ಟರೆ. ಮತ್ತೆ ಕೆಲವನ್ನು ಇಷ್ಟಪಡುವುದಿಲ್ಲ ಯಾಕೆ? 
ಆಹಾರ ಸೇವನೆಗೂ ಮುನ್ನು ತರಕಾರಿ, ಹಣ್ಣುಗಳನ್ನು ಶುಚಿಗೊಆಸುವುದು 

ಹಣ್ಣಿನ ರಸ ತಯಾರಿ, ಕಾಳು ಮೊಳಕೆಬರಿಸುವುದು. ಹಣ್ಣಿನ ರಸಾಯನ ತಯಾರಿ 
ಪಥ್ಯಾಹಾರದ ಕೋಷ್ಟಕ ತಯಾರಿ 

ಶಾಲಾ ಕೈತೋಟದ ಮೂಲಕ ಮಧ್ಯಾಹ್ನದ ಬಸಿಯೂಟ ಕಾರ್ಯಕ್ರಮದ ಸುಧಾರಣೆ 


ನೀರು ಮತ್ತು ನೈರ್ಮಲ್ಯ 


ಶಾಲೆ ಮತ್ತು ಗ್ರಾಮದಲ್ಲ ಶೌಚಾಲಯದ ಸಮೀಕ್ಷೆ: ಯಾರಲ್ಲದೆ, ಯಾರು ಬಳಸುತ್ತಾರೆ? 
ಕುಡಿಯುವ ನೀರಿನ ಶುದ್ಧೀಕರಣ ಮತ್ತು ಶೇಖರಣಿ 
ನೀರಿನ ಉಳತಾಯ- ನೀರಿನ ಸದ್ದಳಕೆ ಹೇಗೆ ಇತ್ಯಾದಿ 


ವೈಯಕ್ತಿಕ ಶುಚಿತ್ವ 


ಕೈ ತೊಳೆಯುವುದು. 
ಹಲ್ಲುಜ್ಜುವುದು. ಆಹಾರ ಸೇವನೆ ಬಆಕ ಬಾಂಖ ಮುಕ್ಕಳಸುವುದು 
ಉಗುರು ಕತ್ತರಿಸುವುದು. 
ದೈನಂದಿನ ದೈಹಿಕ ವ್ಯಾಯಾಮ 


ತ್ಯಾಜ್ಯ ನಿರ್ವಹಣೆ 
ಕಸದ ಡಬ್ಬದ ಬಳಕೆ 


ಶಾಲೆ ಮತ್ತು ಮನೆಯ ಸುತ್ತಅನ ವಾತಾವರಣ ಶುಚಿಯಾಗಿರಿಸಿಕೊಳ್ಳುವುದು 


ಒಣ ಮತ್ತು ಹಸಿ ಕಸ ಬೇರ್ಪಡಿಸುವುದು 


&ಓಆರ್‌ಎಸ್‌ ಮಾಡುವುದು 


ಔಷಧದ ಬಳಕೆ 


ಔಷಧೀಯ ಸಸ್ಯಗಳನ್ನು ನೆರವುದು ಪ್ರಾಥಮಿಕ ಆವಶ್ಯಕತೆಗಳಗೆ ಸಾಂಪ್ರದಾಯುಕ 


ಪ್ರಥಮ ಚಿಕಿತ್ಲಾ ಪೆಟ್ಣೆಯನ್ನು ಬಳಸುವುದು 


ಆರೋಗ್ಯದ ನಿಗಾವಣೆ * ಥರ್ಮೋಮೀಟರ್‌ ಬಳಕೆ 


*ಉಸಿರಾಟ ಮತ್ತು ನಾಡಿ ಮಿಡಿತದ ಪರೀಕ್ಷೆ 

ನಿಯತವಾಗಿ ಎತ್ತರ ಮತ್ತು ತೂಕವನ್ನು ಪರೀಕ್ಷಿಸಿಕೊಳ್ಳುವುದು. ಜಎಂಐ ಲೆಕ್ಕಹಾಕುವುದು ಮತ್ತು 
ಬೆಳವಣಿಗೆಯ ನಕ್ಷೆಯನ್ನು ನಿರ್ವಹಿಸುವುದು 

ಆರೋಗ್ಯ ಕಾರ್ಡನ್ನು ನಿರ್ವಹಿಸುವುದು 

ಸ್ನೆಲ್ಲೆನ್‌ ನಕ್ಷೆಯನ್ನು (5ಗೀ!en chart) ಬಳಸಿ ಕಣ್ಣಿನ ತಪಾಸಣಿ ಮಾಡುವುದು 


ಈ ಕೋಷ್ಟಕವನ್ನು, ಆರೋಗ್ಯ, ಅಭಿವೃದ್ಧಿ ಮತ್ತು ಸೊಸ್ಯೆಟ (Health, Development and Society team) ತಂಡವು ಕಾರ್ಯ ಮತ್ತು ಶಿಕ್ಷಣ 
ತಂಡದ ಸಹಭಾಗಿತ್ವದೊಂದಿಗೆ ಅಭವೃದ್ಧಿಪಡಿಸಿದೆ. ಕರ್ನಾಟಕ ಸರ್ಕಾರದ ಶಾಲಾ ಪಠ್ಯಪುಸ್ತಕಗಳು ಮತ್ತು ಜಾಗತಿಕವಾಗಿ ಶಾಲೆಗಳಲ್ಪನ 
ಯಶಸ್ಲೀ ಉಪಕ್ರಮಗಳ ಮೇಅನ ಸಾಹಿತ್ಯವನ್ನು ವಿಶ್ಲೇಷಣೆ ಮಾಡಿ ರಚಿಸಲಾಗಿದೆ. 


ಸೂಚನೆ: ಠ ಉಪ ವಿಷಯಗಳು ಪಠ್ಯಪುಸ್ತಕಗಳಲ್ಲಲ್ಲವಾದರೂ ಅಪೌಷ್ಟಿಕತೆಗೆ ಸಂಬಂಧಿಸಿದ್ದಾದುದರಿಂದ ಇಲ್ಲ ಸೇರಿಸಲಾಗಿದೆ. 


4. ಸಮುದಾಯದೊಂದಿಗೆ ನಂಟು ಏರ್ಪಡಿಸುವುದು 


ಬಹುತೇಕ ಕುಟುಂಬಗಳ ಮಕ್ಕಳು ಶಾಲೆಗೆ ಹಾಜರಾಗುವ ಕಾರಣ 
ಸಮುದಾಯವು ತಮ್ಮ ಮಕ್ಷಳ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಮೇಲೆ 
ಹೂಡಿಕೆ ಮಾಡುತ್ತದೆ. ಸಮುದಾಯವನ್ನು ನೆರವಿಗಾಗಿ 
ಸಂಪರಕಿೀಸುವುದರಿಂದ ಶಾಲೆಗೆ ಸಂಪನ್ಮೂಲಗಳ 
ವಿಸ್ತರಣಿಯಾಗುವುದು ಅಷ್ಟೇ ಅಲ್ಲ: ಶಾಲೆಯ ಮಾಲೀಕತ್ವವನ್ನು 
ಮತ್ತು ಯಶಸ್ಸನ್ನು ಸಮುದಾಯದೊಂದಿಗೆ ಹಂಚಿಕೊಂಡಂತೆಯೂ 
ಆಗುತ್ತದೆ. ನಿಯಮಿತವಾಗಿಯೋ, ವಿಶೇಷ ಸಂದರ್ಭದಲ್ಲೋ- 
ಹೆಚ್ಚುವರಿ ಆಹಾರ ಪೂರೈಸುವುದು- ಊಟದ ಸಮಯದಲ್ಲ ಅವರು 
ಎಲ್ಲಾ ಮಕಳು ಸರಿಯಾಗಿ ಆಹಾರ ಸೇವಿಸುತ್ತಿದ್ದಾರೋ ಇಲ್ಲವೋ 
ಎಂದು ಪ್ರಯಂಪ್ರೇರಣಿೆಯಿಂದ ಮೇಲ್ಪಚಾರಣಿ ಮಾಡುವುದು. 


ಸಂತೋಷಕ್ಸಾಗಿ ಮತ್ತು ಅನುಭವ ಗಳಕೆಗಾಗಿ ಮಕ್ಕಳನ್ನು 
ಹೊರಾಂಗಣಕ್ಷೆ ಕರೆದೊಯ್ಯುವುದು, ತರಕಾರಿ ಹೇಗೆ 
ಬೆಳೆಯುವುದು, ಮೊಳಕೆ ಬರಿಸುವುದು ಹೇಗೆ ಅಥವಾ 
ಬೇಯುಸುವುದು ಹೇಗೆ ಎ೦ಬ ಮಾಹಿತಿಗಳನ್ನು ವಿವರಿಸುವುದು- 
ಹೀಗೆ ಭಾಗಿಯಾಗುವ ಮೂಲಕ ಊರವರೂ ಮಕ್ಕಳ ಪೌಷ್ಟಿಕತೆ 
ಮತ್ತು ಆರೋಗ್ಯದ ಬಧ್ಧೆ ತಮ್ಮ ಕೊಡುಗೆಯನ್ನು ಕೊಡಬಹುದು. 


ಉಪಸಂಹಾರ 


ಅಂತಿಮವಾಗಿ, ಶಾಲೆಗೆ ಹೋಗುವ ಮಕ್ಷಳ ಆರೋಗ್ಯದ ಜವಾಬ್ದಾರಿ 
ಸಂಘಟತವಾದುದು: ಅವನ/ ಅಥವಾ ಅವಳ ಮಾನಸಿಕ ಮತ್ತು 
ದೈಹಿಕ ಸ್ವಾಸ್ಟ್ಯವನ್ನು ಬೆಂಬಅಸುವಂಥ ನಿರ್ಣಾಯಕ ಸೇವೆಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


32 


ಒದಗಿಸುವುದು ಸರ್ಕಾರದ ಹೊಣಿ; ಸರ್ಕಾರವು ಗುಣಮಟ್ಟ ಮತ್ತು 
ಪಾರದರ್ಶಕವಾಗಿ ಕಾರ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುವುದು 
ಸಮುದಾಯದ ಹೊಣಿ ಹಾಗೂ ತಮ್ಮ ಮಕ್ಕಳಗೆ ಉತ್ತಮ 
ಪೋಷಕಾಂಶಯುಕ್ತ ಆಹಾರ ದೊರಕುತ್ತಿದೆ ಎಂಬುದನ್ನು 
ಖಾತರಿಪಡಿಸಿಕೊಳ್ಳುವುದು ಪೋಷಕರ ಹೊಣಿಯಾಗಿರುತ್ತದೆ. 


ಆದಾಗ್ಯೂ, ಮಕ್ಷಳಗೆ ಅವಶ್ಯವಿರುವ ಸೇವೆಗಳು ತಲುಪುವುದನ್ನು 
ಖಾತರಿಪಡಿಸಿಕೊಳ್ಳುವಲ್ಲ ಶಾಲೆಗಳು ಪ್ರಧಾನ ಪಾತ್ರ ವಹಿಸುತ್ತವೆ. 
ಹಲವು ಕಾರಣಗಳಗೆ ಇವು ಮಹತ್ವದ್ದು. 


* ಬಾಲ್ಯಪೂರ್ವದ ಆರೋಗ್ಯ ಮತ್ತು ಪೌಷ್ಟಿಕತೆ ಕಾರ್ಯಕ್ರಮಗಳು 
ಮಕ್ನಳಗೆ ಸಿಗುವಂತೆ ಮಾಡುತ್ತದೆ: ಉದಾಹರಣೆಗೆ- ಸಮಗ್ರ ಶಿಶು 


ಕಲ್ಮ್ಯಾಣ ಯೊಜನೆ. (Integrated Child Development 


Scheme). 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


* ಶಾಲೆಯಲ್ಲಿ ಏಕಕಾಲಕ್ಕೆ ಹಲವಾರು ಮಕ್ಷಳು ಸೇರುವ ಕಾರಣ 
ಪೌಷ್ಟಿಕತೆಂಯ ಸೇವೆಗಳನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಆಸಲು ಸಾಧ್ಯ. 


* ಉತ್ತಮ ಆರೋಗ್ಯ ಮತ್ತು ಪೌಷ್ಟಿಕತೆಯು ಶಾಲೆಯ ಮೂಲ 
ಉದ್ದೇಶವಾದ ಕಲಅಕೆಯನ್ನು ಉತ್ತೇಜಸುತ್ತದೆ ಎಂಬುದು 
ಈಗಾಗಲೇ ಸಾಜೀತಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಶಾಲೆಯ 
ಆರೋಗ್ಯ ಮತ್ತು ಪೌಷ್ಟಿಕತೆ ಕಾರ್ಯಕ್ರಮಗಳು ಭಾರತದ 
ಎಲ್ಲರಿಗೂ ಶಿಕ್ಷಣದ ಗುರಿಯನ್ನು ಸಾಧಿಸಲು ಬೇಕಾದ ಮೂಲಭೂತ 
ಅವಶ್ಯಕತೆಯಾದ ವಿದ್ಯಾರ್ಥಿಯು "ಹಾಜರಿ, ಸಿದ್ಧತೆ ಮತ್ತು ಕಲಕೆಗೆ 


ಸಮರ್ಥ” ಎಂಬುದನ್ನು ಖಾತ್ರಿಪಡಿಸುತ್ತದೆ. 


i *ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಆರೋಗ್ಯ, ಅಭವೃದ್ಧಿ ಮತ್ತು ಸಮಾಜ ತಂಡವು ಮಗುವಿನ ಬೆಳವಣಿಗೆ ಮೌಲ್ಯಮಾಪನಕ್ಕೆ 
ಅವಶ್ಯವಾದ ಕೆಲವು ಸಾಧನಗಳ ಪಟ್ಟ ಅಭವೃಧ್ಧಿಪಡಿಸಿದ್ದು, ಅದನ್ನು ವೀಕ್ಷಿಸಲು ಘೇ ಕೊಂಡಿಯನ್ನು ಬಳಸಿ: 


https://sites.google.com/a/apu.edu.in/the-nutrition-project/teaching-learning-materials 


i UNICEF (2018). WASH in Schools. https://data.unicef.org/topic/water-and-sanitation/wash-in-schools/ (accessed June 4, 2020). 


i! https://www.nhp.gov.in/hand-washing_pg 


» Bundy etal. School-based Health and Nutrition Programs. Disease Control Priorities Project 2nd. Edition. https://www.ncbi.nIm.nih.gov/books/ 
NBK11783/ 


ಶ್ರೀಲತಾ ರಾವ್‌ ಶೇಷಾದ್ರಿ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲ ಸಾರ್ವಜನಿಕ ಆರೋಗ್ಯ ಉಪಕ್ರಮ 
ವಿಭಾಗದಲ್ಲ ಪ್ರಾಧ್ಯಾಪಕಿ ಮತ್ತು ಕಾರ್ಯಕ್ರಮ ನಿರೂಪಕಿಯಾಗಿದ್ದಾರೆ. ಅವರು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ 
ಸುಮಾರು ಮೂರು ದಶಕಗಳಂದ ಸಂಶೋಧನೆ, ಅಭ್ಯಾಸ ಮತ್ತು ಬೋಧನೆಯಲ್ಲ ತೊಡಗಿದ್ದಾರೆ. ಅವರು ಹಲವಾರು 
ವೃತ್ತಿಪರ ಸ್ಥಾನಗಳಲ್ಲ, ದ್ವಿಪಕ್ಷೀಯ ಏಜೆನ್ಸಿಗಳಲ್ಲ. ಜಾಗತಿಕ ಸಂಶೋಧನಾ ಉಪಕ್ರಮಗಳು ಮತ್ತು ತಳಮಟ್ಟದಲ್ಲ 
ಸರ್ಕಾರೇತರ ಸಂಸ್ಥೆಗಳು ಮುಂತಾದೆಡೆ ಕಾರ್ಯನಿರ್ವಹಿಸಿದ್ದಾರೆ. ಆರೋಗ್ಯ ನೀತಿ ಮತ್ತು ವ್ಯವಸ್ಥೆಯ ಅಧ್ಯಯನ ಅವರ 
ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಿದ್ದು, ಮೌಲ್ಯಮಾಪನದ ಬಣ್ಣೆ ವಿಶೇಷ ಕಾಳಜಯನ್ನು ಹೊಂದಿದ್ದಾರೆ. ಶ್ರೀಲತಾ ಅವರು 
ಪ್ರಾಥಮಿಕ ಶಾಲಾ ಮಕ್ಕಳು ಎದುರಿಸುವ ಪೌಷ್ಟಿಕಾಂಶದ ಕೊರತೆ, ಸಾಂಪ್ರದಾಯಕ ಆಹಾರ ಕ್ರಮ ಮತ್ತು ಅವುಗಳ 
ರೂಪಾಂತರ ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲ ಎದುರಿಸುತ್ತಿರುವ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಕೊರತೆಗೆ 
ಕಾರಣವಾಗಿರುವ ಆಡಳತಾತ್ಕಕ ಸಮಸ್ಯೆಗಳೂ ಸೇರಿದಂತೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಅನೇಕ 


ಲೇಖನಗಳನ್ನು ಬರೆದು ಪ್ರಕಟಸಿದ್ದಾರೆ. ಶ್ರೀಲತಾ ಅವರನ್ನು ಈ ಮುಂದಿನ ಇ-ಮೇಲ್‌ನಲ್ಲ ಸಂಪರ್ಕಿಸಬಹುದು: 


shreelata.seshadri@azimpremjifoundation.org 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಉದ್ಯಾನಕ್ಕೆ ಚಿಟ್ಟೆಗಳಂತೆ ಕಲಿಕಾ ಬೋಧನಾ ಉಪಕರಣಗಳತ್ತ ಮಕ್ಕಳು 


ಆದಿತ್ಯ ಗುಪ್ತ 


ಮಕ್ಷಳ ಮನಸ್ಸೂ ಉದ್ಯಾನದಲ್ಲರುವ ಚಿಟ್ಟೆಗಳಂತೆ ವಿವಿಧ ಬಣ್ಣದ 
ಹೂಗಳೆಡೆಗೆ ಮತ್ತು ಅವುಗಳ ಮನಮೋಹಕ ಸುಗಂಧದೆಡೆ 
ಆಕರ್ಷಿತವಾಗುತ್ತಾ ಇರುತ್ತದೆ. ಮಕ್ಕಳು ತಮ್ಮ ಸುತ್ತಮುತ್ತಅನ 
ಆಗುಹೋಗುಗಳನ್ನು ಮತ್ತು ಚಟುವಟಕೆಗಳನ್ನು ಬಹಳ 
ಸೂಕ್ಷವಾಗಿ ಗಮನಿಸುತ್ತಾರೆ ಮತ್ತು ಬಹಳ ಸಣ್ಣ ಬದಲಾವಣೆಗೂ 
ಅವರು ಪ್ರತಿಕ್ರಿಬುಸುತ್ತಾರೆ. ಅವರು ಯಾವುದೇ ಚಟುವಟಕೆಯನ್ನು 
ಅಥವಾ ಬದಲಾವಣೆಯನ್ನು ಅವರದೇ ದ್ರಹಿಕೆ ಮತ್ತು 


ಪೂರ್ವಜಾನದ ಮೇಲನಿಂದ ಅರ್ಥ್ರೈಸಿಕೊಳ್ಳುವುದಕ್ಕೆ 
ಪ್ರಯತ್ನಿಸುತ್ತಾರೆ ಮತ್ತು ತಮ್ಮದೇ ಆಲೋಚನೆಗಳನ್ನು 
ರೂಪಿಸಿಕೊಳ್ಳುತ್ತಾರೆ. ಇಲ್ಲಂದಲೇ  ಶಿಕ್ಷಕರೊಬ್ಬರ ಪಾತ್ರವು 
ಪ್ರಾರಂಭವಾಗುತ್ತದೆ. 


ಹಾಗಾಗಿ, ಶಿಕ್ಷಕರೊಬ್ಬರಿಗೆ ಇರುವ ಇತರೆಲ್ಲ ಪಾತ್ರ ಮತ್ತು 
ಜವಾಬ್ದಾರಿಗಳ ಜೊತೆಗೆ ಬಹುಶಃ ಇನ್ನೊಂದು ಪಾತ್ರವೂ ಇದೆ- 
ಎಲ್ಲರನ್ನೂ ಆಕರ್ಷಿಸುವಂತಹ, ಯಥೇಚ್ಛ ಬಣ್ಣಗಳ೦ದ 
ಅಲಂಕೃತವಾದ ಸುಂದರ ಉದ್ಯಾನವನವನ್ನು ನಿರ್ಮಿಸುವ ಓರ್ವ 
ಮಾಲಯ ಪಾತ್ರ. ಇಲ್ಲಿ. 'ಉದ್ಯಾನವನ' ಎಂಬ ಪದವು ತರಗತಿಯ 
ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಮಕ್ಕಳಗೆ ಹೊಸದನ್ನು 
ಕಅಯುವುದಕ್ಕೆ ಪ್ರೇರಣಿ ಕೊಡುವ  ಬೋಧನಾ-ಕಲಕಾ 


ಪರಿಕರಗಳನ್ನು (TLM) ಸೂಚಿಸುತ್ತದೆ. ಶಿಕ್ಷಕರೊಬ್ಬರು ತರಗತಿ 
ಕೊಠಡಿಯೊಳಗೆ ಪ್ರವೇಶಿಸಿದಾಗ, ಎಲ್ಲಾ ವಿದ್ಯಾರ್ಥಿಗಳೂ ಆಕೆ/ತ 
ತನ್ನ ಜೊತೆಗೆ ಏನು ಪರಿಕರ ತಂದಿದ್ದಾಕೆ/ನೆ ಎಂದು ನೋಡುತ್ತಾರೆ, 
ಮತ್ತು ಹೊಸ ಸಾಮರ್ರಿಗಳ ಮೇಅನ ಅವರ ದೃಷ್ಟಿಯೇ ಅವರನ್ನು 
ತರಗತಿಯಲ್ಲ ಸಂಪೂರ್ಣ ತಲ್ಲೀನರಾಗಿಸುತ್ತದೆ. 


6ನೇ ತರಗತಿಯ ವಿದ್ಯಾರ್ಥಿಗಳೊಂದಿಗಿನ ಬೋಧನಾ ಸಾಮದ್ರಿಗಳ 
ಅಥವಾ ಮಕ್ಕಳ ಕಲಕೆಗೆ ಸಹಾಯ ಮಾಡುವ ಟಎಲ್‌ಎಂಗಳ 
ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ. ನನ್ನ ತರಗತಿ ಅನುಭವದ 
ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇನೆ. ಈ 
ತರಗತಿಯ ವಿದ್ಯಾರ್ಥಿಗಳಲ್ಲ ಏಕಾಗ್ರತೆಯ ಸಮಸ್ಯೆಯನ್ನು 
ಶಿಕ್ಷಕರು ಆಗಾಗ ಎದುರಿಸಬೇಕಾಗುತ್ತಿತ್ತು. ಪ್ರತಿದಿನ ಅವರ 
ಕೊನೆಯ ಅವಧಿಯು ಸಮಾಜ ವಿಜ್ಞಾನದ ವಿಷಯವಾಗಿರುತ್ತಿತ್ತು. ಆ 
ವೇಳೆಗೆ ಬಹುಪಾಲು ಎಲ್ಲಾ ವಿದ್ಯಾರ್ಥಿಗಳು ದಣಿದಿರುತ್ತಿದ್ದರು. ಅದರ 
ಪರಿಣಾಮವಾಗಿ, ನಾನು ಕೂಡಾ ಬಹಳ ಸಮಸ್ಯೆಗಳನ್ನು 
ಎದುರಿಸಬೇಕಾಗುತ್ತಿತ್ತು. ಬೋಧನಾ ಸಾಮದ್ರಿಗಳು 
ವಿದ್ಯಾರ್ಥಿಗಳಲ್ಲ ಹೊಸ ವಿಷಯಗಳನ್ನು ಕಲಯುವ ಆಸಕ್ತಿಯನ್ನು 
ಪ್ರೇರೇಪಿಸಿ ನನ್ನನ್ನು ರಕ್ಷಿಸಿದವು. ಜೊತೆಗೆ ತರಗತಿ ಚಟುವಟಕೆಗಳೂ 
ದೊಡ್ಡ ಮಟ್ಟಗೆ ಸುಧಾರಣಿೆಯಾದವು. 


'ಭೂಮಿಯ ಪ್ರಮುಖ ವಿಭಾಗಗಳು (Major Domains of the 
Earth) ಎ೦ಬ ವಿಷಯಕ್ಕೆ (ಅಧ್ಯಾಯ a} ಭೂಗೋಳಶಾಸ್ತ್ರ, 
ಎನ್‌ಸಿಇಆರ್‌ಟ) ನನ್ನ ವಿದ್ಯಾರ್ಥಿಗಳಿಗೆ ಭೂಮಿಯ ನಾಲ್ಲು 
ವಿಭಾಗಗಳನ್ನು ವಿವರಿಸುವುದಕ್ಕೆ ನಾನು ಕೆಲವು ಬೋಧನಾ 
ಸಾಮರ್ರಿಗಳನ್ನು ಅಭವೃದ್ಧಿ ಪಡಿಸಿದೆ. ಅವುಗಳೆಂದರೆ: 


- 


ಜಲ ಚಕ್ರದ ಒಂದು ಮಾದರಿ 

೨. ಸಾಗರಗಳು ಮತ್ತು ಖಂಡಗಳ ಕುರಿತ ಒಗಟು 

3. ಭೂಮಂಡಲದ ನೀರಿನ ಹಂಚಿಕೆಯನ್ನು ವಿವರಿಸಲು ಒಂದು 
ಪಾತ್ರೆ. ಒ೦ದು ಗಾಜನ ನಳಕೆ, ಬಣ್ಣದ ನೀರು ಮತ್ತು ಡ್ರಾಪರ್‌ 

4. ಬುಂಡಗಳ ಗಾತ್ರಗಳಗೆ ಸಂಬಂಧಿಸಿದ ಒಂದು ಹಾಕೆ 

5. ನೀರಿನ ಸಂರಕ್ಷಣೆ ಮತ್ತು ಅದರ ರಕ್ಷಣೆಯ ಉಪಾಯದ ಕುರಿತ 

ಒಂದು ಸಾಕ್ಷ್ಯಚಿತ್ರ ಮತ್ತು ನೀರನ್ನು ಉಳಸುವುದಕ್ಕೆ ಇರುವ 

ದಾರಿಗಳಗೆ ಸಂಬಂಧಿಸಿದ ಒಂದು ಕ್ರಿಯಾಪತ್ರ. 


ಈ ಬೋಧನಾ ಸಾಮದ್ರಿಗಕಳ ಕಾರಣದಿಂದ ಎಲ್ಲಾ ವಿದ್ಯಾರ್ಥಿಗಳೂ 
ತರಗತಿಯಲ್ಲ ಚಟುವಟಕೆಯಿಂದ ಭಾಗವಹಿಸಿದರು. ಆಅ 
ಕಾರಣದಿಂದ ತರಗತಿಯ ಕಲಕಾ ಪ್ರಕ್ರಿಯೆಯು 
ಆಸಕ್ತಿದಾಯಕವಾಯುತು. ಮತ್ತು ನನಗೆ ಕಅಕೆಯನ್ನು ಆಧರಿಸಿದ 
ಫಲತವನ್ನು ಸುಲಭವಾಗಿ ಸಾಧಿಸುವುದಕ್ಕೂ ಆಯತು. 


ವಿಷಯವನ್ನು ಕಅಯುವುದಕ್ಕೆ ಬಳಸಿದ ಬೋಧನಾ ಸಾಮದ್ರಿಗಳು 
ಮತ್ತು ತರಗತಿ ಚಟುವಟಕೆಗಳಲ್ಲ ಕಲಅಕಾ ಬೋಧನಾ ಸಾಮದ್ರಿಗಳ 
ಬಳಕೆಯನ್ನು ಇನ್ನು ಮುಂದೆ ವಿವರವಾಗಿ, ಚಿತ್ರ ಸಹಿತವಾಗಿ 
ವಿವರಿಸಲಾಗಿದೆ. 


ಜಲಗೋಳ (Hydrosphere) 


ಅ) ಪಾತ್ರೆ, ಗಾಜನ ಪ್ರನಾಳ, ಬಣ್ಣದ ನೀರು ಮತ್ತು ಡ್ರಾಪರ್‌ಗಳ 
ಸಹಾಯದಿಂದ ನಾನು ವಿದ್ಯಾರ್ಥಿಗಳಗೆ ಭೂಮಿಯ ಮೇಲನ ಒಟ್ಟು 
ನೀರಿನ ಹಂಚಿಕೆಯನ್ನು ವಿವರಿಸಿದೆ. ಹೀಗೆ ವಿದ್ಯಾರ್ಥಿಗಳು ನೀರಿನ 
ಹಂಚಿಕೆ ಮತ್ತು ಅದರ ಪ್ಪರೂಪಗಳ ಕುರಿತು ಕಅತರು. ನಾನು 
ನೀರಿನ ಮಹತ್ವ, ನೀರಿನ ಕುರಿತು ಅರಿವು ಮತ್ತು ಅದರ ಬಳಕೆಯ 
ಕುರಿತು ಸೂಕ್ಷ್ಮತೆಯನ್ನು ಬೆಳೆಸುವುದಕ್ಕೆ "When Every Drop 
Counts’, (https://youtu.be/ WxdtmswwHAk) wow 
ಸಾಕ್ಷ್ಯಚಿತ್ರ ಒಂದರ ಸಹಾಯವನ್ನು ಪಡೆದೆ. ಅದು ರಾಜಸ್ಥಾನದ 
ಬಾರ್ಮೇರ್‌ ಜಲ್ಲೆಯ ನೀರಿನ ಕೊರತೆಯ ಮತ್ತು ವಿವಿಧ ನೀರು 
ಸಂರಕ್ಷಣಾ ವಿಧಾನಗಳ ಚಿತ್ರಣವನ್ನು ನೀಡುತ್ತದೆ. ಆ ನಂತರ ನಾನು 
ವಿದ್ಯಾರ್ಥಿಗಳಿಗೆ ನೀರನ್ನು ಸಂರಕ್ಷಿಸುವುದು ಹೇಗೆ ಎಂಬ ಕುರಿತು 
ಒಂದು ಕಾರ್ಯಹಾಳೆಯನ್ನು ನೀಡಿದೆ. ಜೊತೆಗೆ ನೀರಿನ 
ಸಂರಕ್ಷಣೆಯ ಕುರಿತ ಅವರ ಆಲೋಚನೆಗಳನ್ನೂ ಕೇಳಸಿಕೊಂಡೆ. 
ಎಲ್ಲಾ ವಿದ್ಯಾರ್ಥಿಗಳೂ ಕಾರ್ಯಹಾಕೆಯಲ್ಲ ಕೊಟ್ಟ ಮಾಹಿತಿಯ 
ಬಗೆಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು. ಆ ಮೇಲೆ ಅವರ ಹಳ್ಳಿ 
ಮತ್ತು ಪಟ್ಟಣಗಳಲ್ಲ ನೀರಿನ ಸಂರಕ್ಷಣೆಗೆ ಅಳವಡಿಸಿರುವ 
ವಿಧಾನಗಳ ಕುರಿತು ಬರೆದುಕೊಂಡರು. 


ಆ) ಜಲ ಚಕ್ರ: ವಿದ್ಯಾರ್ಥಿಗಳಗೆ ನೀರಿನ ರೂಪಗಳಲ್ಲ ಆಗುವ 
ಬದಲಾವಣಿಯನ್ನು ಮತ್ತು ಮಳೆ ಹೇಗೆ ಬರುವುದು ಎಂಬುದನ್ನು 
ವಿವರಿಸುವುದಕ್ಕೆ ನಾನು ಜಲ ಚಕ್ರದ ಒಂದು ಮಾದರಿಯನ್ನು 
(ಚಿತ್ರ 1) ತಯಾರಿಸಿದೆ. ಈ ಮಾದರಿಯಲ್ಲ ವಿದ್ಯಾರ್ಥಿಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಶೇಷ ಆಸಕ್ತಿಯನ್ನು ತೋರಿಸಿದರು 
ಮತ್ತು ಅದು ಅವರ ಮನಸ್ಸುಗಳಲ್ಲ 
ಅಳಸಲಾಗದ ಪ್ರಭಾವವನ್ನು 
ಉಂಟುಮಾಡಿತು. 


ಭೂ ವಲಯ (Lithosphere) 


ನಾನು ಬಂಡಗಳು, ಅವುಗಳ ಸ್ಥಾನ 
ಮತ್ತು ಅವುಗಳ ಗಾತ್ರಕ್ಕೆ 
ಅನುಗುಣವಾದ ಹಾಳೆಗಳರುವ 
ಒಂದು ಒಗಟನ್ನು (ಚಿತ್ರ-೨) 
ಸಿದ್ಧಪಡಿಸಿದೆ. ಇದಕ್ಕೂ ಮುನ್ನ ನಾನು 
ವಿದ್ಯಾರ್ಥಿಗಳನ್ನು ಐದು ಗುಂಪುಗಳಾಗಿ 
ವಿಂಗಡಿಸಿದೆ. ಪ್ರತಿ ಗುಂಪಿಗೂ ಒಂದು 
ಖಂಡಕ್ಕೆ ಸಂಬಂಧಿಸಿದ ಒಗಟನ 
ಹಾಳೆಯನ್ನು. ಅದರ ಗಾತ್ರಕ್ಕೆ ತಕ್ಷಂತೆ 
ಒದಗಿಸಿದೆ. ಅವರಿಗೆ ಅಲ್ಲದ್ದ 
ಚುಕ್ಕೆಗಳನ್ನು ಜೋಡಿಸುವುದಕೆ 
ಸಮಯವನ್ನು ನಿಗದಿಪಡಿಸಿದೆ. ಎಲ್ಲಾ 
ವಿದ್ಯಾರ್ಥಿಗಳೂ ಉತ್ಪಾಹದಿಂದ ಈ 
ಚಟುವಟಕೆಯಲ್ಲ ಭಾಗಿಗಳಾದರು 
ಮತ್ತು ಬಂಡಗಳ ಕುರಿತು. ಅದರ 
ಸ್ಥಾನ ಮತ್ತು ಗಾತ್ರ, ಇತ್ಯಾದಿಗಳನ್ನು 
ಅರ್ಥ ಮಾಡಿಕೊಂಡರು. 


Figure 1: Water cycle 


Figure 2: Mahadweep ki paheli 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳು ಮತ್ತು ಅದರಿಂದ ಗಳಸಿದ ಅನುಭವಗಳು 


ನನ್ನು ಅನುಭವಗಳನ್ನು ಹಂಚಿಕೊಳ್ಳುವ ಮೊದಲು ನಾನು ಒಂದು 
ವಿಷಯವನ್ನು ಪ್ರಷ್ಟ್ಠಪಡಿಸಲು ಬಯಸುತ್ತೇನೆ. ಎಲ್ಲಾ ಜಟ್ಲೆಗಳೂ 
ಒಂದೇ ಬಗೆಯ ಹೂವಿನ ಕಡೆಗೆ ಆಕರ್ಷಿತಗೊಳ್ಳುವುದಿಲ್ಲ ಮತ್ತು 
ಅದೇ ಸಮಯದಲ್ಲಿ. ಒಂದು ನಿರ್ದಿಷ್ಟ ಚಿಟ್ಟೆಯು ಯಾವಾಗಲೂ 
ಒಂದೇ ತೆರನಾದ ಹೂವುಗಳ ಕಡೆಗೆ ಆಕರ್ಷಿತವಾಗುತ್ತದೆ ಎಂದೂ 
ಇಲ್ಲ. ಬೇರೆ ಬೇರೆ ಚಿಟ್ಟೆಗಳು ಬೇರೆ ಬೇರೆ ಆಕಾರದ. ಗಾತ್ರದ ಮತ್ತು 
ಸುವಾಸನೆಯ ಹೂವುಗಳೆಡೆಗೆ ಆಕರ್ಷಿತವಾಗುತ್ತವೆ. ಮಕ್ಕಳ 
ಮನಸ್ಸೂ ಇದೇ ಬಗೆಯಲ್ಲ ಕೆಲಸಮಾಡುತ್ತದೆ. ಎಲ್ಲಾ ಮಕ್ಕಳಗೂ 
ಬೇರೆ ಬೇರೆಯದೇ ಆದ ಆಲೋಚಿಸುವ ಮತ್ತು ಅರ್ಥೈಸುವ 
ಸಾಮರ್ಥ್ಯಗಳರುತ್ತವೆ. ಅವರಿಗೆ ಬೇರೆಬೇರೆಯದೇ ಆದ 
ಅಗತ್ಯಗಳವೆ ಮತ್ತು ಅಪೇಕ್ಷೆಗಳರುತ್ತವೆ. ಎಲ್ಲರಿಗೂ ಒಂದೇ 
ಬಗೆಯ ಕಅಕಾ ಸಾಮದ್ರಿಗಳನ್ನು ಅಳವಡಿಸಿ ಕಅಕಾ ಫಲಗಳನ್ನು 
ಪಡೆದುಕೊಳ್ಳುವುದು ಸಾಧ್ಯವಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ. 
ನಾವು ವಿದ್ಯಾರ್ಥಿಗಳ ಅಗತ್ಯ ಮತ್ತು ಅಪೇಕ್ಷೆಗಳಗೆ ಹೊಂದಾಣಿಕೆ- 
ಯಾಗುವ ಕ್ರಿಯಾಶೀಲ ಬೋಧನೆಯನ್ನು ಕೈಗೊಳ್ಳುವುದಕ್ಕೆ ಸದಾ 
ಪ್ರಯತ್ನಿಸುತ್ತಿರಬೇಕು. ಈ ದಿಕ್ಕಿನಲ್ಲ ನಮ್ಮ ಕ್ರಿಯೆಗಳು, 2೦೦5ರ 
ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ (NCF2005) ಪ್ರಮುಖ ಅಂಶವಾದ 


Nu 


ಮಗು ಕೇಂದ್ರಿತ ಶಿಕ್ಷಣವನ್ನು ಬಲಪಡಿಸುತ್ತದೆ. 


ಈ ಪಠ್ಯ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಚಟುವಟಕೆಗಳನ್ನೂ 
ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳುವುದಕ್ಕೆ ನನಗೆ ಆರು ತರಗತಿಗಳ 
ಅವಧಿ ಹಿಡಿಯುತು. ಆದರೆ ಇದು ಅವರಿಗೆ ಕಲಿಯುವುದರ ಕುರಿತು 
ಒಂದು ಮರೆಯಲಾಗದ ಅನುಭವವನ್ನು ಕೊಟ್ಟಿತು. ಈ 
ಚಟುವಟಕೆಗಳ ಸಮಯದಲ್ಲ ವಿದ್ಯಾರ್ಥಿಗಳು ಹಲವು ಪ್ರಶ್ನೆಗಳನ್ನು 
ಕೇಆದರು. ವಿದ್ಯಾರ್ಥಿಗಳ ಕೆಲವು ಪ್ರತಿಪ್ತಂದನೆಗಳನ್ನು ಮುಂದೆ 
ನಿರೂಪಿಸಿದ್ದೇನೆ. 

ವಾನು ವಿದ್ಯಾರ್ಥಿಗಳಗೆ ಭೂಮಿಯ ಮೇಲಅನ ನೀರಿನ ಹಂಚಿಕೆಯ 
ಕುರಿತು ಒಂದು ಪ್ರಾತ್ಯಕ್ಷಿಕೆ ಕೊಟ್ಲಾಗ. ವಿದ್ಯಾರ್ಥಿಗಳಂದ ಬೇರೆಬೇರೆ 
ಬಗೆಯ ಪ್ರತಿಕ್ರಿಯೆಗಳು ಬಂದವು. ಉದಾಹರಣೆಗೆ, ಕೆಲವು 
ವಿದ್ಯಾರ್ಥಿಗಳು ಬಳಸುವುದಕ್ಕೆ ಯೋಗ್ಯವಾಗಿರುವ ನೀರಿನ 
ಪ್ರಮಾಣ (೦.೦೦೦1 ೬ ಅಥವಾ 1 ಟರ್‌ ನೀರಿನಲ್ಲ ಒಂದು 
ಬಂದು) ಎಷ್ಟು ಕಡಿಮೆ ಇದೆ ಎಂದು ಆಶ್ಲ್ಚರ್ಯಪಟ್ಪದ್ದರು. ಕೆಲವು 
ವಿದ್ಯಾರ್ಥಿಗಳು ಬೇಸರಗೊಂಡಿದ್ದರು ಮತ್ತು ಕಳವಳಗೊಂಡಿದ್ದರು.. 
ಕೊನೆಯಲ್ಲ ಎಲ್ಲಾ ವಿದ್ಯಾರ್ಥಿಗಳೂ ನೀರನ್ನು ಪೋಲು- 
ಮಾಡುವುದಿಲ್ಲ ಮತ್ತು ಬೇರೆಯವರೂ ಹಾಗೆ ಮಾಡದಂತೆ 
ತಡೆಯುತ್ತೇವೆ ಎಂದು ಭರವಸೆ ಕೊಟ್ಟರು. 


ವಿದ್ಯಾರ್ಥಿಗಳು ಜಲ ಚಕ್ರದ ಮಾದರಿಯ ಕುರಿತು ವಿಶೇಷ 
ಆಸಕ್ತಿಯನ್ನು ತೋರಿಸಿದರು. ಅವರು ಕುತೂಹಲದಿಂದ 
ಆಸಕ್ತಿದಾಯಕವಾದ ಪ್ರಶ್ನೆಗಳನ್ನು ಕೇಆದರು. ಅವುಗಳಲ್ಲ ಕೆಲವನ್ನು 
ಕೆಳಗೆ ಕೊಟ್ಟದ್ದೇನೆ: 


ಪ್ರಶ್ನೆ 1 ಯಾಕೆ ಚಾರ್ಟನಲ್ಲ ಕೆಲವು ಮೋಡಗಳು ನಗುವಂತೆ 
ಕಾಣಿಸಿದರೆ. ಮಿಕ್ಕವು ಅಳುವಂತೆ ಕಾಣಿಸುತ್ತವೆ? ಮೋಡಗಳು 
ಅಳುವಾಗ ನಿಜವಾಗಿಯೂ ಮಳೆ ಬರುವುದೇ? 


ಶ್ನೆ 2೨. ಜಲ ಚಕ್ರದ ಮಾದರಿಯ ಮೇಲೆ ಬರೆಯಲಾದ 
ರಿಭಾಷೆಗಳ ಅರ್ಥವೇನು? 


& 


ಪ್ರಶ್ನೆ 3. ಹಸಿರು ಫಲಕದ ಮೇಲನ ಜಲ ಚಕ್ರದ ಮಾದರಿಯು 
ವಿಭಿನ್ನವಾಗಿದೆ. ಅದು ಯಾಕೆ ಹಾಗೆ? 


ಪ್ರಶ್ನೆ 4. ಯಾಕೆ ನೀವು ದುಂಡಗಿನ ಫಲಕದ ಮೇಲೆ ಡ್ರಾಯುಂಗ್‌ 
ಮಾಡಿದ್ದೀರಿ? (ಒಬ್ಬ ವಿದ್ಯಾರ್ಥಿಯು ಅದಕ್ಕೆ ಈ ರೀತಿ ವಿವರಿಸಿದ, 
'ಮಳೆ ಒಂದು ಚಕ್ರವನ್ನು ಒಳಗೊಂಡಿದೆ. ಬಹುಶ: ಅದೇ ಕಾರಣಕ್ಕೆ 
ಇರಬೇಕು. 


ಇದೆಲ್ಲದರ ಹೊರತಾಗಿ, ಕೆಲವು ವಿದ್ಯಾರ್ಥಿಗಳು ಮಾದರಿಯನ್ನು 
ತಯಾರಿಸುವ ಪ್ರಕ್ರಿಯೆಯನ್ನು ಹೇಆಕೊಡಿ ಎಂದು ಕೇಆದರು. ಈ 
ಅನುಭವವು ನನಗೆ ಖುಷಿಕೊಟ್ಟ ವಿಷಯವಾಗಿದೆ. 


ಬಹುಶಃ ಅವರು ಈ ರೀತಿಯಲ್ಲ ಹದುವುದು ಮತ್ತು 
ಕಆಯುವುದನ್ನು ಆನಂದಿಸಿದ ಕಾರಣ ಮೇಲನ ಎಲ್ಲಾ ಪ್ರಶ್ನೆಗಳು 
ಮತ್ತು ಕುತೂಹಲ ಅವರ ಮನಸ್ಸಿನ ಒಳಗಡೆಯಿಂದ ಎಚ್ಚೆತ್ತು- 
ಕೊಂಡಿತು. ಆದ ಕಾರಣವೇ ಅವರು ಕಅಯುವುದಕ್ಕೆ ಹೆಚ್ಚು ಮನಸ್ಸು 
ಕೊಡುತ್ತಿದ್ದರು. ಮತ್ತು ಹೆಚ್ಚನ ಗಮನಕೊಟ್ಟು ಹೊಸ ವಿಷಯಗಳನ್ನು 
ಕಲಅಯುವುದೂ ಸಾಧ್ಯವಾಗುತ್ತಿತ್ತು. 'ಬಂಡಗಳು ಮತ್ತು ಅವುಗಳ 
ಸ್ಥಾನ'ವನ್ನು ಅರ್ಥೈಸಿಕೊಳ್ಳುವುದಕ್ಕೆ ವಾನು ಕೊಟ್ಟ ಒಂದು ಒಗಟನ್ನು 
ಜಡಿಸುವುದರಲ್ಲ ಮಕ್ಕಳು ಎಷ್ಟು ತಲ್ಲೀನರಾಗಿದ್ದರು ಎಂದರೆ 
ಶಾಲೆಯ ವೇಕೆ ಮುಗಿದುಹೋಗಿರುವುದೂ ಅವರ ಗಮನಕ್ಕೆ 
ಬರಲಲ್ಲ. ನಾನು ವೇಳೆ ಆಗಿರುವುದನ್ನು ಅವರಿಗೆ ಹೇಳದ ಮೇಲೂ 
ಕೆಲವು ಮಕ್ಷಳು ಅಲ್ಲೇ ಇದ್ದು. ಒಗಟನ್ನು ಬಡಿಸಲು ಬಯಸಿದ್ದರು. 
ನನಗಂತೂ ಅದು ವಿಶಿಷ್ಟ ಅನುಭವವೇ ಆಗಿತ್ತು. ಸಾಮಾನ್ಯವಾಗಿ 
ಕೆಲವು ಮಕ್ಕಳು ಕೊನೆಯ ಅವಧಿ ಮುಕ್ತಾಯವಾಗುವ ಮೊದಲೇ 
ಮನೆಗೆ ಹೊರಡಲು ತವಕಿಸುತ್ತಾರೆ, ಆದರೆ ಆ ದಿನ ಹಾಗೇನೂ 
ಆಗಲೇ ಇಲ್ಲ. 


ತರಗತಿಯ ಚಟುವಟಕೆ ನನಗೆ ಒಂದು ಸಂಗತಿಯನ್ನು ಕಲಸಿತು: 
ಮಕ್ಕಳು ಚಟ್ಟೆಗಳಂತೆ ಬಣ್ಣದ ಹೂವುಗಳ ಮನಮೋಹಕ ದೃಶ್ಯಕ್ಕೆ 
(ಇಲ್ಲ ಬೋಧನಾ ಸಾಮಾದ್ರಿಗಳು) ಮತ್ತು ಉದ್ಯಾನವನದೊಳಗೆ 
ಅವು ಜರುವ ಸುಗಂಧಕ್ಷೆ ಸೆಕೆಯಲ್ಲಡುತ್ತಾರೆ. ಅವರು ಹೂವಿನ 
ಮಕರಂದವನ್ನು ಹೀರುತ್ತಾರೆ. 


ವಿವಿಧ ತರಗತಿಯ ಮಕ್ಕಳು ಅವರ ಪಾಠವಿಲ್ಲದ ಅವಧಿಗಳಲ್ಲ ಅವರ 
ತರಗತಿಗೆ ನನ್ನನ್ನು ಕರೆದು ಪಾಠಮಾಡಿ ಎಂದು ಕೇಆಕೊಳ್ಳುವಾಗ 
ಒಬ್ಬ ಶಿಕ್ಷಕನಾಗಿ ನನಗೆ ಅತ್ಯಂತ ಹಿತವಾದ ಅನುಭವ 
ಉಂಲಾಗುವುದು. ಈ ನನ್ನ ಭಾವನೆಗಳನ್ನು ಪದಗಳಲ್ಲ 
ಹೇಳಕೊಳ್ಳುವುದಕ್ಕೆ ಕಷ್ಟ. ಆದರೆ ಅವರಿಗೆ ನನ್ನ ಬೋಧನೆಯ 
ಪ್ರಕ್ರಿಯೆಗಳು ಮನಮುಟ್ಟುವಂತೆ ಇವೆ ಎಂಬ ಒಂದು ವಿಚಾರವನ್ನು 
ಖಂಡಿತವಾಗಿಯೂ ಇದು ತೆರೆದು ತೋರಿಸುತ್ತದೆ. ಅದು ನನಗೆ 
ಯಾವುದೇ ಮಹಾ ಸಾಧನೆಗೂ ಕಡಿಮೆಯಿಲ್ಲದ ಸಂಗತಿ ಮತ್ತು 
ಬೋಧನಾ ಉಪಕರಣಗಳು ಈ ದಿಸೆಯಲ್ಲ ದೊಡ್ಡ ಮಟ್ಟದಲ್ಲಿ 
ಕಾಣಿಕೆ ನೀಡಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


36 


ಆದಿತ್ಯ ಗುಪ್ತ ಅವರು ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಶಿಕ್ಷಕರಾಗಿದ್ದಾರೆ. ಅವರು ಭೂಗೋಳಶಾಸ್ತ ಸ್ರದಲ್ಲ ಪದವಿ 
ಪಡೆದಿದ್ದಾರೆ ಮತ್ತು 2೦1೨ರಿಂದ ಸಮಾಜವಿಜ್ಞಾನ ಬೋಧಕರಾಗಿದ್ದಾರೆ. ಶಿಕ್ಷಕರಾಗಿ ಅವರು ಸಮಾಜ ವಿಜ್ಞಾನದ ಖೋಧನೆ 
ಮತ್ತು ಕೆಆಕೆಯ ಪ್ರಕ್ರಿಯೆಯನ್ನು ಸಂವಾದ "ಮುತ್ತು ಆತ್ಮೀಯವಾಗಿ ನಡೆಸುವುದನ್ನು ಇಷ್ಟಪಡುತ್ತಾರೆ. ಅವರ ಇನ್ನಿ ತರ 
ಆಸಕ್ತಗಳು ಕವನ, ಕಥೆಗಳನ್ನು Be ES ಮತ್ತು ಬ್ಲಾಗಿಂಗ್‌. ಇವರನ್ನು: 


adityatin.gupta@azimpremjifoundation.org ಇಲ್ಲ ಸಂಪಕಿಸಬಹುದು. 


ಅನುವಾದ: ರಾಮಕೃಷ್ಣ ಭಟ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಕಲಿಕೆಗಾಗಿ ವಿನೋದದ ಬಳಕೆ 


ಅಂಕಿತ್‌ ಶುಕ್ಲಾ 


ತರಗತಿಯಲ್ಲಯ ಕಲಕೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಬ್ಬರ, 
ಅಂದರೆ ಈ ಎರಡೂ ಕಡೆಯ ನಿರಂತರ ಪ್ರಯತ್ನ ಬೇಕಾಗುತ್ತದೆ. 


ಅಲ್ಲೊಂದು ಪ್ರೇರಣಾದಾಂಖುಕವಾದ ವಾತಾವರಣ 
ಇರಬೇಕಾಗುತ್ತದೆ. ಯಾಕೆಂದರೆ ನೀಡಲಾದ ಕಾರ್ಯ 
ಚಟುವಟಕೆಯ ಸ್ರರೂಪ, ಕಲಕಾರ್ಥಿಯ ನಿರೀಕ್ಷೆಗಳು. 


ಮಾಹಿತಿಗಳನ್ನು ಪ್ರಸ್ತುತಪಡಿಸುವ ರೀತಿ-ಇವೆಲ್ಲವೂ ಕಲಕೆಯ 
ಮೇಲೆ ಪರಿಣಾಮವನ್ನು ಜೀರುತ್ತದೆ. ಕಲಕೆಯ ವಿಭಿನ್ನ 
ಆಯಾಮಗಳನ್ನು ಮತ್ತು ಉದಾಹರಣೆಗಳು. ಕಲಕಾ 
ಚಟುವಟಕೆಗಳು ಹಾಗೂ ಮಕ್ಕಳು ತೊಡಗಿಸಿಕೊಂಡಿರುವ ಕಲಕಾ 
ಪ್ರಕ್ರಿಯೆಯ ನಾನಾ ಮಾರ್ಗಗಳ ಮೂಲಕ ಅದರ ಕಾರ್ಯ- 
ಸಾಧ್ಯತೆಯನ್ನು ನಾವು ಸುಲಭವಾಗಿ ಕಾಣಬಹುದಾಗಿದೆ. ಕಳೆದ 
ಸುಮಾರು ಮೂರು ವರ್ಷಗಳ ಕಾಲ ನಾನು ಅಜೀಂ ಪ್ರೇಮ್‌ಜ 
ಪಫೌಂಡೇಷನ್‌ನೊಂದಿಗೆ ಕಾರ್ಯನಿರ್ವಹಿಸಿದ ಬಳಅಕ ಹಾಗೂ ನನಗೆ 
ನಿಯೋಜಸಿದ ಜಲ್ಲೆಯಲ್ಲ ಅನೇಕ ಶಾಲೆಗಳಗೆ ಭೇಟ ನೀಡಿದ 
ನಂತರ ಈ ಸತ್ಯಗಳನ್ನು ಮನಗಂಡಿದ್ದೇನೆ. 


2೦1೨ರಲ್ಲ ಛತ್ತೀಸ್‌ಗಢ ಸರ್ಕಾರವು. ಬೇಸಿಗೆ ರಜೆಗಳಲ್ಲ 
ಶಾಲೆಗಳನ್ನು ತೆರೆಯಬೇಕು ಮತ್ತು ಶಾಲೆಗಳಲ್ಲಯೇ ಬೇಸಿಗೆ 
ಶಿಬರದ ರೀತಿಯಲ್ಲ ಅನೇಕ ವಿನೋದದ ಚಟುವಟಕೆಗಳನ್ನು 
ನಡೆಸಬೇಕು ಎಂದು ತಿಅಸಿತು. ಇದರ ಪರಿಣಾಮವಾಗಿ ಒಂದೇ 
ಶಾಲಾ ಕ್ಯಾಂಪಸ್‌ನಲ್ಲ ಮೂರು ಶಾಲೆಗಳ ವಿದ್ಯಾರ್ಥಿಗಳ ಜೊತೆಗೆ 
ತೊಡಗಿಸಿಕೊಳ್ಳಲು ನನಗೆ ಸಾಧ್ಯವಾಯುತು. ನಾನು ಶಾಲೆಗೆ 
ಹೋದ ತಕ್ಷಣ ನಾವೆಲ್ಲ ಹಳೆಯ ಮಿತ್ರರು ಎನ್ನುವ ರೀತಿಯಲ್ಲ 
ವಿದ್ಯಾರ್ಥಿಗಳೆಲ್ಲ ನನ್ನೆಡೆಗೆ ಧಾವಿಸಿ ಬಂದರು. ಕೆಲವು ಹುಡುಗರು 
ಘುಬಟ್‌ಬಾಲ್‌ನಲ್ಲ ತಲ್ಲೀನರಾಗಿದ್ದರೆ ಕೆಲವರು ಕ್ರಿಕೆಟ್‌ ಆಟದಲ್ಲಿ 
ನಿರತರಾಗಿದ್ದರು. ಇಡೀ ಆಟದ ಮೈದಾನದಲ್ಲ ಹುಡುಗಿಯರ 
ಸುಳವೇ ಇರದುದು ನನಗೆ ಒಗಬಾಗಿ ಕಾಣಿಸಿತು. ಅವರೆಲ್ಲರೂ 
ತಮ್ಮ ತಮ್ಮ ತರಗತಿಗಳಲ್ಲಯೇ ಉಳದಿದ್ದರು. 


ನಾವು ಮುಖ್ಯೋಪಾಧ್ಯಾಯರ ಕಚೇರಿಗೆ ತೆರಳದೆವು. ಅವರು 
ನಮ್ಮನ್ನು ಸ್ವಾಗತಿಸಿ ಕೆಲವು ಹುಡುಗರಿಗಳಗೆ ಹಾಲ್‌ನ ಬಾಗಿಲು 
ತೆರೆಯುವಂತೆ ತಿಆಸಿದರು. ಹಾಲ್‌ನಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಲು 
ಆರಂಭಸಿದರು ಮತ್ತು ಕೆಲವೇ ನಿಮಿಷಗಳಲ್ಪ್ಲ ಆ ಹಾಲ್‌ ಹುಡುಗ- 
ಹುಡುಗಿಯರಿಂದ ತುಂಜ ಹೋಲಯುತು. ನನ್ನನ್ನು ಪರಿಚಯ 
ಮಾಡಿಕೊಂಡು, ಶಾಲೆಗೆ ಬ೦ದ ಉದ್ದೇಶವನ್ನು ನಾನು ಹೇಳದೆ. 


ಬದಲಾವಣೆಯ ಗಾಳ 


ಮೊದಲ ದಿನ ನಾನು ಅವರನ್ನು ಗುಂಪುಗಳಾಗಿ ವಿಂಗಡಿಸಿದೆ. ತಲಾ 
ಸುಮಾರು ಒಂಭತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡ ಹತ್ತು 
ಗುಂಪುಗಳನ್ನು ರಚಿಸಲಾಯುತು. ನಾನು ಪ್ರತಿಯೊಂದು ಗುಂಪಿಗೂ 
ಕಥೆ ಪುಸ್ತಕಗಳನ್ನು ವಿತರಿಸಿ, ಆ ಕಥೆಗಳನ್ನು ಓದಿ ಪರಸ್ಪರ ಚರ್ಚೆ 
ಮಾಡುವಂತೆ ತಿಆಸಿದೆ. ಕಥೆಯಲ್ಲ ಬರುವ ಪಾತ್ರಗಳು, ಕಥಾಹಂದರ 
(plot), ಸಂಭಾಷಣೆಗಳು ಇತ್ಯಾದಿಗಳ ಬಣ್ಣೆ ಚರ್ಚೆ ನಡೆಸಬಹುದು 


ಎಂದು ಹೇಳದೆ. ಠಈ ಚರ್ಚೆಗಳ ಆಧಾರದಲ್ಲ ಅವರು ಒಂದು 
ನಾಟಕವನ್ನು ರಚಿಸಬೇಕಾಗಿತ್ತು. ಗುಂಪಿನ ಪ್ರತಿಯೊಬ್ಬರೂ 
ಕಥೆಗಳನ್ನು ಓದಿ ಚರ್ಚೆ ಮಾಡಿದ ಬಳಕ ಸಹಮತದ ಆಧಾರದಲ್ಲಿ 
ಒಂದು ನಾಟಕದ ಅಂತಿಮ ಕರಡನ್ನು ಸಿದ್ಧಪಡಿಸಿದರು. 


ಎರಡನೇ ದಿನ, ನಾವು ದೊಡ್ಡ ಗುಂಪಿನಲ್ಪ ಕಥೆಯನ್ನು ಸಂಕ್ಷಿಪ್ತವಾಗಿ 
ಹಂಚಿಕೊಳ್ಳುವ ಮತ್ತು ಪಾತ್ರಗಳನ್ನು ಗುರುತಿಸುವ ಕೆಲಸದಲ್ಪ 
ನಿರತರಾದೆವು. ಪ್ರತಿಯೊಂದು ಗುಂಪು ಕೂಡ ತಮ್ಮ ಕಥೆಯನ್ನು 
ಹಂಚಿಕೊಂಡಿದ್ದು ಮಾತ್ರವಲ್ಲದೆ ಅವುಗಳಲ್ಲರುವ ನಾನಾ ಪಾತ್ರಗಳ 
ಬದ್ಗೆಯೂ ಮಾತನಾಡಿದರು. ಇದೆಲ್ಲದರ ಫಅತಾಂಶವಾಗಿ ಒಂದು 
ಗೊಂಬೆಯಾಟ ಮೂಡಿಬಂದಿತು. 


ಗೊಂಬೆಯಾಟ 


ಇದಾದ ಬಳಕ ಅವರು ತಮ್ಮ ಕಥೆಗಳಗೆ ತಕ್ಕಂತೆ ಗೊಂಬೆಗಳನ್ನು 
ಸಿದ್ಧಪಡಿಸಲು ಆರಂಭಸಿದರು. ಮೊದಲು ಆ ಪಾತ್ರದ ಮುಖದ 
ಚಿತ್ರವನ್ನು ಅವರು ಬರೆಯಬೇಕು. ಉದಾಹರಣೆಗೆ ಕಥೆಯಲ್ಲ ಸಿಂಹ 
ಇದ್ದರೆ ಅವರು ಮೊದಲು ಸಿಂಹದ ಮುಖವನ್ನು ಚತ್ರಿಸಿ ಅದಕ್ಕೆ 
ಬಣ್ಣವನ್ನು ಹಾಕಬೇಕಾಗಿತ್ತು. ಅದಾದ ನಂತರ ಅದಕ್ಕೆ ಆಧಾರವಾಗಿ 
ಒಂದು ಕಾರ್ಡ್‌ಬೋರ್ಡ್‌ನ್ನು ಅಂಟಸುವುದು. ಹೀಗೆ ಅಂಟಸಿದ 
ಬಳಕ ಗೊಂಬೆಗೆ ಒಂದು ಕೋಲನ್ನು ಜೋಡಿಸುವುದು. 
ಇದರೊಂದಿಗೆ ಪ್ರದರ್ಶನಕ್ಷೆ ಬೇಕಾದ ಅವರ ಗೊಂಬೆಗಳು 
ಸಿದ್ದವಾಗಿಜಬಟ್ಟವು! ಮೂರನೇೇ ದಿನವೇ ನಮ್ಮ ಮಾಟಕ 
ಪ್ರದರ್ಶನಗೊಂಡಿತು. 


ರಂಗಪೇದಿಕೆ ಸಿದ್ಧಗೊಂಡಿತು. ವಿದ್ಯಾರ್ಥಿಗಳು ಒಂದು ಪರದೆಯ 
ಹಿ೦ದೆ ಕೋಲುಗಳಗೆ ಅಂಟಸಿದ ಗೊಂಚಿಗಳೊಂದಿಗೆ ಸಿದ್ಧರಾದರು. 
ಮುಂಭಾಗದಲ್ಲ ಕೇವಲ ಗೊಂಬೆಗಳು ಮಾತ್ರ ಕಾಣಿಸುವ ಹಾಗೆ 
ವಿದ್ಯಾರ್ಥಿಗಳು ಪರದೆಯ ಹಿಂದೆ ನಿಂತಿದ್ದರು. ಪ್ರತಿಯೊಂದು 
ಗುಂಪೂ ಒಂದಾದ ಮೇಲೊಂದರಂತೆ ಬಂದು ಗೊಂಬಚಿ- 
ಯಾಟವನ್ನು ಪ್ರದರ್ಶಿಸಿತು. ಮೊದಲನೆಯ ಗೊಂಬೆಯಾಟ- 
ಪ್ರಾಮಾಣಿಕ ಸೌದೆ ಕಡಿಯುವಾತ. ವಿದ್ಯಾರ್ಥಿಗಳು ತಮ್ಮ 
ಮನಸ್ಸಿನಲ್ಲರುವ ಎಲ್ಲ ವಿವರಗಳೊಂದಿಗೆ ಅತ್ಯಂತ ಸುಂದರವಾಗಿ 
ಗೊಂಬೆಯಾಟವನ್ನು ಪ್ರದರ್ಶಿಸಿದರು. ಆ ಬಳಕ ಅವರು ತಾವು 
ಪ್ರದರ್ಶಿಸಿದ ಪಾತ್ರಗಳ ಜೊತೆಗೆ ತಮ್ಮನ್ನು ತಾವು ಪರಿಚಯ 
ಮಾಡಿಕೊಂಡರು. ಗೊಂಬೆಯಾಟ ಪ್ರದರ್ಶನವಾದ ಬಳಕ ಒಂದು 
ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಎಲ್ಲ 
ಕೊಡಲಗಳನ್ನೂ ಮನುಷ್ಯ ತೆಗೆದುಕೊಂಡಿದ್ದರೆ ಏನಾಗುತ್ತಿತ್ತು? 
ಯಾಕೆ ಆತ ಕೇವಲ ಕಬ್ಬಣದಿಂದ ಮಾಡಿದ ಕೊಡಲಯನ್ನೇ ಆಯ್ಕೆ 
ಮಾಡಿಕೊಂಡ? ಮುಂತಾದ ಕೆಲವು ಪ್ರಶ್ನೆಗಳು ಎದುರಾದವು. ಈ 
ಚರ್ಚೆ ನಿಜ ಜೀವನದ ಘಟನೆಗಳ ಬಗೆಗೂ ವಿದ್ಯಾರ್ಥಿಗಳು 
ಯೋಚಿಸುವಂತೆ ಅನುವು ಮಾಡಿಕೊಟ್ಟತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ನಾಲ್ಗ್ಲನೇ ದಿನ ಇದ್ದ ನಾಟಕದ ಹೆಸರು-ದೊಡ್ಡವರು ಯಾರು? 
ಪ್ರೇಕ್ಷಕರಿಂದಲೇ ವ್ಯಕ್ತವಾದ ಈ ಕಥೆಯ ನೀತಿ ಏನೆಂದರೆ ಗಾತ್ರ- 
ಆಕಾರದ ಆಧಾರದಲ್ಲ ಯಾರೊಬ್ಬರನ್ನೂ ನಿರ್ಲಕ್ಷಿಸುವಂತಿಲ್ಲ. [7 
ಭೂಮಿಯ ಮೇಲಅರುವ ಪ್ರತಿಯೊಂದು ಜೀವಿಗೂ ಸಮಾನವಾದ 
ಗೌರವ ಮತ್ತು ಘನತೆ ಇದೆ. ಈ ಗೊಂಬೆಯಾಟ ಪ್ರದರ್ಶನದ ಬಳಕ 
ವಿದ್ಯಾರ್ಥಿಗಳು ಖುಷಿಯಿಂದ ಕುಣಿದಾಡಿದರು. 


"ಬಾಲ್‌ ಅಖ್‌ಬಾರ್‌' (ಮಕ್ಕಳ ಸುದ್ದಿ ಪತ್ರಿಕೆ) 


ಮುಂದಿನ ಚಟುವಟಕೆಯಾಗಿ ಅವರ ಗ್ರಾಮದಲ್ಲಯೇ ನಡೆಯುವ 
ಹೊಸ ವಿಷಯಗಳನ್ನು ಗಮನಿಸುವಂತೆ ಮಕ್ಕಳನ್ನು ನಾನು 
ಕೇಳಕೊಂಡೆ. ಮರುದಿನ ಅವರ ಬಳ ಹೇಳಕೊಳ್ಳಲು ಅನೇಕ 
ಸಂಗತಿಗಳದ್ದವು. ನಾನು ಮೊದಲಗೆ ಅವರೊಂದಿಗೆ ಸುದ್ದಿ ಪತ್ರಿಕೆಯ 
ವಿಭಾಗಗಳಾದ ಸುದ್ದಿ. ವರದಿಗಳು, ಜಾಹೀರಾತು ಇತ್ಯಾದಿಗಳ ಬಗ್ಗೆ 
ಚರ್ಚೆ ಮಾಡಿದೆ. ಮತ್ತೆ ಅವರನ್ನು ಗುಂಪುಗಳಾಗಿ ವಿಂಗಡಿಸಿದೆ 
ಮತ್ತು ತಮ್ಮ ಬಳ ಇರುವ ಸುದ್ದಿಗಳನ್ನು ಬರೆಯುವಂತೆ ಅವರಿಗೆ 
ತಿಆಸಿದೆ. 


ಮಕ್ಕಳು ಸೂಕ್ಷ ವಿವರಗಳನ್ನೂ ಗಮನಿಸಿದ್ದನ್ನು ತಿಆದು 
ಅಚ್ಚರಿಯಾಯುತು. ಹಲವು ವಿದ್ಯಾರ್ಥಿಗಳು ಹಿಂದಿನ ದಿನ ಬದ್ಧ 
ಮಳೆಯ ಬಗ್ಗೆಯೇ ಬರೆದರು. ಅವರಲ್ಲ ಕೆಲವರು ತರಕಾರಿ ಮತ್ತು 
ಹಣ್ಣಿನ ಅಂಗಡಿಗಳನ್ನು ಹೊಂದಿದ್ದರಿಂದ ಮಳೆ ಯಾವ ರೀತಿ 
ಪರಿಣಾಮ ಜೀರಿತು ಎಂಬ ಬಗ್ಗೆ ವಿವರಿಸಿದ್ದರು. 


ಆ ಬಳಕ ಜಾಹೀರಾತುಗಳಗೆ ಸಂಬಂಧಿಸಿದಂತೆ ವಿವರಗಳನ್ನು 
ವಿದ್ಯಾರ್ಥಿಗಳು ಬರೆದಿದ್ದರು. ಶಾಂಪೂ, ಔಷಧಿಗಳು ಮುಂತಾದ 
ಜಾಹೀರಾತುಗಳನ್ನು ಪ್ರಸ್ತಾಪ ಮಾಡಿದ್ದ ಅವರಲ್ಲ ಒಬ್ಬರು ಒಂದು 
ಶಾಲೆಯ ಜಾಹೀರಾತನ್ನು ಬರೆದು ಅಲ್ಲ ಒದಗಿಸಲಾಗುವ 
ಸೌಲಭ್ಯಗಳನ್ನು ವಿವರಿಸಿದ್ದರು. ನನ್ನ ಗಮನ ಸೆಳೆದ ಇನ್ನೊಂದು 
ಜಾಹೀರಾತು- ತಂಬಾಕು. ಅದರಲ್ಲ ತಂಬಾಕು ಸೇವನೆಯಿಂದ 
ಆಗುವ ದುಷ್ಟರಿಣಾಮಗಳ ಬಗ್ಧೆ ಬೊಟ್ಟು ಮಾಡಲಾಗಿತ್ತು. 


ಇವೆಲ್ಲ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಬಳಕ 
ಮುಂದಿನ ಹಂತ ಈ ವಿಚಾರಗಳನ್ನು ಪತ್ರಿಕೆಯ ರೂಪದಲ್ಲಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪ್ರಕಟಸುವುದು. ಈ ಲೇಖನಗಳನ್ನೆಲ್ಲ ಒಂದು ಚಾರ್ಟ್‌ ಪೇಪರ್‌ 
ಮೇಲೆ ಅಂಟಸುವ ಕೆಲಸ ಮಾಡಲಾಯುತು. ಇದಕಾಗಿ ಒಂದು 
'ಪಕಟಣಾ ತಂಡ'ವನ್ನು ರಚಿಸಲಾಯಿತು. ಒಂದು ಪತ್ರಿಕೆಯನ್ನು 
ವಿನ್ಯಾಸಗೊಆಸುವ ಜವಾಬ್ದಾರಿಯನ್ನು ಈ ತಂಡಕ್ಕೆ 
ಒಪ್ಪಿಸಲಾಯಿತು. ಶೇ ತಂಡದಲ್ಲದ್ದ ವಿದ್ಯಾರ್ಥಿಗಳು ಚಾರ್ಟ್‌ 
ಪೇಪರ್‌ ಮೇಲೆ ಸುದ್ದಿಗಳು ಮತ್ತು ಜಾಹೀರಾತು ತುಣುಕುಗಳನ್ನು 
ಅಂಟಸುವ ಕೆಲಸವನ್ನು ನಿರ್ವಹಿಸಿದರು. ಇದರಿಂದ ಒಡಮೂಡಿದ್ದು 
"ಬಾಲ್‌ ಅಖ್‌ಬಾರ್‌'- ಮಕ್ಕಳೇ ಮಾಡಿದ ಸುದ್ದಿ ಪತ್ರಿಕೆ! ಅದನ್ನು 
ತರಗತಿಯಲ್ಲ ಪ್ರದರ್ಶಿಸಿದಾಗ ಮಕ್ಕಳಗೆ ದೊಡ್ಡದೇನೋ ಸಾಧನೆ 
ಮಾಡಿದ ಖುಷಿ. 


ಮಕ್ಕಳ ಕಲಕೆ 


ಈ ಚಟುವಟಕೆಗಳಂ೦ದಾಗಿ ವಿದ್ಯಾರ್ಥಿಗಳ ಅಭಿವ್ಯಕ್ತಿಗೆ ವಿಪುಲವಾದ 
ಅವಕಾಶ ಸಿಕ್ಕಿದ್ದನ್ನು ಶಿಕ್ಷಕರು ಮತ್ತು ನಾನು ಗಮನಿಸಿದೆ. ಈ 
ಚಟುವಟಕೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನೂ ಒಳಗೊಳ್ಳುವಂತೆ 
ಮಾಡಿತು. ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು. ಯೋಚನೆಗಳನ್ನು 
ಎಲ್ಲರ ಮುಂದೆ ಮಂಡಿಸಲು ಅವರಿಗೆ ಧೈರ್ಯವನ್ನೂ ಮೂಡಿಸಿತು. 
ಗೊಂಬೆಯಾಟ ಮತ್ತು ಅದರ ಅಭ್ಯಾಸ ಇನ್ನಷ್ಟು ಉತ್ತಮವಾಗಿ 
ಮಾಡಬೇಕು ಎಂಬ ಆಸಕ್ತಿ ಅವರಲ್ಲ ಮೂಡಿಸಿತು. ಅವರು 
ಕಥೆಗಳನ್ನು ತಮಗೆ ತಿಆದ ರೀತಿಯಲ್ಲ ಸುಧಾರಣಿ ಮಾಡಿದರು. 
ಇದು ಭಾಷೆಯನ್ನು ಕಲಅಂಯುವ ಉತ್ತಮ ಮಾರ್ಗವಾಗಿ 
ಪರಿಣಮಿಸಿತು. ಭಾಷಾ ಕಲಕೆಯಲ್ಲನ ಉದ್ದೇಶಗಳು 
ಈೇಡೇರುವುದೇ ಹಾಗೆ- ವಿದ್ಯಾರ್ಥಿಗಳು ತಮ್ಮ ಮುಂದಿನ 
ಸಂಗತಿಗಳನ್ನು ದೃಕ್ಟೀಕರಿಸಲು ಸಾಧ್ಯವಾದರೆ ಅವರು ಹೆಚ್ಚು 
ಸೃಜನಶೀಲ ಮತ್ತು ಕಲ್ಲನಾತ್ಕಕವಾಗಿರಲು ಅವಕಾಶ ಮಾಡುತ್ತದೆ. 
ಗೊಂಬೆಯಾಟ ಪ್ರದರ್ಶನದ ಸಂದರ್ಭದಲ್ಲ ವಿದ್ಯಾರ್ಥಿಗಳು 
ಅವರದೇ ಕಲ್ಪನೆಗಳು ಮತ್ತು ಯೋಚನೆಗಳನ್ನು ಕಾರ್ಯರೂಪಕ್ಕೆ 
ತರುವಲ್ಲ ಯಶಸ್ವಿಯಾಗುವ ಮೂಲಕ ಇದನ್ನು ಸಾಧಿಸಿರುವಂತೆ 
ಕಂಡುಬಂದಿತು. 


'ಬಾಲ್‌ ಅಬಖ್‌ಬಾರ್‌'  ಚಟುವಟಕೆಯು ಮಕ್ಕಳು ಹೆಚ್ಚು 
ಎಚ್ಚರಿಕೆಬುಂದ ಹಾಗೂ ಗಮನವಿಟ್ಟು ಕೆಲಸ ಮಾಡಲು ಕಲಅಸಿತು. 
ತಮ್ಮ ಸುತ್ತ ಘಟಸಿದ, ಸಾಮಾನ್ಯವಾಗಿ ಯಾರ ಗಮನಕ್ಕೂ ಬಾರದೇ 
ಇರುವ ಪ್ರತಿಯೊಂದು ಸಂಗತಿಯ ಅತಿ ಸಣ್ಣ ವಿವರಗಳನ್ನೂ ಅವರು 
ಗಮನಿಸಿದ್ದರು. ಚಾರ್ಟ್‌ ಪೇಪರ್‌ ಮೇಲೆ ಸುದ್ದಿಗಳನ್ನು ಅಂಟಸುವ 
ಮೂಲಕ ಅವರಲ್ಲ ಸ್ಥಾನಿಕ ಪ್ರಜ್ಞೆ ಮೂಡುವಂತೆ ಮಾಡಿತು; 
ಗಣಿತವನ್ನು ಕಅಸುವ ಸಂದರ್ಭದಲ್ಲ ಇಂತಹ ಪ್ರಯೋಗಗಳನ್ನು 
ಮಾಡಲಾಗುತ್ತದೆ. ಸುದ್ದಿ ಮತ್ತು ಜಾಹೀರಾತುಗಳ ರೂಪದಲ್ಲ ತಮ್ಮ 
ಅನುಭವಗಳನ್ನು ಹಂಚಿಕೊಳ್ಳುವುದರಿಂದ ಅವರಿಗೆ ತಮ್ಮ 
ಯೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಸಿಕ್ಕಂತಾಯುತು. 


ಇವೆಲ್ಲ ಅನುಭವಗಳಂದ ನನಗೆ ತಿಆದುಬಂದ ಅಂಶವೇನೆಂದರೆ 
ಕಲಕೆ ಎಲ್ಲ ಕೂಡ ನಡೆಯಬಹುದು; ಅದು ಕ್ಲಾಸ್‌ರೂಂ ಇರಬಹುದು 
ಅಥವಾ ಆಟದ ಮೈದಾನವೂ ಆಗಿರಬಹುದು. ಈ ಸಂದರ್ಭದಲ್ಲ 
ನಾವು ಗಮನದಲ್ಪ ಇಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ 
ಸುತ್ತಮುತ್ತಅನ ವಾತಾವರಣವನ್ನು ಕಅಕಾ-ಸ್ನೇಹಿಯನ್ನಾಗಿ ಮತ್ತು 
ಸಂಪೂರ್ಣವಾಗಿ ಭಯಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು. 
ಪ್ರತಿಯೊಂದು ಮಗುವಿಗೂ ಯಾವುದೇ ವೇದಿಕೆಯಲ್ಲ ತನ್ನ 
ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ಸೂಕ್ತ ಅವಕಾಶವನ್ನು 
ನೀಡಬೇಕು. ಇದರಿಂದ ಕಅಕೆಯೂ ಸಾಧ್ಯವಾಗುತ್ತ ಹೋಗುತ್ತದೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


What Did You Ask at School Today? Kamala Mukunda 


How People Learn: Introduction to learning Theories; developed by Linda-Darling Hammond, Kim Austin, Suzanne Orcutt, and Jim Rosso 


ಅಂಕಿತ್‌ ಶುಕ್ಲಾ ಅವರು 2೦17ರಲ್ಲ ಧಮ್‌ತರಿಯಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋ ಆಗಿ ಸೇರಿಕೊಂಡರು. 
ಪ್ರಸ್ತುತ ರಾಯ್‌ಗಡಢ ಬ್ಲಾಕ್‌ (ಛತ್ರೀಸ್‌ಗಢ)ನಲ್ಪ ಕಾರ್ಯನಿರ್ವಹಿಸುತ್ತಿರುವ ಅವರು ಗಣಿತಶಾಸ್ತ್ರದಲ್ಲ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ. ಶುಕ್ಷಾ ಅವರು ಉತ್ತರ ಪ್ರದೇಶ ತಾಂತ್ರಿಕ ವಿಶ್ವವಿದ್ಯಾಲಯ, ಲಖನೌ ಇಲ್ಲ ತಮ್ಮ ಎಂಬಿಎ ಮಠ 
ಜಟಿಕ್‌ ಪೂರೈಸಿದ್ದಾರೆ. ಫೌಂಡೇಷನ್‌ ಅನ್ನು ಸೇರಿಕೊಳ್ಳುವುದಕ್ಲೂ ಮುನ್ನ ಅವರು. ಬಟಂಡಾದಲ್ಲ "ಪಂಜಾಬ್‌ ಮತ್ತು 
ಹರ್ಯಾಣದ ಹತ್ತಿ ಬೆಳೆಯುವ ಜಲ್ಲೆಗಳಲ್ಲ ಮಕ್ಕಳ ಹಕ್ಕುಗಳನ್ನು ಬಲಪಡಿಸುವುದು" ಎಂಬ ಯೋಜನೆಯ ಕಾರ್ಯಕ್ರಮ 
ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದರು. ಮತ್ತು ಭಾರತದ ಮೂರು ರಾಜ್ಯಗಳಲ್ಲ ಕ್ಷಯರೋಗ ಮತ್ತು ಡಯಾಜಟಸ್‌ 
ಮೆಲಟಸ್‌ ನಡುವಿನ ನಂಟಗೆ ಸಂಬಂಧಿಸಿದಂತೆ 'ಜಾಗರಣ್‌ ಪೆಹಲ್‌' ಮೂಲಕ ಮಾಡಲಾದ ಮಲ್ಪ ಮೀಡಿಯಾ 
ಪ್ರಚಾರದಲ್ಲ ಜಲ್ಲಾ ಯೋಜನ ಸಮಪ್ಪಯಕಾರರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು 


ankit.shukla@azimpremjifoundation.org ನಲ ಸಂಪರ್ಕಿಸಬಹುದು: 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


39 


ಬಹುಭಾಷಾ ಸನ್ನಿವೇಶದಲ್ಲಿ ಕಲಿಕೆ 


ಬಿನಯ್‌ ಪಟ್ಟನಾಯಕ್‌ 


ಹಿನ್ನೆಲೆ 

ಜಾರ್ಜಂ೦ಡ್‌ ಒಂದು ಬಹುಭಾಷೆಗಳ ರಾಜ್ಯ. ಅಲ್ಲಿ ಸುಮಾರು 
ಹತ್ತೊಂಬತ್ತು ಸ್ಥಳೀಯ ಮತ್ತು ಪ್ರಾದೇಶಿಕ ಭಾಷೆಗಳನ್ನು 
ಮಾತನಾಡುವ ಸುಮಾರು 32ಕ್ಕಿಂತಲೂ ಹೆಚ್ಚು ಸ್ಥಳೀಯ 
ಸಮುದಾಯಗಳವೆ. ಇವುಗಳಲ್ಲ ಕೆಲವು ಮುಖ್ಯ ಸಂಪರ್ಕ 
ಭಾಷೆಗಳು ರಾಜ್ಯದಲ್ಲಿ ಚಾಲ್ರಯಲ್ಲರುವ ಬೇರೆ-ಬೇರೆ ಸ್ಥಳೀಯ 
ಭಾಷೆಗಳ ನಡುವೆ ಸೇತುವಿನಂತೆ ಕಾರ್ಯನಿರ್ವಹಿಸುತ್ತವೆ. 
ರಾಜ್ಯದಲ್ಲ ಒಂಬತ್ತು "ವಿಶೇಷವಾಗಿ ದೌರ್ಬಲ್ಯಪೀಡಿತ ಸ್ಥಳೀಯ 


ಪಂಗಡಗಳದ್ದು (Particularly Vulnerable Indigenous Groups- 


PvTGs) ಅವುಗಕಲ್ಲ ಕೆಲವು ಪಂಗಡಗಳ ಭಾಷೆಗಳು ಅತ್ಯಂತ 
ಅಪಾಯದ ಅಂಚನಲ್ತವೆ. 


ಇವೆಲ್ಲಾ ಸಮುದಾಯಗಳಂ೦ದ ಬರುವ ಮಕ್ಷಳ ಮನೆಮಾತು, ಶಾಲಾ 
ಭಾಷೆಯಾದ ಹಿಂದಿಗಿಂತ ತೀರಾ ಭನ್ನವಾಗಿರುವ ಕಾರಣಕ್ಕೆ 
ಶಾಲೆಯ ಆರಂಭಕ ವರ್ಷಗಳಲ್ಲ ಭಾರೀ ಕಲಕಾ ತೊಂದರೆಗಳನ್ನು 
ಎದುರಿಸುತ್ತಾರೆ. ರಾಜ್ಯದಲ್ಲ ಪ್ರಾಥಮಿಕ ಶಾಲೆಗಳನ್ನು ಪ್ರವೇಶಿಸುವ 
ಮಕ್ಷಳ ಸರಾಸರಿ ಮೂರನೇ ಒಂದರಷ್ಟು ಮಕ್ಕಳು ಆರಂಭಕ 
ಹಂತದಲ್ಪಯೇ ಶಾಲೆ ತೊರೆಯುತ್ತಾರೆ. ಇದು ದೇಶದಲ್ಲೇ ಶಾಲೆ 
ತೊರೆಯುವ ಮಕ್ಕಳ ಅತಿಹೆಚ್ಚನ ಪ್ರಮಾಣವಾಗಿದೆ. ಶಾಲೆಯಲ್ಲ 
ಮುಂದುವರಿಯುವ ಮಕ್ಕಳು ಎಂಟನೇ ತರಗತಿಗೆ ಬರುವ 
ವೇಳೆಗಾಗಲೇ ಬಹಳಷ್ಟು ಹತಾಶರಾಗಿರುತ್ತಾರೆ. ಅವರು ತಮ್ಮ 
ಪಠ್ಯಪುಸ್ತಗಳ ವಿಷಯವನ್ನಾಗಳೀ, ತಮ್ಮ ಮನೆ ಹಾಗು 
ಸಮುದಾಯಗಳ ಕಲಕಾ ಅನುಭವಗಳನ್ನು ಸಂಪೂರ್ಣವಾಗಿ 
ತಳ್ಳಿಹಾಕಿ ತಮಗೆ ಹಿಂದಿ ಭಾಷೆಯಲ್ಲ ಪಾಠಮಾಡುವ, ಹಿಂದಿ 
ಭಾಷೆಯಲ್ಲ ಮಕ್ಷಳಗೆ ಪರೀಕ್ಷೆಗಳನ್ನು ನೀಡುವ ಶಿಕ್ಷಕರನ್ನಾಗಅೀ 
ಅರ್ಥಮಾಡಿಕೊಳ್ಳಲಾಗದೆ ಶಾಲೆಯಲ್ಲ ಮುಂದುವರಿಯಲು 
ಹೆಣಗಬೇಕಾಗುತ್ತದೆ. ಆದ್ದರಿಂದ. "ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ 
ಮತ್ತು ತರಬೇತಿ ಪರಿಷತ್‌” (NCERT), ASERನಂತಹ ರಾಷ್ಟ್ರೀಯ 
ಸಾಧನೆಯ ಸರ್ಮೇಕ್ಷಣಗಳ ವರದಿಯಲ್ಲ ಜಾರ್ಣಂಡ್‌ ರಾಜ್ಯದ 
ಮಕ್ಕಳ ಕಲಕಾ ಪಫಲಅತಾಂಶಗಳು ಪಟ್ಟಿಯ ಕೊನೆಯನ್ನು 
ಅಲಂಕರಿಸುವುದು ಯಥಾಪ್ರಕಾರ ನಡೆದೇ ಇದೆ. ಉಳದಂತೆ, 
ಸ್ಥಳೀಯ ಪಠ್ಯಪುಸ್ತಕಗಳು ದೊರೆಯದೇ ಇರುವುದು ಹಾಗು 
ರಾಜಕೀಯ ಅಸ್ಟಿರತೆಗಳೂ ಮಕ್ಕಳ ಕಳಪೆ ಸಾಧನೆಗೆ 
ಕಾರಣಗಳಾಗುತ್ತವೆ. 


ಕುತೂಹಲಕಾರಿ ಸಂಗತಿಯೆಂದರೆ, ಈ ರಾಜ್ಯವು ಹನ್ನೆರಡು 
ಸ್ಥಳೀಯ (ಬುಡಕಟ್ಟು) ಮತ್ತು ಪ್ರಾದೇಶಿಕ ಭಾಷೆಗಳನ್ನು ಹಿಂದಿ 
ಹಾಗು ಆಂಗ್ಲಭಾಷೆಗಳ ನಂತರದ ರಾಜ್ಯದ ಅಧಿಕೃತ ಭಾಷೆಗಳೆಂದು 
ಅಧಿಸೂಚನೆ ಹೊರಡಿಸಿದೆ. ಇಷ್ಟಾಗಿಯೂ. ರಾಜ್ಯದ 40,0೦೦ 
ಪ್ರಾಥಮಿಕ ಶಾಲೆಗಳ ತರಗತಿಗಳಲ್ಲ ಮಕ್ಕಳ ಮಾತೃಭಾಷೆಯ 
ಬಳಕೆಗೆ ಯಾವುದೇ ಅವಕಾಶ ಇರಲಲ್ಲ. ಆಡಳತ ವರ್ಗವಾದರೋ 
ಅತಿಹೆಚ್ಚು ಇರುವ ಶಾಲೆ ತೊರೆಯುವ ಮಕ್ಕಳ ಪ್ರಮಾಣದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಕುರಿತಾಗಲೀ, ಕನಿಷ್ಠ ಕಲಕಾ-ಫಲಅತಾಂಶಗಳ ವಿಚಾರವಾಗಿ- 
ಯಾಗಲೀ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಆತಂಕ ಹುಟ್ಟಸುವ 
ಗೈರುಹಾಜರಿಯನ್ನು ಕುರಿತಾಗಲೀ ತಲೆಕೆಡಿಸಿಕೊಂಡಂತೆ ಇರಲಲ್ಲ. 
ರಾಜ್ಯದ ಬಹುಸಂಖ್ಯಾತ ಮಕ್ಷಳಗೆ ಸಂಬಂಧಿಸಿದ ಈ ಗಂಭೀರ 
ಸಮಸ್ಯೆಗಳ ಬಗ್ಗೆ ಎಲ್ಲೂ. ಯಾವ ವಿಧದ ಚರ್ಚೆಯೂ ಆಗಿರಲಲ್ಲ. 


ಶಾಲೆಯ ಆರಂಭಕ ವರ್ಷಗಳಲ್ಲ ಮಕ್ಕಳ ಕಅಕಾ-ಅನುಭವವನ್ನು 
ಹಾಗು ಮಕ್ಕಳು ಶಾಲೆ ತೊರೆಯಲು ಇರುವ ಕಾರಣಗಳನ್ನು 
ಅರ್ಥಮಾಡಿಕೊಳ್ಳಲು ತಂಡವೊಂದನ್ನು ರಚಿಸಿ ಅದನ್ನು 


"ಮಾತೃಭಾಷಾ ಆಧಾರಿತ ಕ್ರಿಯಾತೃಕ ಭಾಷಾ ಕಲಕೆ" (Mother- 


tongue based Active Language Learning -M-TALL) ಏಂದು 
ಹೆಸರಿಸಲಾಯುತು. 


'ಮಾತೃಭಾಷಾ ಆಧಾರಿತ ಕ್ರಿಯಾತ್ಮಕ ಭಾಷಾ ಕಲಕೆ' ಹಾಗು ಅದರ 
ಉಪಕ್ರಮಗಳು 


ಶಾಲೆಗಳು. ಸಮುದಾಯಗಳು ಹಾಗು ಅಲ್ಲನ ಮಕ್ಕಳು ನೀಡಿದ 
ಹಿಮ್ಮಾಹಿತಿಯ ಆಧಾರದ ಮೇಲೆ ಭಾಷೆಗಳ ಆದ್ಯತೆಯನ್ನು 
ಸೂಚಿಸುವ ವರ್ಣ-ಚಿಹ್ನೆಗಳಂದ ಕೂಡಿದ ರಾಜ್ಯದ ಭಾಷಾ 
ನಕಾಶೆಂಯುನ್ನು ರಚಿಸಲಾಯಿತು. ಈ ಪ್ರಂಶುತ್ನದಿಂದ 
ಹೊರಹೊಮ್ಮಿದ ತಥ್ಯವೆಂದರೆ, ಇದಕ್ಕೆ ಪ್ರತಿಸ್ಪಂದಿಸಿದ ಶೇಕಡಾ 
೨6ರಷ್ಟು ಮಂದಿ ಪ್ರಾಂತೀಯ ಆಡುಭಾಷೆಗಳಲ್ಲ ವ್ಯವಹರಿಸಿದರೆ, 
ಶೇಕಡಾ 4ರಷ್ಟು ಮಂದಿ ಮಾತ್ರ ತಮ್ಮ ಮಾತೃಭಾಷೆಯಾಗಿ 
ಹಿಂದಿಯಲ್ಲ ವ್ಯವಹರಿಸುತ್ತಿದ್ದರು. ಆದರೆ, ತಮ್ಮ ಪೋಷಕರೊಂದಿಗೆ 
ವ್ಯವಹರಿಸುವಾಗ, ಆಡುವಾಗ ಅಥವಾ ದೈನಂದಿನ ವ್ಯವಹಾರಗಳಲ್ಲ 
ನಿರತರಾಗಿರುವಾಗ ಬಹುತೇಕ ಮಕ್ಕಳು ತಮ್ಮದೇ ಪ್ರಾದೇಶಿಕ 
ಉಪಭಾಷೆಗಳನ್ನು. ಮನೆಯ ಆಡುಭಾಷೆಗಳನ್ನು ಬಳಸುತ್ತಿದ್ದರು. 
ಹೀಗಾಗಿ, ಬಹಳಷ್ಟು ಬಾರಿ ಭಾಷಾ ಭಿನ್ನತೆಗಳ ಕಾರಣದಿಂದ ಮಕ್ಷಳು 
ಕಲಅಕಾ-ಅಡಚಣೆಗಳನ್ನು ಎದುರಿಸುತ್ತಿದ್ದು. ಅದು ಬೇಸರಕ್ಕೆ 
ಎಡೆಮಾಡಿ, ಶಾಲೆ ತೊರೆಯುವುದರಲ್ಲ ಪರ್ಯಾಪ್ಪಿ ಕಾಣುತ್ತಿತ್ತು 
ಎಂಬ ವಿಷಯ ನಿಚ್ಚಕವಾಯುತು. 


ಸಚಿತ್ರ ಶಬ್ದಕೋಶಗಳ ಅಭವೃದ್ಧಿ 
A [) 


[oo ಫಅತಗಳ ಬಗೆಗೆ ವಿಚಾರ ಮಾಡುತ್ತಾ ಪ್ರತಿ 
ಸಮುದಾಯದಲ್ಲೂ ಮಕ್ಕಳು ತಮ್ಮ ಆರಂಭಕ ವರ್ಷಗಳಲ್ಲ ಏನನ್ನು 
ಮಾಡಲು ಇಚ್ಛಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಬೇರೆ- 
ಬೇರೆ ಭಾಷಾತಜ್ಞರ ತಂಡಗಳೊಂದಿಗೆ ಚರ್ಚೆಗಳನ್ನು 
ಹಮ್ಮಿಕೊಳ್ಳಲಾಯಿತು. 


ಅಂತಹ ಮಕ್ಕಳ ಸ್ನೇಹಿ ಕ್ಷೇತ್ರಗಳನ್ನು ಮಕ್ಕಳ ಮಾತೃಭಾಷೆ ಆಧಾರಿತ 
ಶಾಲಾ ಭಾಷಾ ತಯಾರಿ ಉಪಕ್ರಮಗಳ ಯೋಜನೆಗೆ ಪ್ರಸ್ತುತವಾದ 
ಸ್ಫೂಲ ವಿಷಯಗಳಾಗಿ ಕಲೆಹಾಕಲಾಯುತು. ಮಕ್ಕಳು ಆಡಲು, 


ಹಾಡಲು. ಕುಣಿಯಲು. ತಮ್ಮ ಸುತ್ತಅನ ನಾನಾ ರೀತಿಯ 
ಜನರೊಂದಿಗೆ, ತಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಲು. ಆಟಕೆಗಳನ್ನು 
ಮಾಡಲು. ಅನ್ವೇಷಿಸಲು. ಕಥೆಗಳನ್ನು ಕೇಳಲು ಮತ್ತು ಹೇಳಲು, 
ಸಚಿತ್ರ ಕಥೆ ಪುಸ್ತಕಗಳನ್ನು ಓದಲು ಬಯಸುತ್ತಾರೆ ಎಂಬುದನ್ನು 
ಕಂಡುಕೊಂಡೆವು. ಜೊತೆಗೆ ನಾವು ಮಕ್ಕಳ ಅಚ್ಚುಮೆಚ್ಚಿನ ಕಥೆಗಳು. 
ಹಾಡು, ಕುಣಿತ, ಗಾದೆ-ಒಗಟು, ಚಿತ್ರ, ಆಟಕೆ, ಆಟ, ಕಲೆ ಹಾಗು 
ಕರಕುಶಲ ವಸ್ತುಗಳು ಮತ್ತು ಇತರ ಅನುಭವಗಳನ್ನು 
ಕಲೆಹಾಕಿದೆವು. 


2೦14ರಲ್ಲ. "ಮಾತೃಭಾಷಾ ಆಧಾರಿತ ಕ್ರಿಯಾತ್ಮಕ ಭಾಷಾ ಕಲಕೆ” 
ಕಾರ್ಯಕ್ರಮವು "ನನ್ನ ಭಾಷೆಯಲ್ಲ ನನ್ನ ಜಗತ್ತು” (Meri Bhasha 
Mein Meri Duniya) ಎ೦ಬ ದ್ವಿಭಾಷಾ ಸಚಿತ್ರ ಶ್ಲಕೋಶಗಳನ್ನು 
ಒಂಬತ್ತು ಸ್ಥಳೀಂರು ಹಾಗು ಪ್ರಾಂತೀಂಶು ಭಾಷೆಗಳಲ್ಲ 
ಅಂಗನವಾಡಿಗಳಲ್ಲ ಬಳಸಲು ಮತ್ತು ಶಿಕ್ಷಕರ ಹಾಗು ಮಕ್ಷಳ ಸಣ್ಣ 
ಗುಂಪುಗಳೊಂದಿಗೆ (ಹೆಚ್ಚು ವಿಭಿನ್ನ ಭಾಷಾ ಪರಿಸರಗಳಂದ 
ಮಕ್ಕಳದ್ದಷ್ಟೂ ಹೆಚ್ಚು ಪ್ರಯೋಜನಕಾರಿ) ಒಡನಾಡುವ ಪೋಷಕರ 
ಬಳಕೆಗಾಗಿ ಹೊರತಂದಿತು. ಮಕ್ಕಳು ಜೊತೆಗೂಡಿ, ಒಂದು 
ಪುಟವನ್ನು ತೆರೆದು. ಅಲ್ಲನ ಚಿತ್ರದ ವಿವಿಧ ಅಂಶಗಳನ್ನು ತಮ್ಮ 
ಮಾತೃಭಾಷೆಗಳಲ್ಲ ಚರ್ಚಿಸುವುದು ಹಾಗು ಆ ಪುಟದ ಪ್ರತಿ 
ವಸ್ತುವಿನೊಡನೆ ಅಥವಾ ಘಟನೆಯೊಡನೆ ತನ್ನ ಅನುಭವವನ್ನು 
ಹಂಚಿಕೊಳ್ಳುವುದು ಇದರ ಉದ್ದೇಶವಾಗಿತ್ತು. ಇದರಿಂದ ಪ್ರತಿ 
ಮಗುವಿಗೆ ಹಾಗು ಸಂಬಂಧಪಟ್ಟ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ 
ಬಳಸಲು ಸಮೃದ್ಧ ಸ್ತಳೀಂಶಯು ಕಲಕಾ ಸಂಪನ್ಮೂಲವು 
ದೊರಕಿದಂತಾಯುತು. ಇದು ಚಿತ್ರ ಹಾಗು ಪಠ್ಯದೊಂದಿಗಿನ, 
ಸಹಪಾಠಿಗಳು, ಶಿಕ್ಷಕರು ಹಾಗು ಪೋಷಕರ ನಡುವಿನ ಸಂವಾದಕ್ಕೆ 
ಅವಕಾಶ ಒದಗಿಸಿತು. ಇದು ಮಗುವಿನ (ಅಥವಾ ಮಕಳ) ಭಾಷಾ 
ಕಲಅಕಾ ಕೌಶಲಗಳಗೆ ಭದ್ರ ಬುನಾದಿಯನ್ನು -ಮೊದಲು ಮಗುವಿನ 
ಮಾತೃಭಾಷೆಯಲ್ಲ. ಬಳಕ ಅದನ್ನು ಬಡದೆ ಅನುಸರಿಸಿ ಹಿಂದಿ 
ಮತ್ತಿತರ ಭಾಷೆಗಳಲ್ಪ್ಲ-ಒದಗಿಸಲು ನೆರವಾಯುತಲ್ಲದೆ, ಮಗುವಿನ 
ಜ್ಞಾನ, ಕೌಶಲಗಳು, ಮನೋಭಾವಗಳಲ್ಪ ಸಮೃದ್ಧಿಯನ್ನು ತರಲು, 
ವಿಷಯದ ಪರಿಕಲ್ಪ್ಲನೆಯಲ್ಲ ಮಗುವಿನ ಆಸಕ್ತಿಯನ್ನು ಸೆಳೆಯಲು 
ನೆರವಿಗೆ ಬಂತು. ಇದೆಲ್ಲವನ್ನೂ. ಗುಂಪಿನ ಭಾಷಾ ವೈವಿಧ್ಯದ ಹಂತ 
ಹಾಗು ಗುಂಪಿನೊಂದಿಗಿನ ಒಡನಾಟಗಳ ಸ್ತರ ಮತ್ತು ದಿಕ್ಕಿಗೆ 
ಅನುಗುಣವಾಗಿ ಸಾಧಿಸಿತು. 


ತರುವಾಯ, ಮೇಲಅನ ಪ್ರತಿ ವಿಷಯದ ಚಿತ್ರಗಳನ್ನೂ ವಿಭಿನ್ನ ಭಾಷಾ 
ತಂಡಗಳರುವ ಮಕ್ಕಳ ಜೊತೆ ಸಣ್ಣ ಪ್ರಮಾಣದ ಚರ್ಚೆಯಲ್ಲಿ 
ಕಲಅಕೆಯ ಪ್ರಾಥಮಿಕ ಸಾಮದ್ರಿಯಾಗಿ ಬಳಸಲಾಯುತು. ಈ 
ಚಿತ್ರಗಳಗೆ ಹೊಂದಿಕೊಂಡಂತೆ ತಮ್ಮ ಅನುಭವ ಮತ್ತು 
ವಿಚಾರಗಳನ್ನು ತಮ್ಮದೇ ಭಾಷೆಗಳಲ್ಲ ಹಂಚಿಕೊಳ್ಳುವಂತೆ 
ಅಂಗನವಾಡಿ ಕಾರ್ಯಕರ್ತೆಯರು ಹಾಗು ಶಿಕ್ಷಕರು ಮಕ್ಷಳನ್ನು 


ಹುರಿದುಂಬಸಿದರು. 


ಭವಿಷ್ಯದಲ್ಲ ಬಳಸಿಕೊಳ್ಳಲು ಅನುಕೂಲವಾಗುವಂತೆ ಮಕ್ಕಳು 
ಬಳಸಿದ ಹೊಸ ಪದಗಳನ್ನು ಕಲಕಾ ಸುಗಮಗಾರರು 


(Facilitators) ಗುರುತು ಮಾಡಿಕೊಂಡರು. ಮಕ್ಕಳಂದ ಬಂದ 
ಹೊಸ ಕಥೆ ಹಾಗು ಪದಗಳನ್ನು ಮುಂದೆ ತರಗತಿಯಲ್ಲ ಬಳಸಲು 
ಸುಗಮಗಾರರು ಅವುಗಳನ್ನು ಗುರುತುಮಾಡಿ-ಕೊಳ್ಳಬೇಕಿತ್ತು. 
ಇದಕ್ಲಾಗಿ ಕೊಠಡಿಯ ಎರಡು ಮೂಲೆಗಳಲ್ಲ ಎರಡು ಪ್ರತ್ಯೇಕ 
ಪೆಟ್ಟಗೆಗಳನ್ನು (ಭಾಷಾ ಬುಲ್ಲಿ. ಭಾಷಾ ಭಂಡಾರ) ಇಡಲಾಯುತು. 
ಈ ರೀತಿ ದೊರೆತ ಪದ ಹಾಗು ಕಥೆಗಳನ್ನು ಕ್ರಮೇಣ ಕಲೆಹಾಕುವ 


ಪ್ರಕ್ರಿಯೆಯು ಸಂಬಂಧಪಟ್ಟ ಸುಗಮಗಾರರಿಗೆ ತಮ್ಮದೇ 
ಸಂಸ್ಥೆಗಳಲ್ಲ ಶಬ್ದಕೋಶ, ಕಥೆಪುಸ್ತಕ ಹಾಗು ಹಾಡಿನ ಪುಸ್ತಕಗಳ 
ರೂಪದಲ್ಲ ಬಳಸಬಹುದಾದ ಕಲಕಾ ಸಂಪನ್ಮೂಲಗಳನ್ನು 
ರಚಿಸಿಕೊಳ್ಳಲು ಅನುವು ಮಾಡಿಕೊಟ್ಟತು. ಮಕ್ಕಳ ಮಾತ್ಯೃ- 
ಭಾಷೆಗಳಲ್ಲ ನಡೆದ ಪ್ರಾಥಮಿಕ ಚರ್ಚೆಗಳಂದ ಮಕ್ಕಳು ತಮ್ಮ 
ಮೂಲಭೂತ ಭಾಷಾ ಕಲಕಾ ಕೌಶಲಗಳನ್ನು ಬಲಪಡಿಸಿಕೊಳ್ಳಲು 
ಅನುಕೂಲವಾಲುತು. ಮಕ್ಷಳು ತಮ್ಮ ಪ್ರಾಥಮಿಕ ಭಾಷಾ ಕಲಕಾ 
ಕೌಶಲಗಳನ್ನು ಬಳಸಿಕೊಂಡು ಹಿಂದಿ ಭಾಷಾ ಸಂವಹನದ 
ಪ್ರಾಥಮಿಕ ತತ್ವಗಳನ್ನು ಕಅಯಲು ಅನುಕೂಲವಾಗಲೆಂದು 
ಕ್ರಮೇಣ ಈ ಚರ್ಚೆಗಳನ್ನು ಹಿಂದಿ ಭಾಷೆಯಲ್ಲ ನಡೆಸುವುದನ್ನು 
ಪ್ರೋತ್ಸಾಹಸಲಾಲಯುತು. ಈೇ ಯೋಜನೆಯು ಇಡೀ ಸಮುದಾಯದ 
ಜನಪ್ರಿಯತೆಯನ್ನು ಗಳಸಿತು. ದೇಶದ ಯಾವುದೇ ಭಾಗದ 
ಗ್ರಾಮೀಣ ಜನರ ಹಾಗು ಮಕ್ಕಳ ಸಾಮಾಜಕ ಜೀವನದ 
ಅಂಶಗಳನ್ನು ಕುರಿತು ಚರ್ಚೆಗಳನ್ನು ಸುಗಮಗೊಳಸಲು ದ್ವಿಭಾಷಾ 
ಸಚಿತ್ರ ಶಬ್ದಕೋಶಗಳಗೆ ಇರುವ ಸಾಮರ್ಥ್ಯ ಹೇರಳವಾಗಿದೆ. 


ನುಡಿ ಕಟ್ಟೆ (Bhasha Puliya) 


ಶಾಲಾಪೂರ್ವ ಶಿಕ್ಷಣವನ್ನು ಮಕ್ನಳ ಮೊದಲ ನುಡಿಯಲ್ಲ 
ದಾಟಸುವುದು ಉತ್ತಮ ಎಂಬುದು ಸಾರ್ವತ್ರಿಕ ಭಾವನೆಯಾಗಿದೆ. 
ಇದಕ್ಕಾಗಿ 2015dg M-TALL ("ಮಾತೃಭಾಷಾ ಆಧಾರಿತ 
ಕ್ರಿಯಾತ್ಮಕ ಭಾಷಾ ಕಅಕೆ")ಯು "ನುಡಿ ಕಟ್ಟಿ” (Bhasha Puliya) 
ಎಂಬ ಮಕ್ಕಳ ಭಾಷಾ ತಯಾರಿಯ ಕಂತೆಯನ್ನು 
ಅಭವೃದ್ಧಿಗೊಳಸಿದೆ. ಇದು ಮಕ್ಕಳ ಮನೆಯ ಆಡುಭಾಷೆಗಳು ಮತ್ತು 
ಜಾರ್ಬ್ಜ೦ಡ್‌ ರಾಜ್ಯದ ಅಂಗನವಾಡಿ ಹಾಗು ಪ್ರಾಥಮಿಕ ಶಾಲೆ 
ಭಾಷೆಗಳ ನಡುವೆ ಸಂಪರ್ಕಸೇತುವಾಗಿ ಕೆಲಸಮಾಡುತ್ತದೆ. ಮಕ್ಷಳು 
ಈ ಕಅಕಾ ಚಟುವಟಕೆಗಳಲ್ಲ ಕ್ರಿಯಾತ್ಕಕವಾಗಿ ಪಾಲ್ಗೊಳ್ಳಲು ಹಾಗು 
ತನ್ಮೂಲಕ, ಶಾಲಾಪೂರ್ವ ಶಿಕ್ಷಣ ಕಾರ್ಯಕ್ರಮದ ಮೂಲಘಟಕ 
ರೂಪದ ಅಪೇಕ್ಷಿತ ಕೌಶಲಗಳನ್ನು ಗಳಸಲು ಆಗುವಂತೆ ಒಂದು 
ಸರಣಿ ರೂಪದ ಮಗುಸ್ನೇಹಿ ಕಅಕಾ ಚಟುವಟಕೆಗಳನ್ನು ಈ 
ಕಂತೆಯೊಂದಿಗೆ ಕ್ರಮಬದ್ಧವಾಗಿ ಅಂತರ್ಗತಗೊಳಸ ಲಾಗಿದೆ. 


ಕಲಕೆಯ ಹನ್ನೆರಡು ಮುಖ್ಯ ಹಂತಗಳನ್ನು ಚಟುವಟಕೆ 
ಮಾರ್ಗದರ್ಶಕ 12 ಪುಸ್ತಕಗಳ ಮೂಲಕ ಒಳಗೊಳ್ಳಲಾಯುತು. ಈ 
ಹನ್ನೆರಡು ಪುಸ್ತಕಗಳನ್ನೂ ಅಳವಡಿಸಿಕೊಂಡು ಒಂದು 
ಸರಣಿಕ್ರಮದಲ್ಲ ಎಲ್ಲಾ ಚಟುವಟಕೆಗಳನ್ನೂ ಪ್ಪರ್ಕಿಸುವ ಕಲಅಕೆಯ 
ಏಣಿಗಳನ್ನು ರೂಪಿಸಲಾಯುತು. ಜೊತೆಗೆ. ಮಕ್ಕಳ ಕಲಕೆಯ 
ಪ್ರಗತಿಯನ್ನು ತಿಆಯಲು ಪ್ರತ್ಯೇಕ ಕಅಕಾ ಮೂಲ್ಯಾಂಕನದ 
ಮಾದರಿಗಳನ್ನು. ಚಟುವಟಕೆ ಪ್ರಗತಿ ಪಟ್ಣಯನ್ನು. ನುಡಿಕಟ್ಟೆಯನ್ನು 
ಪರಿಚಯುಸುವ ಮಾರ್ಗದರ್ಶಕ ಪುಸ್ತಕವನ್ನು. ಸಂಪೂರ್ಣ ವರ್ಷದ 
ಶೈಕ್ಷಣಿಕ ಕ್ಯಾಲೆಂಡರ್‌ ಒಂದನ್ನು ಹಾಗು ಜಾನಪದ ಕಥೆ ಮತ್ತು 
ಹಾಡುಗಳನ್ನು ಕ್ರಮಬದ್ಧವಾಗಿ ಜೋಡಿಸಬಹುದಾದ ಕಡತಗಳನ್ನು 
ಅಭವೃದ್ಧಿಗೊಳಸಲಾಯುತು. 


ಈ ಕಾರ್ಯಕ್ರಮವು ಮಕ್ಕಳ ಶಾಲಾ ತಯಾರಿ ಹಾಗು ಭಾಷಾ 
ಕಲಕೆಯ ಕೌಶಲಗಳ ಮೇಲೆ ಮಹತ್ವಪೂರ್ಣ ಪ್ರಭಾವ ಜೀರಿದ್ದು 
ಮಾತ್ರವೇ ಅಲ್ಲದೆ, ಪ್ರತಿ ಮಗುವೂ ಕಲಕಾ ಪ್ರಕ್ರಿಯೆಯಲ್ಲ 
ನಲವಿನಿಂದ ಪಾಲ್ಗೊಳ್ಳಲು. ಭಾಷಾ ಕಲಕೆಯ ಕೌಶಲಗಳನ್ನು 
ಗಳಸಲು ಹಾಗು ವರ್ಣಮಾಲೆ, ಸಂಖ್ಯೆಗಳ ಪರಿಚಯ ಪಡೆಯಲು 
ಹಾಗು ವಿಷಯಾಧಾರಿತ ಕಲಕೆಯನ್ನು ಎದುರುನೋಡುವ ಶಾಲಾ 
ದಿನಗಳಗಾಗಿ ಸಜ್ಞಾಗಲು ಮಾತೃಭಾಷಾ-ಆಧಾರಿತ ಶಾಲಾಪೂರ್ವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಶಿಕ್ಷಣವು ಎಷ್ಟು ಅನುಕೂಲಕಾರಿ ಎಂಬುದಕ್ಕೆ ಸಷ 
ಸಾಕ್ಟ್ಯಾಧಾರವನ್ನು ಒದಗಿಸಿತು. ಮಕ್ಷಳು ತಂಡಗಳಕಲ್ಲ ಕಲಕಾ 
ಚಟುವಟಕೆಗಕ್ಲ ಭಾಗವಹಿಸುವುದು ಹೇಗೆ, ಒಬ್ಬಾಗಿ ಕಲೆತು 
ಕಆಯುವುದು ಹೇಗೆ ಎಂಬುದನ್ನು ಕೂಡಾ ಕಅಯುತ್ತಾರೆ. 


ಕಾರ್ಯಕ್ರಮಗಳ ಯಶಸ್ಸು 


ಭಾಷಾ ಕಲಕೆಗೆ ಬಹುಬಗೆಯ ವಿಧಾನದ ಅಗತ್ಯವಿದೆ ಎಂಬುದು 
ಈಗ ದೃಢಪಟ್ಟದೆ. ಸಮುದಾಯದ ಭಾಷಾ ಕಾರ್ಯಕರ್ತರೊಂದಿಗೆ 
ಸಾಹಿತಿಗಳು ಕುಳತು. ಅವರ ಸಮುದಾಯದಲ್ಲ ಮಾಡಬಹುದಾದ 
ಹಾಗು ಅವರ ಪ್ರದೇಶದಲ್ಲನ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಲು 
ಸಾಧ್ಯವಿರುವ ಪ್ರಧಾನ ಚಟುವಟಕೆಗಳ ಪಟ್ಲ ತಯಾರು ಮಾಡಿದರು. 
ಉದಾಹರಣೆಗೆ, ಬೇಸಿಗೆಯಲ್ಲ ವಿವಿಧ ಹಬ್ಬ ಹಾಗು ಸಾಮಾಜಕ 
ಕಾಂರ್ಯಕ್ರಮಗಳಲ್ಲ ಭಾಗವಹಿಸುವುದು, ಬಗೆ-ಬಗೆಂಶು 
ಸಂತೆಗಳಗೆ, ಹೊಲ-ಗದ್ದೆಗಳಗೆ, ಹಣ್ಣಿನ ತೋಟಗಳಗೆ ಖುಷಿಯುಂದ 
ಭೇಟ ನೀಡುವುದು ಮತ್ತು ಬೇಸಿಗೆ ಹಬ್ಬಗಳನ್ನು ಆಚರಿಸಲು ಹತ್ತಿರದ 
ಪ್ರದೇಶಗಳಗೆ ಭೇಟ ನೀಡುವುದು ಎಲ್ಲವೂ ಮಕ್ಷಳ ದಿನನಿತ್ಯದ 
ಜೀವನದ ಭಾಗಗಳಾಗಿದ್ದು. ಶೈಕ್ಷಣಿಕ ವರ್ಷದ ಮೊದಲ ಭಾಗದಲ್ಲ 
ಕಅಕೆಗೆಂದು ನಿಗದಿಪಡಿಸಿದ ಪರಿಕಲ್ಪನೆಗಳನ್ನು ಮಕ್ಕಳು ಕಅಯಲು 
ಇವು ನೆರವಿಗೆ ಬರುತ್ತವೆ. ಉದಾಹರಣಿಗೆ, ಒಂದನೇ ತರಗತಿಯ 
ಮಕ್ಕಳಗೆ ಹಾಡುವ, ಜೊತೆಗೂಡಿ ಆಡುವ, ಕಥೆ ಕೇಳುವ. 
ಅನುಭವಗಳನ್ನು ಹಂಚಿಕೊಳ್ಳುವ. ಚಿತ್ರಬಡಿಸುವ ಹಾಗು 
ಚಿತ್ರಗಳನ್ನು ಅರ್ಥಮಾಡಿಕೊಳ್ಳುವ ಇವೇ ಮೊದಲಾದ ವಿಶಾಲ 
ವ್ಯಾಪ್ತಿಯ ಆಸಕ್ತಿದಾಯಕ ಕಅಕಾ ಚಟುವಟಕೆಗಳಲ್ಲ 
ಭಾಗವಹಿಸಲು ಅನುವು ಮಾಡಿಕೊಡಲಾಗುತ್ತದೆ. ಆ ಮೂಲಕ 
ಅವರು ಶಾಲೆಯ ಕಲಕಾ ಚಟುವಟಕೆಗಳಲ್ಲ ಇನ್ನೂ ಹೆಚ್ಚನ ಆಸಕ್ತಿ 
ತೋರಲು ಸಾಧ್ಯವಾಗುತ್ತದೆ. 


ಭಾಷಾ ವಿಷಯಗಳನ್ನು ಅಭವೃದ್ಧಿಗೊಳಸುವವರು ಸಾಮುದಾಯುಕ 
ಹಬ್ಬಗಳಗೆ ಹಾಗು ವೃತ್ತಿಗಳಿಗೆ ಸಂಬಂಧಿಸಿದ ಸಂದರ್ಭ, ಕಥೆ, ಪದ್ಯ, 
ಒಗಟು ಮೊದಲಾದವುಗಳನ್ನು ಗುರುತಿಸುವಂತೆಯೇ. ಗಣಿತ 
ವಿಷಯದ ವಿನ್ಯಾಸಕರು ರಂಗೋಲ, ಗೋಡೆ ವಿನ್ಯಾಸಗಳು. 
ಸಮುದಾಯದ ವೃತ್ತಿಗಳಗೆ ಸಂಬಂಧಿಸಿದ ವಸ್ತುಗಳ ಆಕಾರ ಹಾಗು 
ಗಾತ್ರಗಕ ಮೂಲಕ ಮಕ್ಕಳನ್ನು ಗಣಿತೀಯ ಅನ್ವೇಷಣೆ. ಚಿಂತನೆ, 
ಚರ್ಚೆಗಳ ತೊಡಗುವಂತೆ ಮಾಡುವ ಆಸಕ್ತಿದಾಯಕ ಕಲಕಾ 
ಚಟುವಟಕೆಗಳ ಆಯೋಜನೆ ಮಾಡಿದ್ದರು. 


ಚಟುವಟಕೆ ಆಧಾರಿತ ಕಅಕಾ ಪಥಗಳು 


ಎಲ್ಲಾ ಮಕ್ಕಳೂ ಸಂಭ್ರಮ ಸಡಗರಗಳಂದ ತಮ್ಮನ್ನು 
ತೊಡಗಿಸಿಕೊಳ್ಳುವಂತಹ ಬಹುಬಗೆಯ ಕಲಕಾ ಚಟುವಟಕೆಗಳನ್ನು 
ಶೈಕ್ಷಣಿಕ ವರ್ಷದ ವಿವಿಧ ತ್ರೈಮಾಸಿಕಗಳಗೂ ವಿನ್ಯಾಸ- 
ಗೊಳಸಲಾಗಿತ್ತು. ಪುಸ್ತಕದ ಪ್ರತಿ ಅಧ್ಯಾಯವೂ ಮಕ್ನಳು ಜೀವನದ 
ವೈವಿಧ್ಯವನ್ನು ಸವಿಯುವಂತೆ ಮಾಡುವ ವಿವಿಧ ರೀತಿಯ ಕಲಕಾ 
ಯೋಜನೆಗಳನ್ನು ಒಳಗೊಳ್ಳುವಂತೆ ವಿನ್ಯಾಸಗೊಳಸಲಾಗಿದ್ದು, 
ಮಕ್ಷಳು ಪೂರ್ವನಿರ್ಧಾರಿತ ಕಲಕೆಯ ಗುರಿಗಳನ್ನು ತಲುಪಲು 
ಬೇಕಿರುವಷ್ಟನ್ನು ಕಅಯಲು ಸಾಧ್ಯವಾಗುವಂತಿತ್ತು. ಉದಾಹರಣಿಗೆ, 
ಭಾಷಾ ಪುಸ್ತಕಗಳ ರಚನೆಕಾರರು ವಿಷಯವನ್ನು ಕಥೆ. ಹಾಡು. 
ಗಾದೆ, ಒಗಟು, ನಾಟಕ ಹಾಗು ರೂಪಕಗಳ ರೂಪದಲ್ಲಿ 
ವಿನ್ಯಾಸಗೊಳಸಿ ಭಾಷೆಯ ಶ್ರೀಮಂತಿಕೆಯನ್ನು ಪರಿಚಲಯುಸಲು 
ಮುಂದಾದರು. ಇವು ಮಕ್ಕಳನ್ನು ನಲವಿನಿಂದ ಕೂಡಿದ ಸೃಜನಾತ್ಕಕ 
ಚಟುವಟಕೆಗಳಲ್ಲ ತೊಡಗುವಂತೆ ಮಾಡುತ್ತಾ. ತನ್ಯೂಲಕ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಷಯದ ಸೌಂದರ್ಯ ಮತ್ತು ವೈವಿಧ್ಯವನ್ನು ಕಂಡುಕೊಳ್ಳಲು 
ನೆರವು ನೀಡುವಂತಿದ್ದವು. ಇವೆಲ್ಲದರಲ್ಲಿ ಪಾಲ್ಲೊಳ್ಳುತ್ತಾ. ಮಕ್ಷಳು 
ತಮಗೆ ಪರಿಚಯವಿರುವ ಸ್ಥಳೀಯ ಅನುಭವ ಹಾಗು ಘಟನೆಗಳನ್ನೇ 
ಬಳಸಿ ತಾವು ಕಲಕೆಯಲ್ಲ ಸೃಜನಾತ್ಮಕವಾಗಿ ತೊಡಗಿಸಿ- 
ಕೊಳ್ಳುವಂತೆ ವಿಷಯವನ್ನು ಹೇಗೆ ರೂಪಿಸಲಾಗಿದೆ ಎಂದು ಕೂಡ 
ಕಂಡುಕೊಳ್ಳುತ್ತಾರೆ. 


ಸಮುದಾಯ ಬೆಂಬಅತ ಬೋಧನ ಪ್ರಕ್ರಿಯೆಗಳು 


ಕಥೆಗಾರರು, ಗಾಯಕರು, ನೃತ್ಯಪಟುಗಳು, ಸಂಗೀತಗಾರರು, 
ಕವಿಗಳು, ಕಲಾವಿದರು, ಗಾದೆ-ಒಗಟು ಇತ್ಯಾದಿಗಳ ಭಂಡಾರವೇ 
ಆಗಿರುವಂತಹ ಸಮುದಾಯದ ಸಂಪನ್ಕೂಲ ವ್ಯಕ್ತಿಗಳು 
ಶಾಲೆಗಳೊಂದಿಗೆ ಸಹಕರಿಸುವುದನ್ನು ಹಾಗು ಅವರೆಲ್ಲರೂ 
ಪಶಾಲೆಗಳಗೆ ಭೇಟ ನೀಡಿ ತಮ್ಮ ಚಟುವಟಕೆಗಳನ್ನು ಶಾಲಾ ಶಿಕ್ಷಕರ 
ಜೊತೆಗೂಡಿ ನಿರ್ವಹಿಸುವುದರ ಮೂಲಕ ಬೋಧನಾ ಪ್ರಕ್ರಿಯೆಗೆ 
ಹೊಸ ಆಯಾಮವನ್ನು ತರುವುದನ್ನೇ ಪಠ್ಯಪುಸ್ತಕ ಲೇಖಕರು 
ಗುರಿಯಾಗಿ ಇರಿಸಿಕೊಂಡರು. ಮಕ್ಕಳು ತಮಗೆ ಪರಿಚಯವಿರುವ 
ವ್ಯಕ್ತಿಗಳು, ತಮ್ಮ ಸಂಬಂಧಿಕರು ಶಾಲೆಯಲ್ಲ ಶಿಕ್ಷಕರ ಪಾತ್ರದಲ್ಲಿ 
ಕಾಣಿಸಿಕೊಳ್ಳುವುದನ್ನು ಕಂಡು ಮೂಕವಿಸ್ಕಿತರಾಗುತ್ತಾರೆ. 
ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಸಮೃದ್ಧ 
ಕೌಶಲಗಳೊಂದಿಗೆ ತರಗತಿಯ ಕಲಕೆಯ ಗುರಿಗಳ ಕಡೆಗೆ 
ಮಕ್ಕಳನ್ನು ನಿರ್ದೇಶಿಸುವಲ್ಲ ತಮ್ಮ ಜ್ಞಾನ ಹಾಗು ಕೌಶಲಗಳ 
ಪ್ರದರ್ಶನಕ್ಕೆ ಒಂದು ಅವಕಾಶ ಕಂಡುಕೊಳ್ಳುವಂತಾಗುತ್ತದೆ. ಈ 
ಸಮುದಾಯ-ಆಧಾರಿತ ವಿಧಾನವು ಶಾಲೆಯ ಬೋಧನಕಲಾ 
ಪ್ರಕ್ರಿಯೆಗಳನ್ನು ಗಮನಾರ್ಹವಾಗಿ ಶ್ರೀಮಂತಗೊಳಸುತ್ತದೆ. 


ಶ್ರೇಣೀಕೃತ ವಾಚನ ಸಂಪನ್ಮೂಲಗಳು 


(Graded reading resources) 


ಮೊದಲನೇ ತರಗತಿಗಾಗಿ ಸುಮಾರು ಇಪ್ಪತ್ತು ದೊಡ್ಡ ಕಥೆ- 
ಪುಸ್ತಕಗಳದ್ದು. ಅವುಗಳಲ್ಲ ಭಾಷೆ ಹಾಗು ಗಣಿತಕ್ಕೆ ಸಂಬಂಧಿಸಿದಂತೆ 
ಅನೇಕ ಶಿಶುಸ್ನೇಹಿಯಾದ ರೋಚಕ ಕಥೆಗಳವೆ. ದೊಡ್ಡ ಅಕ್ಷರಗಳಲ್ಲ 
ಸಂಕ್ಷೇಪ ಮಾಹಿತಿ ಒದಗಿಸುವ ಈ ಕಥೆ ಪುಸ್ತಕಗಳಗೆ ಆಕರ್ಷಕ 
ವರ್ಣರಂಜತ ಚಿತ್ರಗಳನ್ನು ರಚಿಸಲಾಗಿದೆ. ಮಕ್ಕಳಗೆ ಪುಸ್ತಕದ 
ಚಿತ್ರಗಳನ್ನು ತೋರಿಸಿ ಅಲ್ಪರುವ ಬೆಕ್ಕು. ಮರ, ತಾಯು ಇತ್ಯಾದಿ 
ಪಠ್ಯಕ್ಕೆ ಅವರನ್ನು ಪರಿಚಯುಸಲು ಶಿಕ್ಷಣ ಸುಗಮಗಾರರು ಈ 
ಪುಸ್ತಕಗಳನ್ನು ಬಳಸುತ್ತಾರೆ. ಇವುಗಳನ್ನು ಬಳಸಿಕೊಂಡು 
ವರ್ಣಮಾಲೆಯ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ತಮ್ಮ ಮೊದಲ 
ವರ್ಷದಲ್ಲೇ ಕ್ರಮೇಣ ಪರಿಚಯ ಮಾಡಿಕೊಳ್ಳುತ್ತಾರೆ. ಎರಡನೇ 
ವರ್ಷಕ್ಗಾಗಿ ಮತ್ತೂ ಇಪ್ಪತ್ತು ಸಣ್ಣ ಕಥೆ ಪುಸ್ತಕಗಳದ್ದು. ಅವುಗಳಲ್ಲ 
ಹೆಚ್ಚನ ಪಠ್ಯವೂ. ಗಾತ್ರದಲ್ಲ ಸಣ್ಣದಾದ ವರ್ಣಮಯ ಚತ್ರಗಳೂ 
ಇವೆ. ಮಕ್ಷಳ ವಾಚನಾಭ್ಯಾಸವನ್ನು ಉತ್ತಮಗೋೊಳಸಲು 
ಅವುಗಳನ್ನು ವಿನ್ಯಾಸಗೊಳಸಲಾಗಿದೆ. 


ಮುಖ್ಯ ಪರಿಕಲ್ಪನೆಗಳನ್ನು ಪರಿಚಯುಸುವ ಅಲ್ಲನ ಚಟುವಟಕೆಗಳು 
ಮಕ್ಷಳ ವಯಸ್ಪಿಗೆ ಸೂಕ್ತವಾಗಿವೆಯೇ. ರೋಚಕತೆ 
ಕಾಂಶ್ಹುಕೊಂಡಿವೆಯೇ. ಸಂದರ್ಭ್ಬೋಚಿತವಾಗಿಂಶೂ, 
ಆಸಕ್ತಿದಾಯಕವಾಗಿಯೂ ಇವೆಯೇ ಎಂಬುದರ ಬಣ್ಣೆ ವಿಷಯ 
ವಿನ್ಯಾಸಕರು ಎಚ್ಚರವಹಿಸಿದ್ದರು. ಮಕ್ಷಳಗೆ ಯಾವುದೇ 
ಅಧ್ಯಾಯವೂ ಉದ್ದವಾಗಿ ತೋರದಂತೆ, ಅಲ್ಲನ ಪಠ್ಯವು 
ಕಠಿಣವಾಗಿಯೂ ಇರದಂತೆ ಸಮತೋಲನ ಕಾಯ್ದುಕೊಳ್ಳಲಾಗಿದೆ. 
ಜೊತೆಗೆ, ಶಿಕ್ಷಕರಿಗೆ ಸೂಚನೆಗಳನ್ನೂ, ಇತರ ವಿವರಣೆಗಳನ್ನೂ 


ಅದು ಒಳಗೊಂಡಿದೆ. ಸಮುದಾಯಗಳಲ್ಲ ಮಕಳ ಜೀವನ ಹಾಗು 
ಅನುಭವಗಳನ್ನು ಚಿತ್ರಿಸುವ ವರ್ಣಚಿತ್ರಗಳು ಮಕ್ಕಳ ಮತ್ತು ಶಿಕ್ಷಣ 
ಸುಗಮಗಾರರ ಚಿಂತನೆ. ಹರ್ಷಾನುಭವಗಳನ್ನು ಉದ್ದೀಪಿಸುವಂತೆ 
ರಚಿತವಾಗಿವೆ. 


ಮಕ್ಕಳು ಹೇಗೆ ಕಅಯಬಹುದು 


ಪ್ರತಿ ಮಗುವೂ ಕಅಯುವುದನ್ನು ಖಾತ್ರಿಪಡಿಸಲು ಮಾತೃಭಾಷಾ 
ಆಧಾರಿತ ಬಹುಭಾಷಾ ಶಿಕ್ಷಣ ಕಾರ್ಯಕ್ರಮವು (Multi-Lingual 
Education-MTB-MLE) ಕ ಯ್ರಗತವಾಗಿರುವ ಶಾಲೆಗಳ ಕೆಲವು 
ಪ್ರಮುಖ ಲಕ್ಷಣಗಳೆಂದರೆ: ಉಲ್ಲಾಸಭರಿತ ಭೌತಿಕ ಹಾಗು ಶೈಕ್ಷಣಿಕ 
ವಾತಾವರಣ, ಚೆನ್ನಾಗಿ ಮನನಮಾಡಲ್ಲಟ್ಟ ಭೋಧನಕಲೆಯ 
ಯೋಜನೆಗಳು ಮತ್ತು ಪ್ರಕ್ರಿಯೆಗಳು ಹಾಗು ಸಮುದಾಯದ 
ಸಂಪನ್ಮೂಲ ತಂಡಗಳೊಂದಿಗೆ ಕಲಕೆ ಸಂಬಂಧವಾಗಿ ಸಹಕಾರ. 
ಇದರೊಂದಿಗೆ 'ಜಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ' (DIET), 
ವಲಯ ಸಂಪನ್ಮೂಲ ಕೇಂದ್ರಗಳು (8೦), 'ಕ್ಷಪ್ಪರ್‌ ಸಂಪನ್ಮೂಲ 
ಸಂಚಾಲಕ'ರ (€್ನ0) ಹಾಗು ಸರ್ಕಾರೇತರ ಸಂಘಟನೆಗಳ 
ಬೆಂಬಲವನ್ನೂ ಒಳಗೊಂಡಿದೆ. ಶಾಲೆಯನ್ನು ಗ್ರಾಮ / 
ಸಮುದಾಂಯಿದ ಸಂಶೋಧನೆಯ ಹಾಗು ನವೀಕರಣದ 
ಕೇಂದ್ರವಾಗಿ ಕಾಣಲಾಗುತ್ತದೆ. ಕೆಲವು ಮುಖ್ಯ ಲಕ್ಷಣಗಳು ಇಂತಿವೆ: 


ಸಜ್ಜುಗೊಂಡಿರುವ ಶಾಲೆ ಮತ್ತು ಸಮಾಜ 


ಪಠ್ಯಪುಸ್ತಕಗಳೊಂದಿಗೆ ನಾವು ಪರಿಕಲ್ಪನಾ ಟಪ್ಪಣಿಗಕಳು ಹಾಗು 
ತರಬೇತಿಯ ಘಟಕಗಳನ್ನು ರಚಿಸಿಕೊಂಡೆವು. ಸ್ಥಳೀಯರ 
ಜನಸಂಖ್ಯೆ ಹೆಚ್ಚಾಗಿ ಇರುವ ಹತ್ತು ಜಲ್ಲೆಗಳಲ್ಲ ಸ್ಥಳೀಯ ಭಾಷೆಗಳಲ್ಲ 
ಮಾತನಾಡುವ ಮಕ್ಷಳು ಮಾತ್ರ ಇರುವ ಸುಮಾರು ಒಂದು ಸಾವಿರ 
ಶಾಲೆಗಳನ್ನು ಭಾಷಾವಾರು ಸಮೀಕ್ಷೆಯ ಮೂಲಕ 
ಆರಿಸಿಕೊಳ್ಳಲಾಯುತು. ಮೊದಲಗೆ. ಹೊಸ ಪಠ್ಯಪುಸ್ತಕಗಳನ್ನು 
ಬಳಸಿ ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣ ಕಾರ್ಯಕ್ರಮದ 
(Multi-Lingual Education-MTB-MLE) wಪಕ್ರಮಕ್ಷಾಗಿ 
ಸರ್ಕಾರದ ಯೋಜನೆಯನ್ನು ಶಿಕ್ಷಕರು ಹಾಗು ಸಮುದಾಯದ 
ಸದಸ್ಯರಿಗೆ ಪರಿಚಯುಸಲು ಈ ಶಾಲಾ ಪ್ರದೇಶಗಳಲ್ಲ ಸೂಕ್ತ 
ಪರಿಸರ-ನಿರ್ಮಾಣದ ಚಟುವಟಕೆಗಳನ್ನು ಕೈಗೆತ್ತಿಕೊಳ್ಳಲಾಯುತು. 
ಈ ಶಾಲೆಗಳ ಶಿಕ್ಷಕರಿಗೆ ಈ ನೂತನ ವಿಧಾನಕ್ಕೆ ಸಂಬಂಧಿಸಿದ 
ವಿಷಯ ಹಾಗು ಬೋಧನಕಲೆಯ ಪ್ರಕ್ರಿಯೆಗಳ ಬಣ್ಣೆ ತರಬೇತಿ ನೀಡಿ 
ಅವನ್ನು ಪರಿಚಯ ಮಾಡಿಕೊಡಲಾಲಯುತು. 


ಸಮದಗ್ರ ಸಮುದಾಯವನ್ನು ತೊಡಗಿಸುವ ಕಾರ್ಯ 


ಕಥೆಗಾರರು, ಗಾಯಕರು, ನೃತ್ವಪಟುಗಳು, ಸಂಗೀತಗಾರರು, 
ಗಾದೆ-ಒಗಟುಗಳ ರಚನಕಾರರು, ಆಟಕೆಗಳ ತಯಾರಕರು, 
ಹಾಸ್ಯನಟರು ಇವರೇ ಮೊದಲಾದವರನ್ನು ಒಳಗೊಂಡ 
ಸಮುದಾಯ ಸಂಪನ್ಮೂಲ ತಂಡಗಳನ್ನು ಪ್ರತಿ ಶಾಲೆಯಲ್ಲೂ 
ಅಣಿಗೊಆಸಲಾಯುತು. ಶಾಲೆ ಮತ್ತು ಸಮುದಾಯ ಸಂಪನ್ಮೂಲ 
ತಂಡಗಳ ನಡುವೆ ನಡೆದ ಗೋಷ್ಠಿಗಳು ವಿವಿಧ ವಿಷಯಗಳಲ್ಪ 


ಬೋಧ್‌ನಕಲೆಯ ಪ್ರಕ್ರಿಯೆಗಳನ್ನು ಸುಗಮಗೊಳಸುವಲ್ಲ 
ಸಂಪನ್ಮೂಲ ವ್ಯಕ್ತಿಗಳ ಪಾತ್ರಗಳನ್ನು ಪಠ್ಯಪುಸ್ತಕಗಳೊಡನೆ 
ಬೆನೆಯುವ ಕೆಲಸವನ್ನು ನೆರವೇರಿಸಿದವು. ಬಳಕ, ಒಂದು ನಿರ್ದಿಷ್ಟ 
ಶಾಲೆಗೆ ಯಾವ ತಂಡವು ಅಲ್ಲನ ಮಕ್ಕಳೊಡನೆ ಕೆಲಸಮಾಡಲು. 
ಅವರು ಅಪೇಕ್ಷಿಸುವ ಜ್ಞಾನ ಹಾಗು ಕೌಶಲಗಳನ್ನು ದಾಟಸಲು 
ಅಗತ್ಯವಿರುವ ತಯಾರಿ ಮಾಡಿಕೊಂಡು ಭೇಟ ನೀಡುತ್ತವೆ 
ಎಂಬುದರ ಬಣ್ಣೆ ಸೂಚನೆಯುರುವ ಒಂದು ಶೈಕ್ಷಣಿಕ ಕ್ಯಾಲೆಂಡರನ್ನು 
ಶಾಲೆಗಳು ರೂಪಿಸಿದವು. 


ಸರ್ಕಾರದ ಭಾಗೀದಾರಿಕೆ 


ಈಗ ಜಾರ್ಬಂಡ್‌ ಸರ್ಕಾರವು ಈ ಸಾಮದ್ರಿ ಹಾಗು ತರಬೇತಿಯ 
ಪ್ರಯೋಜನ ಪಡೆದು ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣ 


ಕಾರ್ಯಕ್ರಮವನ್ನು (Mothertongue based Multi-lingual 


Education-MTB-MLE) ರಾಜ್ಯದ ಹತ್ತು ಜಲ್ಲೆಗಳ ಸುಮಾರು 
ಒಂದು ಸಾವಿರ ಶಾಲೆಗಕಲ್ಪ ಜಾರಿಗೆ ತಂದಿದೆ. ಇದಕ್ಕಾಗಿ ಪ್ರಾಥಮಿಕ 
ಶಾಲಾ ಹಂತದ ಪಠ್ಯಪುಸ್ತಕಗಳನ್ನು ಪ್ರಸ್ತುತ ಲೇಖಕನ 
ಮಾರ್ಗದರ್ಶನದಲ್ಲ ಏಳು ಸ್ಥಳೀಯ ಹಾಗು ಪ್ರಾದೇಶಿಕ ಭಾಷೆಗಳಲ್ಲ 
ಅಭವೃದ್ಧಿಗೊಳಸಲಾಯತು. ಬಾಷೆ ಹಾಗು ಗಣಿತದ 
ಪಠ್ಯಪುಸ್ತಕಗಳು ಮಕ್ಕಳು. ಶಿಕ್ಷಕರು ಮತ್ತು ಸಮುದಾಯಗಳ 
ಸದಸ್ಯರಲ್ಲ ಉತ್ಸಾಹ ಹಾಗು ಆಸಕ್ತಿಗಳ ಭಾರಿ ಅಲೆಯನ್ನೇ 
ಹುಟ್ಟುಹಾಕಿದೆ. ಶೇ ಸಮುದಾಂಯ-ಆದಧಾರಿತ ವಿಧಾನವು 
ಕ್ರಿಯಾಶೀಲ ವಿದ್ಯಾರ್ಥಿಗಳು. ಉತ್ಪುಕ ಶಿಕ್ಷಕರು ಹಾಗು 
ಜೀವಂತಿಕೆಯಿಂದ ತುಂಬತುಳುಕುವ ಸಮುದಾಯ ಬೆಂಬಲಅತ 
ಚಟುವಟಕೆಗಳ ಮೂಲಕ ಶಾಲೆಗಳು ಪರಿವರ್ತನೆಯ ಹಾದಿ 
ತುಳಯುವಂತೆ ಮಾಡಿದೆ. 


ಮುಕ್ತಾಯ 


ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣದ ಕಾರ್ಯಕ್ರಮವು 
ಶಾಲೆಗಳ್ಲ ಪರಿವರ್ತನೆ ತಂದುದಲ್ಲದೇ, ಇದರಲ್ಲ ತೊಡಗಿಸಿ- 
ಕೊಂಡಿರುವ ಸ್ಥಳೀಯ ಸಮುದಾಯಗಳಲ್ಲ ಪ್ರಚಂಡ ಉತ್ಸಾಹ, 
ಸಂಭ್ರಮಗಳನ್ನು ಹುಟ್ಟುಹಾಕಿದೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ 
ದಾಬಲಾತಿ ಹಾಗು ಹಾಜರಿಗಳೆರಡೂ ಗಣನೀಯವಾಗಿ 
ಸುಧಾರಿಸಿದ್ದರೆ. ಶಾಲೆ ತೊರೆಯುವ ಮಕ್ಕಳ ಪ್ರಮಾಣವೂ ಈ 
ಶಾಲೆಗಕಲ್ಪ ಗಣನೀಯವಾಗಿ ಕುಸಿದಿದೆ. ಒಂದು ಕಾಲದಲ್ಲ ಬಕೋ 
ಎನ್ನುತ್ತಿದ್ದ ತರಗತಿ ಕೊಠಡಿಗಳಲ್ಲ ಈಗ ನವಚೈತನ್ಯ, ಉತ್ಪಾಹ, 
ಸಮುದಾಯದ ಬೆಂಬಲದ ಬಲ ಹಾಗು ಕಲಕಾ ಚಟುವಟಕೆಗಳಲ್ಲ 
ಸಕ್ರಿಯವಾಗಿ ಪಾಲ್ಗೊಳ್ಳುವ ಹುರುಪು ಕಾಣಿಸುತ್ತಿದೆ. ಸಮುದಾಯದ 
ಸದಸ್ಯರ ಸಕ್ರಿಯ ಸಹಕಾರ, ಜಾನಪದ ಆಧರಿತ ಪಠ್ಯವಿಷಯಗಳ 
ಮೂಲಕ ತರಗತಿಯ ಪ್ರಕ್ರಿಯೆಗಳಲ್ಲ ನವಚ್ಛೈೆತನ್ಯದ 
ಸಂಚಾರವಾಗಿದ್ದು. ಅದರ ಅಂತಿಮ ಪರಿಣಾಮವಾದ ಸಾಮಾಜಕ 
ಬದಲಾವಣೆಗಳನ್ನು ತಂದಿದೆ. ಈ ಪುಸ್ತಕಗಳಗೆ ಪ್ರಸುತ ಸ್ಥಳೀಯ 
ಸಾಂದರ್ಭಕ ಸಂಪನ್ಮೂಲಗಳನ್ನು ಸೇರಿಸಿಕೊಳ್ಳುವುದರ ಮೂಲಕ 
ಅವುಗಳನ್ನು ಯಾವುದೇ ರಾಷ್ಟ್ರೀಯ ಭಾಷೆಯಲ್ಲ ಅಳವಡಿಸಿ- 
ಕೊಳ್ಳಬಹುದಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


44 


ಜನಯ್‌ ಪಟ್ಟನಾಯಕ್‌ ಅವರು ಜಾರ್ಣಂಡ್‌ ರಾಜ್ಯದ ಆಖ್ರಾ ಎ೦ಬಲ್ಲರುವ ಖ-TALL ನ (ಮಾತೃಭಾಷಾ ಆಧಾರಿತ 
ಕ್ರಿಯಾತ್ಮಕ ಭಾಷಾ ಕಲಕೆ) ಸ್ಥಾಪಕರಾಗಿದ್ದಾರೆ. ಪ್ರಸ್ತುತ ಅವರು ಬಹಾರದ ವಿಶ್ವ ಬ್ಯಾಂಕ್‌ ನೆರವಿನ ಯೋಜನೆ "ಶಿಕ್ಷಕ 
ಪರಿಣಾಮಕಾರಿತ್ಸ್ವದ ವರ್ಧನೆಯ (Enhancing Teacher Effectiveness in Bihar) ಅನುಷ್ಲಾನಕ್ಕೆ ಬೆಂಬಲವಾಗಿರುವ 
ಕಾರ್ಯಾಲಯ ತಂಡದ (Implementation Support Agency -1SA) ನಾಯಕರಾಗಿ ದುಡಿಯುತ್ತಿದ್ದಾರೆ. ಅವರು 
ಭಾರತದಲ್ಲ ವಿಶ್ವಬ್ಯಾಂಕ್‌ನ ಹಿರಿಯ ಶೈಕ್ಷಣಿಕ ಸಲಹೆಗಾರರಾಗಿದ್ದಾರೆ. ಇದಕ್ಕೂ ಮೊದಲು ಅವರು ಯೂನಿಸೆಫ್‌ನಲ್ಲ 
ಶಿಕ್ಷಣತಜ್ಞರಾಗಿ ನವದೆಹಲ ಹಾಗು ಜಾರ್ಜಂಡ್‌ ರಾಜ್ಯದ ಕಚೇರಿಗಳಲ್ಲ ಎಂಟು ವರ್ಷಕ್ಷೂ ಮೇಲ್ದಟ್ಟು ಸೇವೆ ಸಲ್ಲಸಿದ್ದಾರೆ. 
ಅದಕ್ಲೂ ಮೊದಲು, ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯದ ರಾಷ್ಟ್ರೀಯ ತಾಂತ್ರಿಕ ಬೆಂಬಲ ತಂಡದ 
(Technical Support Group -TSG) ಮುಖ್ಯ ಸಲಹೆಗಾರರಾಗಿ (ಗುಣಮಟ್ಟದ ಶಿಕ್ಷಣ) ಸುಮಾರು ಹತ್ತು ವರ್ಷಗಳ ಕಾಲ 
ಕಾರ್ಯನಿರ್ವಹಿಸಿದ್ದಾರೆ. ಅವರು ವಿಜ್ಞಾನ ಹಾಗು ಶಿಕ್ಷಣದ ವಿಚಾರವಾಗಿ ಮಕ್ಕಳಗಾಗಿ, ಶಿಕ್ಷಕರಿಗಾಗಿ ಸುಮಾರು 18೦ ಕ್ಲೂ 
ಮಿಕ್ಷು ಪುಸ್ತಕಗಳನ್ನು ಬರೆದಿದ್ದಾರೆ, ಅನುವಾದಿಸಿದ್ದಾರೆ. ಇಷ್ಟೇ ಅಲ್ಲದೆ, ಅನೇಕ ರಾಜ್ಯಗಳಲ್ಲ ಬಳಕೆಯಾಗುತ್ತಿರುವ ಪಠ್ಯಕ್ರಮ 
ಹಾಗು ಪಠ್ಯಪುಸ್ತಕಗಳ ವಿಚಾರವಾಗಿ ಇವರು ಮಾಡಿರುವ ಸಾಧನೆಯು ಅನೇಕ ರಾಷ್ಟ್ರೀಯ ಹಾಗು ರಾಜ್ಯಪ್ರಶಸ್ತಿಗಳನ್ನು 
ಇವರ ಮುಡಿಗೇರಿಸಿದೆ. ಇವರನ್ನು binaypattanayak@outlook.com ನಲ್ಲ ಸಂಪರ್ಕಿಸಬಹುದು 


ಅನುವಾದ: ಕುಶಾಲ್‌ ಚ. ಎಸ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಶಿಕ್ಷಕರು ಎಲ್ಲ ಮಕ್ಕಳಗೂ ಒಂದೇ ಬಗೆಯ ವಿಷಯವನ್ನು, ಒಂದೇ ವೇಳೆಗೆ, 
ಏಕಪ್ರಕಾರದ ವಿಧಾನದಿಂದ ಬೋಧಿಸಿ, ಒಂದೇ ತೆರನ ಫಅತಾಂಶಗಳನ್ನು 
ಪಡೆಯಬೇಕು ಎಂದು ಇನ್ನೂ ನಾವು ನಿರೀಕ್ಷಿಸುತ್ತೇವೆ. ಇದು ಸೋಲಲೆಂದೇ 
ವಿನ್ಯಾಸಗೊಳಆಸಿದಂತಹ ವಿಚಾರವಾಗಿದೆ; ಏಕೆಂದರೆ, ಉಳದಂತೆ ಬಹು 
ಚುರುಕಾಗಿಯೂ, ಸಮರ್ಥರಾಗಿಯೂ ಇರುವ ಬಹುದೊಡ್ಡ ಪ್ರಮಾಣದ ಮಕ್ಕಳು 
ಒಂದಲ್ಲ ಒಂದು ಕಾರಣಕ್ಕೆ ಕಅಕಾ ಪ್ರಕ್ರಿಯೆಯಬುಂದ ಹೊರಗೆ ಉಳಯುವುದನ್ನು 
ಖಾತ್ರಿ ಪಡಿಸಿರುವುದಷ್ಟೇ ಇದರ ಸಾಧನೆ. 


-ಸುಚೀರ್‌ ಶುಕ್ಷ, ಸ್ಲಂದನಶೀಲ ಶಾಲೆಗಳೇಕೆ ಬೇಕು?, ಪು.1೦ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಎಲ್ಲರಿಗೂ ಇಂಗ್ಲಿಷ್‌ ಮೊದಲ ತಲೆಮಾರಿನ ಕಲಿಕಾರ್ಥಿಗಳಿಗೆ ಕಾರ್ಯಕ್ರಮ 


ಚಂದ್ರಾ ವಿಶ್ವನಾಥನ್‌ 


ಹಿನ್ನೆಲೆ 

ಇಂದ್ದಿಷ್‌ ಕೌಶಲಗಳು ಎಲ್ಲರಿಗಾಗಿ- ಇದು ಇಎಲ್‌ಎಫ್‌ (ELF) 
ಲರ್ನಿಂಗ್‌ ಸೊಲ್ಯೂಷನ್‌ನ ಧ್ಯೇಯವಾಗಿದೆ. ಗ್ರಾಮೀಣ ಮತ್ತು 
ನಗರ ಪ್ರದೇಶದ ಮಕ್ಕಳ ನಡುವಿನ ಶೈಕ್ಷಣಿಕ ಅಂತರವನ್ನು ಕಡಿಮೆ 
ಮಾಡಲು ನಾವು ಸ್ಥಾಪಿಸಿದ ಸಂಘಟನೆಯಾಗಿದೆ. ಬಹುತೇಕ 
ಇಂದ್ದಿಷ್‌ ಕಲಅಕಾ ಕಾರ್ಯಕ್ರಮಗಳು ಹೇಗೆ ಎನ್ನುವುದರ ಬಗೆಗೆ 
ಅಂದರೆ, ಇಂದ್ಲಿಷ್‌ ಭಾಷಾ ಕಲಕೆಗೆ ಪಠ್ಯ ವಿಷಯದ ವಿನ್ಯಾಸ ಹೇಗೆ? 
ಎನ್ನುವುದರತ್ತ ಗಮನ ವಹಿಸುತ್ತವೆ. ಆದರೆ ನಾವು ಏಕೆ 
ಎನ್ನುವದರಿಂದ ಅಂದರೆ - ಏಕೆ ಇಂದ್ದಿಷ್‌ ಕಲಯಬೇಕೆಂದು 
ಬಯಸುತ್ತೇವೆ ಎಂಬ ಪ್ರಶ್ನೆಯನ್ನಿರಿಸಿಕೊಂಡು ಕಾರ್ಯಕ್ರಮವನ್ನು 
ಆರಂಭಿಸಿದೆವು. ಪರೀಕ್ಷೆಗಳ ತೇರ್ಗಡೆಯಾಗುವುದು ಮತ್ತು 
ಉತ್ತಮ ಉದ್ಯೋಗ ಅವಕಾಶಗಳನ್ನು ಗಿಟ್ಟಸುವುದು ಯೋಗ್ಯ 
ಕಾರಣಗಳಾಗಿದ್ದರೂ, ಮಕ್ಕಳು ತಮ್ಮ ಆತ್ಮವಿಶ್ವಾಸವನ್ನು 
ಬೆಳೆಸಿಕೊಳ್ಳುವುದು ಅತಿ ಮುಖ್ಯವಾದ ಕಾರಣವಾಗಿದೆ. 


ಕಡಿಮೆ ಆದಾಯದ ಕುಟುಂಬಗಳ೦ದ ಬಂದ ದೊಡ್ಡ ಸಂಖ್ಯೆಯ 
ಮಕ್ನಳ ಜೊತೆ ಕಾರ್ಯನಿರ್ವಹಿಸುವಾಗ ಸ್ರಷ್ಟವಾಗುವುದೆನೆಂದರೆ. 
ಇತರ ಕೌಶಲಗಳಲ್ಲ ಕ್ಷಮತೆ ಇದ್ದರೂ ಇಂದ್ಲೀಷ್‌ನಲ್ಲ 
ಮಾತನಾಡಲಾಗದ ಮಕಳು, ಇಂದ್ಲಿಷ್‌ ಬಲ್ಲ ಮಕ್ಕಕ ಎದುರು 
ಕೀಳರಿಮೆ ಅನುಭವಿಸುತ್ತಾರೆ. 


ಒಂದು ವೇಳೆ ಇಂದ್ದಿಷ್‌ ತರಗತಿಗಳು ವ್ಯಾಕರಣ ಮತ್ತು 
ಉಚ್ಚಾರಣೆಯ ನಿಯಮಗಳ ಬಗೆಯೇ ಕಟ್ಟುಜದ್ದಿದ್ದರೆ. ಭಾಷೆಯ 
ಬಗೆಗೆ ಮಕ್ಕಳು ಇನ್ನೂ ಹೆಚ್ಚು ಭಯ ಪಡುತ್ತಾರೆ. ಇದು 
ಬಹುಸಂಖ್ಯಾತ ಮೊದಲ ತಲೆಮಾರಿನ ಕಲಕಾರ್ಥಿಗಳು ಇಂದ್ದಿಷ್‌ 
ಕೌಶಲಗಳನ್ನು ಗಳಸುವುದರಲ್ಲ ಸೋಲಲು ಕಾರಣವಾಗುತ್ತದೆ. 
ಒಂದು ವೇಳೆ, ಅಂತಿಮವಾಗಿ ಕೆಲವು ಮಕ್ಷಳು ಕೌಶಲಗಳನ್ನು 
ಕಲತರೂ, ಅವರಲ್ಲ ಇಂದ್ಲಿಷ್‌ನಲ್ಲ ಸರಕವಾದ ಸಂಭಾಷಣೆ 
ನಡೆಸುವುದಕ್ಕೂ ಆತ್ಮವಿಶ್ವಾಸದ ಕೊರತೆ ಕಾಣುತ್ತದೆ. 


ಮೊದಲ ತಲೆಮಾರಿನ ಕಅಕಾರ್ಥಿಗಳಗೆ ಇಂಗ್ಲಿಷ್‌ 


ಇಂದ್ಲಿಷ್‌ ಭಾಷೆ ಕಲಯುವ ಪ್ರಕ್ರಿಯೆಯಲ್ಲಯೇ ಮಕ್ಕಳು 
ಆತವಿಶ್ವಾಸವನ್ನೂ ಬೆಳೆಸುವಂತೆ ಕಲಯುವುದು ಹೇಗೆ ಸಾಧ್ಯ 
ಎಂಬ ಕುರಿತು ನಾವು ಸಂಶೋಧನೆ ನಡೆಸುವುದಕ್ಕೆ ಪ್ರಾರಂಭಸಿದೆವು. 
ತಮಿಳುನಾಡಿನ ಗ್ರಾಮೀಣ ಭಾಗದ 48 ಸರಕಾರಿ ಶಾಲೆಗಳ 
ಶಿಕ್ಷಕರೊಂದಿಗೆ ನಮ್ಮ ಪ್ರಥಮ ಪ್ರಯತ್ನವು ಪ್ರಾರಂಭವಾಯುತು. ಈ 
ತರಗತಿಗಳಲ್ಲ ಶಿಕ್ಷಕರು ಎರಡು ಮುಖ್ಯ ನಿಯಮಗಳನ್ನು 
ಅನುಸರಿಸುತ್ತಿದ್ದರು- ಒಂದು. ಮಕ್ಕಳನ್ನು ತಪ್ಪುಮಾಡುವುದಕ್ಕೆ 
ಜಡುವುದು. ಮತ್ತು ಎರಡನೆಯದು, ಇಂದ್ದಿಷ್‌ ಭಾಷೆಯೊಳಗೆ 
ಅವರು ಮಾತನಾಡುವುದಕ್ಕೆ ಪ್ರಯತ್ನಿಸುವಾಗ ಸ್ಥಳೀಯ ಭಾಷೆಯ 
ಪದಗಳನ್ನು ಸೇರಿಸಿಕೊಳ್ಳಲು ಬಡುವುದು. 


A 


ಮಕ್ಕಳು ಸರಳವಾಗಿ ಇಂದ್ದಿಷ್‌ ಓದಲು ಕಲಯಲು ಕೆಲವು 
ತಂತ್ರಗಳನ್ನು ಅಭವೃದ್ಧಿಪಡಿಸುವುದಕ್ಕೂ ನಾವು ಪ್ರಾರಂಭಸಿದೆವು. 
ವಿಶೇಷವಾಗಿ ಇಂಗ್ಲಿಷನ್ನು ಮೊದಲ ಬಾರಿಗೆ ಶಾಲೆಗಳಲ್ಲ ಕಅಯಲು 
ಬಂದ ಮಕ್ಕಳ ಜೊತೆಗೆ ಇದನ್ನು ಪ್ರಯೋಗಿಸಿದೆವು. ಇಂದ್ದಿಷ್‌ನ೦ಂಥ 
ಒಂದು ಭಾಷೆಯಲ್ಲ, ಬಹಳ ಪದಗಳು ಶಾಜ್ದಕ ((Phonics) 
ನಿಯಮಗಳನ್ನು ಪಾಅಸುವುದಿಲ್ಲ. ಇದರಿಂದ ಓದನ್ನು ಕಅಯಲು 
ಪ್ರಯತ್ನಿಸುವ ಮಕ್ಕಳು ಬಹಳ ಬೇಗನೆ ಹತಾಶೆಗೆ ಒಳಗಾಗುತ್ತಾರೆ. 
ಅವರು ಇಂದ್ಲೀಷ್‌ ಭಾಷೆ ಯಾವುದೇ ಸಾಮಾನ್ಯ ತರ್ಕಗಳನ್ನೂ 
ಅನುಸರಿಸುವುದಿಲ್ಲ ಎಂಬ ಅವಸರದ ತೀರ್ಮಾನಕ್ಕೆ ಬರುತ್ತಾರೆ. 
ಹಾಗಾಗಿ ತಾವು ಇಂದ್ಲಿಷ್‌ ಓದುವುದನ್ನು ಕಲಯುವ ಸಂಭವವೇ 
ಇಲ್ಲ ಎಂದೇ ಭಾವಿಸುತ್ತಾರೆ. ಹಲವು ಮಂದಿ ಶಿಕ್ಷಕರ ಜೊತೆ 
ಕೆಲಸಮಾಡುತ್ತಾ ಇಂದ್ಲಿಷ್‌ ಓದುವುದನ್ನು ಕಲಅಲಯುವುದಕ್ಕೆ 
ಸರಳವಾದ ಶಾಬ್ದಕ ಆಧಾರಿತ ವಿಧಾನವೊಂದನ್ನು ನಾವು 
ಅಭವೃದ್ಧಿಪಡಿಸಿದೆವು. 


ಸದ್ಯ ಭಾರತದಲ್ಪ್ಲ. 115 ಶಾಲೆಗಳಲ್ಲ ಇಎಲ್‌ಎಫ್‌ ಇಂದ್ದೀಷ್‌ 
ಕಾರ್ಯಕ್ರಮವನ್ನು ಬಳಕೆ ಮಾಡಲಾಗುತ್ತಿದೆ. ಇವುಗಳಲ್ಲ 
ಮಿಜೋರಾಂನ 4೦ ಸರಕಾರೀ ಶಾಲೆಗಳು ಮತ್ತು ಅಸ್ಹಾಂನ ಎರಡು 
ಶಾಲೆಗಳು ಸೇರಿದ್ದರೆ, ಉಳದವು (73) ತಮಿಳುನಾಡಿನಲ್ತವೆ. 
ಶಿಕ್ಷಕರು ತಮ್ಮ ಮುಂದೆ ಸ್ಪಷ್ಟ ಗುರಿಗಳನ್ನು ಇರಿಸಿ. ಎಲ್ಲಾ ಮಕ್ಕಳೂ 
ಕಲಅಯುವ ಸಾಮರ್ಥ್ಯ ಇರುವವರು ಎಂದು ನಂಬ ಮುಂದೆ 
ಹೋದಾಗ ದೊಡ್ಡ ಮಟ್ಟದ ಫಲಅತಾಂಶಗಳನ್ನು ಸಾಧಿಸಲಾಗಿದೆ 
ಎಂಬುದು ಕಾರ್ಯಕ್ರಮದ ವೇಳೆ ಮತ್ತೆಮತ್ತೆ ಸಾಬೀತಾದ 
ಅಂಶವಾಗಿದೆ. 


ವಿಧಾನ 


ಸಾಮಾನ್ಯವಾಗಿ ಪ್ರತಿ ತರಗತಿಯೂ ಒಂದು ಆಡಿಯೋ ಅಥವಾ 
ವೀಡಿಯೋ ಪಾಠದಿಂದ ಪ್ರಾರಂಭವಾಗುತ್ತದೆ. ಇದರ ನಂತರ 
ಸಂಭಾಷಣೆಯನ್ನು ಉತ್ತೇಜಸುವಂಥ ವೃತ್ತದ ಅವದಿ 
ಚಟುವಟಕೆಗಳು (Circle-time activities) ಮತ್ತು ಚಿಕ್ಷ ಗುಂಪು 
ಚಟುವಟಕೆಗಳು ನಡೆಯುತ್ತವೆ. ಪ್ರಶ್ನೆ ಮತ್ತು ಉತ್ತರದ ಅಭ್ಯಾಸಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಜೋಡಿ ತಂಡಗಕಲ್ಲ ನಡೆಯುವಂತೆ ನೋಡಿಕೊಂಡು ಪ್ರತಿ 
ಮಗುವೂ ಮಾತನಾಡುವ ಅವಕಾಶವನ್ನು ಪಡೆಯುವಂತೆ 
ನೋಡಿಕೊಳ್ಳಲಾಗುತ್ತದೆ. ಪಾತ್ರಾಭಿನಯ ಮತ್ತು ಹಾಡುಗಳು 
ಮಕ್ಷಳಗೆ ಅವರ ಇಂಗ್ಲಿಷ್‌ ಕುರಿತ ಭಯವನ್ನು ಮೀರಿನಿಲ್ಲುವುದಕ್ಕೆ 
ನೆರವಾಗುತ್ತವೆ. ನಾಲ್ಗು ತಿಂಗಳ ಅಲ್ಲ ಅವಧಿಯಲ್ಲ 51 ಶೇಕಡಾ 
ಮಕ್ನಳು ಇಂದ್ಲಿಷ್‌ನಲ್ಲ ಸಾಮಾನ್ಯ ಸಂಭಾಷಣಾ ಪ್ರಶ್ನೆಗಳಗೆ 
ಪ್ರತಿಕ್ರಿಯೆ ನೀಡುವ ಮಟ್ಟಕ್ಕೆ ಬೆಳೆದು ನಿಂತುದನ್ನು ನಾವು 
ನೋಡಿದ್ದೇವೆ. 


ನಾವು ಹಿದುವ ಕೌಶಲವನ್ನು 8 ಸರಳವಾದ ಹಂತಗಳಾಗಿ 
ವಿಭಾಗಿಸಿಕೊಂಡಿದ್ದೇವೆ. ಪ್ರಾರಂಭದಲ್ಲ ಅಕ್ಷರಗಳ ಧ್ಧನಿ. ನಂತರ 
ಹಂತಹಂತವಾಗಿ ಪದಗಳಗೆ, ವಾಕ್ಯಗಳಿಗೆ, ವಾಕ್ಯವೃಂದಗಳಗೆ 
ಮತ್ತು ಕಥೆಗಳಗೆ ಮುಂದುವರಿಯುತ್ತೇವೆ. ಪ್ರತಿ ಹಂತದಲ್ಲೂ ಕೆಲವು 
ಹೊಸ ಧ್ವನಿಗಳನ್ನು. ಧ್ವನಿ ಸಂಯೋಜನೆಗಳನ್ನು ಮತ್ತು ಪದಗಳನ್ನು 
ಪರಿಚಯಿಸುತ್ತೇವೆ. ಪ್ರತಿ ಹಂತದಲ್ಲೂ ವಿಷಯಗಳನ್ನು 
ಎಚ್ಚರಿಕೆಯಿಂದ ಗುಂಪಿನ ಮಟ್ಟಕ್ಕೆ ಅನುಗುಣವಾಗಿ 
ಆಯ್ದುಕೊಳ್ಳುತ್ತೇವೆ. ಆ ಮೂಲಕ ಮಗು ಹೊಸ ಪದಗಳನ್ನು ಮಾತ್ರ 
ಎದುರಿಸುತ್ತದೆ. ಮಗು ಈಗಾಗಲೇ ಪರಿಚಯುಸಿಕೊಂಡ 
ಧ್ವನಿಗಳಂದ ಆ ಪದಗಳನ್ನು ಹಿದುವುದು ಸಾಧ್ಯವಿದೆ. ಪ್ರತಿ 
ಹಂತದಲ್ಲೂ ಕೆಲವು ದೃಷ್ಟಿಗೋಚರ ಪದಗಳನ್ನೂ 
ಪರಿಚಯುಸಲಾಗುತ್ತಿತ್ತು. ಆ ಮೂಲಕ ಮಗು ಬೇಗನೆ ವಾಕ್ಯ ಮತ್ತು 
ವಾಕ್ಯವೃಂದಗಳನ್ನು ಓದುವ ಕಡೆಗೆ ತಯಾರಾಗುತ್ತಿತ್ತು. 


ಈ ಲೇಖನದಲ್ಲ. ಈ ನಮ್ಮ ಪ್ರಯಾಣದ ಕೆಲವು ಕಲಕೆಗಳನ್ನು 


ಮತ್ತು ಈ ಚಂತನೆಗಳನ್ನು ಶಿಕ್ಷಕರು ತಮ್ಮ ಇಂದ್ಲಿಷ್‌ ತರಗತಿಗಳಲ್ಲ 
ಹೇಗೆ ಅಳವಡಿಸಬಹುದು ಎಂಬುದನ್ನು ಹಂಚಿಕೊಳ್ಳುತ್ತೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಇಂದ್ಲೀಷ್‌ ಸಂಭಾಷಣೆಯ ತರಗತಿ 
ಮಾತಿಗೆ ಮೊದಲು ಆಅಸುವುದು 


ಮಕ್ನಳಗೆ ಏನಾದರೂ ಹೇಳುವಂತೆ ಕೇಳುವ ಮೊದಲು. ಮಕ್ಕಳಂದ 
ಶಿಕ್ಷಕರು ಏನನ್ನು ನಿರೀಕ್ಷಿಪುವರೋ ಅದನ್ನು ಶಿಕ್ಷಕರು 
ಪ್ರದರ್ಶಿಸಬೇಕು ಮತ್ತು ಮಕ್ಕಳು ಅದನ್ನು ನೋಡಬೇಕು. ಇದನ್ನು 
ನಾವು ನಮ್ಮ ತರಗತಿಗಕಲ್ಲ ಸಂವಾದಾತ್ಯಕ ವೀಡಿಯೋಗಳ 
ಮೂಲಕ ಮಾಡುತ್ತೇವೆ. ಆದರೆ ಶಿಕ್ಷಕರು ನಿಜ ಜೀವನದ 
ಉದಾಹರಣೆಗಳನ್ನು ಬಳಸುವುದೂ ಸಾಧ್ಯವಿದೆ ಅಥವಾ ಸರಳ 
ಭತ್ತಿಪತ್ರಗಳ (ನೋಡಿ ಮತ್ತು ಹೇಳ / Show and tell) 
ಸಹಾಯವನ್ನೂ ಪಡೆಯಬಹುದು. ಉದಾಹರಣೆಗೆ, ಮಕ್ಕಳು 
ಸರಳವಾದ ಒಂದು ಸಂಭಾಷಣೆಯನ್ನು ತರಗತಿಯ ಒಳಗಿರುವ 
ವಸ್ತುಗಳ ಮೇಲೆ ಅಭ್ಯಾಸ ಮಾಡಬೇಕು ಎಂದು ನಾವು 
ಬಯಸುವುದಾದರೆ, ಶಿಕ್ಷಕರು ಈ ರೀತಿಯಾಗಿ ಪ್ರಾರಂಭಸುತ್ತಾರೆ: 
ಇದು ಏನು? ಇದು ಒಂದು ಪೆನ್‌. ಅದು ಏನು? ಅದು ಒಂದು ಪೆನ್‌. 


(Whatis this? Thisis a pen. Whatis that? Thatis a fan) 


ಶಿಕ್ಷಕಿ ಆ ವಸ್ತುವಿನ ಕಡೆಗೆ ಬೆರಳು ತೋರಿಸಿ ಪ್ರಶ್ನೆಗಳನ್ನು 
ಕೇಳುತ್ತಾರೆ. ಮಕ್ಕಳು ಇಂದ್ಲಿಷ್‌ನಲ್ಲ ಹೆಸರು ತಿಅದಿರುವ 
ವಸ್ತುಗಳನ್ನೇ ಅವರು ಆಯ್ದುಕೊಳ್ಳುತ್ತಾರೆ. ಉದಾಹರಣೆಗೆ, "ಫ್ಯಾನ್‌ 
ಮತ್ತು ಟೇಬಲ್‌' ಪದಗಳು. ಯಾವುದು ಈಗಾಗಲೇ ಮಕ್ಕಳ ಶಬ್ಧ 
ಮತ್ತು ಜ್ಞಾನಕೋಶದಲ್ಲ ಆಳವಾಗಿ ಬೇರೂರಿದೆಯೋ ಅಂತಹ 
ಪದಗಳನ್ನು ಆಯ್ದುಕೊಳ್ಳಬೇಕು. ವೆಲ್ಲೂರಿನ ಒಂದು ಸರಕಾರೀ 
ಶಾಲೆಯಲ್ಪ ಮಕ್ಷಳು ಶೇ ಪದಗಳು ತಮಿಳು ಭಛಾಷೆಯವು 
ಎಂದರಲ್ಲದೆ ಅದಕ್ಕೆ ತಮಿಳು ಭಾಷೆಯಲ್ಲ ಸಮಾನಾರ್ಥಕ ಪದಗಳಲ್ಲ 
ಎಂದರು! 


ಈ ಚಟುವಟಕೆಯ ವೇಳೆ. ಶಿಕ್ಷಕಿಯರು ಮಕ್ಕಳು ಪ್ರತಿಕ್ರಿಯೆ 


Ro 


ಕೊಡುವುದನ್ನು ನಿರೀಕ್ಷಿಸುವುದಿಲ್ಲ. ಆಕೆಯೇ ಪ್ರಶ್ನೆಗಳನ್ನು 


ಕೇಳುತ್ತಾರೆ ಮತ್ತು ಉತ್ತರಿಸುತ್ತಾರೆ. ಆ ವೇಳೆ ಮಕ್ನಳು ಆಅಸುತ್ತಾರೆ. 
ಮಕ್ಷಳು ಅರ್ಥಮಾಡಲ ಎಂದು ಶಿಕ್ಷಕಿಯರು ಪ್ರತಿ ಪದವನ್ನೂ 


ಮಕ್ಕಳ ಮಾತೃಭಾಷೆಯಲ್ಲ ತರ್ಜುಮೆಮಾಡಿ ಹೇಳುವುದನ್ನು ನಾವು 
ಉತ್ತೇಜಸುವುದಿಲ್ಲ. ಬದಲಾಗಿ ಶಿಕ್ಷಕಿಯರು ಮಕ್ಕಳನ್ನು 
ಉತ್ತೇಜಸುವಂಥ ಚಲನವಲನಗಳನ್ನು. ಚಿತ್ರಗಳನ್ನು ಮತ್ತು 
ಮುಖದಲ್ಲ ಅಭವ್ಯಕ್ತಿಗಳನ್ನು ಮಾಡಿ ತೋರಿಸುತ್ತಾರೆ. ಆ 
ರೀತಿಯಾಗಿ ತರ್ಜುಮೆ ಮಾಡದೆ ತಾವು ಹೇಳುವುದು ಏನು 
ಎಂಬುದನ್ನು ತಿಆದುಕೊಳ್ಳಲು ಸಹಾಯಮಾಡುತ್ತಾರೆ. 


ವೃತ್ತದ ಅವಧಿ ಚಟುವಟಕೆಗಳು (Circle time practice) 


ಶಿಕ್ಷಕರು ಹೇಳುವುದನ್ನು ಆಅಸಿದ ನಂತರದಲ್ಲ. ಒಂದು ವೃತ್ತದಲ್ಲಿ 
ನಿಂತು ಪ್ರಶ್ನೆಗಳನ್ನು ಕೇಳುವ ಮತ್ತು ಉತ್ತರಗಳನ್ನು ನೀಡುವ 
ಅಭ್ಯಾಸ ಮಾಡುವುದಕ್ಕೆ ಮಕ್ಕಳು ಸಿದ್ದವಾಗುತ್ತಾರೆ. ಮೊದಲ ಮಗು 
ತನ್ನ ಪಕ್ಕದವಳ/ನನ್ನು ಒಂದು ಪ್ರಶ್ನೆ ಕೇಳುತ್ತದೆ. ಅದನ್ನು 
ಉತ್ತರಿಸಿದ ನಂತರ. ಎರಡನೆ ಮಗುವಿನ ಪ್ರಶ್ನೆ ಕೇಳುವ ಸರದಿ 
ಆರಂಭವಾಗುತ್ತದೆ. ಪ್ರಶ್ನೆಗಳು ಮತ್ತು ಉತ್ತರಗಳು ವೃತ್ತದಲ್ಲಿ 
ಸರದಿಯಲ್ಲ ಸಾಗುತ್ತಾ ಪ್ರತಿ ಮಗುವಿಗೂ ಮಾತನಾಡುವ 
ಅವಕಾಶವನ್ನು ಸೃಷ್ಟಿಸುತ್ತದೆ. ಈ ಹಂತದಲ್ಲ ತಪ್ಪುಗಳನ್ನು 
ಸರಿಪಡಿಸುವುದಕ್ಕೆ ಇಲ್ಲ. ಮಕ್ಷಳು ಹಿಂಜರಿದರೆ, ಶಿಕ್ಷಕರು ಇನ್ನೋರ್ವ 
ಮಗುವಿನ ಜೊತೆ ಪಾತ್ರಾಭಿನಯ ಕೈಗೊಳ್ಳುತ್ತಾರೆ ಮತ್ತು 
ಸಂಭಾಷಣಿಯನ್ನು ಮತ್ತೊಮ್ಮೆ ಪ್ರದರ್ಶಿಸುತ್ತಾರೆ. 


ಚಿಕ್ಕ ತಂಡಗಳಲ್ಪ ಅಭ್ಯಾಸ 


ಶಿಕ್ಷಕರು 4-5 ಮಕ್ಕಳರುವ ಗುಂಪುಗಳನ್ನು ರಚಿಸುತ್ತಾರೆ. ಈಗ 
ಮಕ್ಕಳು ಚಿಕ್ಕ ತಂಡಗಳಲ್ಲ ತಾವು ಕಅತ ಸರಳ ಸಂಭಾಷಣೆಗಳನ್ನು 
ಅಭ್ಯಾಸ ಮಾಡುತ್ತಾರೆ. ಚಿಕ್ಕ ತಂಡಗಳಲ್ಲ ಮಕ್ಷಳು ತಮ್ಮನ್ನು 
ಗಮನಿಸುವ ದೊಡ್ಡವರು ಒಬ್ಬರು ಇದ್ದಾರೆ ಎಂದು ಆತಂಕ- 
ಪಡುವುದಿಲ್ಲ. ಅವರು ಮಾತನಾಡುವುದನ್ನು ಪ್ರಯತ್ನಿಸಬಹುದು. 
ನಗಬಹುದು ಮತ್ತು ಸಂತಸದಲ್ಲ ಇರಬಹುದು. ಶಿಕ್ಷಕರು ಕಮೇಣ 
ಮಕ್ಕಳ ಧ್ವನಿಗಳ ಗುಂಯ್ದುಡುವಿಕೆಗೆ ಹೊಂದಿಕೊಳ್ಳುತ್ತಾರೆ. 
ಕೊನೆಗೂ ಇಂದ್ಲೀಷ್‌ ಸಂಭಾಷಣಿಯ ತರಗತಿಯು ನಿಶ್ಯಬ್ಧವಾಗಿ 
ಇರುವುದು ಸಾಧ್ಯವಿಲ್ಲ! 


ಚಿತ್ರಗಳನ್ನು ವಿವರಿಸುವುದು 


ಜಾನ್‌ ಹಾಲ್ಡ್‌ ಹೇಳದ ಹಾಗೆ, ಏನಾದರೂ ಹೇಳು ಎಂದು ಮಕ್ಕಳಗೆ 
ಕೇಳದಾಗ, ಅವರಿಗೆ ಪ್ರತಿಕ್ರಿಬುಸುವುದಕ್ಕೆ ಸಾಧ್ಯವಾಗುವುದು 
ಅವರಿಗೆ ಹೇಳುವುದಕ್ಕೆ ಏನಾದರೂ ಇದ್ದರೆ ಮಾತ್ರ. ನಾವು ಮಕ್ಷಳಗೆ 
ಒಂದು ಘಟನೆಯನ್ನು ವಿವರಿಸುವುದಕ್ಕೆ ಕೇಆದರೆ ಅಥವಾ 
ಯಾವುದಾದರೂ ವಿಷಯದ ಮೇಲೆ ಅವರ ಅಭಿಪ್ರಾಯವನ್ನು 
ತಕ್ಷಣದಲ್ಲಿ ಕೊಡಲು ಹೇಳದರೆ, ಆಲೋಚನೆಗಳನ್ನು 
ಒಗ್ಗೂಡಿಸಿಕೊಳ್ಳಲು ಮತ್ತು ಅಭವ್ಯಕ್ತಿಸಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟ 
ಆಗಬಹುದು. 


ಸಂಭಾಷಣೆಗಳನ್ನು ಪ್ರಾರಂಭಸುವುದಕ್ಷೆ ಚಿತ್ರಗಳು ಉತ್ತಮ 
ಸಾಧನಗಳು. ನಾವು ಚಿತ್ರಗಳನ್ನು ಮಕ್ನಳಗೆ ಪ್ರಶ್ನೆಗಳನ್ನು ಕೇಳಲು 
ಮತ್ತು ಅವರು ನೋಡಿದ್ದನ್ನು ವಿವರಿಸಲು ಸಹಾಯಮಾಡುವುದಕ್ಕೆ 
ಬಳಸುತ್ತೇವೆ. ಮಕ್ಕಳು ಅವರಾಗಿಯೇ ಮಾತನಾಡುವುದಕ್ಕೆ ಮುಂದೆ 
ಬರದೇ ಇದ್ದರೆ ಶಿಕ್ಷಕರು ಸರಳ ಪ್ರಶ್ನೆಗಳನ್ನು ಕೇಆ ಅವರನ್ನು 
ಪ್ರೇರೇಪಿಸಬಹುದು- ಚಿತ್ರದಲ್ಲ ಯಾರಿದ್ದಾರೆ. ಅವರು ಎಲ್ಪದ್ದಾರೆ? 
ಅವರು ಏನು ಮಾಡುತ್ತಿದ್ದಾರೆ? (Who is in the picture? Where 
arethey? What are they doing?) 


ತರಗತಿಯಲ್ಲ ನಾವು ಬಳಸುವ ಚಿತ್ರಗಳು ಮಗುವಿನ ಸಂದರ್ಭಕ್ಕೆ 
ಹೊಂದಿಕೆಯಾಗುವಂತೆ ಇದ್ದರೆ. ಅದು ಅತ್ಯುತ್ತಮವಾಗುತ್ತದೆ. 
ಮಗುವಿಗೆ ಪರಿಚಿತವಿರುವ ಅದರ ಪರಿಸರದ ವಸ್ತುಗಳನ್ನು ಮತ್ತು 
ದೃಶ್ಯಾವಳಗಳನ್ನು ಬಳಸಿಯೂ, ಇಂಗ್ಲಿಷ್‌ ಭಾಷೆಯು ಮಗುವಿಗೆ 
ಬಹಳ ಅಪರಿಚತ ಎನಿಸದಂತೆ ಮತ್ತು ಅದು ತನ್ನ ವಾಸಸ್ಥಳಕ್ಕೆ 
ಹತ್ತಿರವೇ ಇದೆ ಎಂದು ಕಾಣುವಂತೆ ಮಾಡಬಹುದು. 


ಕ್ರಮಾನುಗತಿ ಮತ್ತು ಕಥೆ ಹೇಳುವುದು 


ಕಥೆ ಹೇಳುವುದು, ಸಂವಹನದಲ್ಲ ಬಹಳ ಮುಖ್ಯವಾದ ಅಂಶವಾದ 
ಕ್ರಮಾನುಗತಿಯ ಕೌಶಲಗಳನ್ನು ಬೆಳೆಸುತ್ತದೆ. ಪ್ರತಿ ಮಗುವಿಗೂ 
ಒಂದು ಕಥೆಯ ಕಾರ್ಡು ನೀಡಲಾಗುತ್ತದೆ. ಆಕೆ/ಆತ ಆ ಕಾರ್ಡಿನ 
ಚಿತ್ರದ ಕುರಿತಾಗಿ ಒಂದು ಅಥವಾ ಎರಡು ವಾಕ್ಯಗಳನ್ನು 
ಹೇಳುವುದಕ್ಕೆ ಪ್ರಯತ್ನಿಸುತ್ತಾಳೆ/ನೆ. ತಂಡವಾಗಿ ಒಂದು ಕಥೆಯನ್ನು 
ಹೇಗೆ ಹೇಳುವುದು ಎಂಬುದನ್ನು ಅವರು ಕಅಯುತ್ತಾರೆ. 


ಸರಳವಾದ ವೀಡಿಯೋಗಳು (ಗಂw-tಂ vidೇಂs) ಮಕ್ಕಳಗೆ ಒಂದರ 
ಮೇಲೆ ಒಂದಾಗಿ ಸಹಾಯವಾಗುವಂಥ ಪರಿಣಾಮಕಾರಿ ಕಲಿಯುವ 
ದಾರಿಗಳನ್ನು ತೋರಿಸುತ್ತವೆ. ಉದಾಹರಣೆಗೆ. ಆಟವಾಡುವ ಕಡ್ಡಿ 
ಗೊಂಬೆಗಳನ್ನು ಹೇಗೆ ಮಾಡುವುದು ಎಂಬ ವೀಡಿಯೋವು 
ಮಕ್ಷಳನ್ನು ಈೇ ಮುಂದಿನಂತೆ ಮಾತುಕತೆಯಾಡುವುದಕ್ಕೆ 
ಪ್ರೋತ್ತಾಹಿಸುತ್ತದೆ: 


ಹಂತ 1: ಒ೦ದು ಚಾರ್ಟ್‌ ಪೇಪರ್‌ ತೆಗೆದುಕೊಳ್ಳ 

ಹಂತ 2: ಅದರ ಮೇಲೆ ಒ೦ದು ನಾಯಿಯ ಚಿತ್ರವನ್ನು ಬರೆಯುರಿ. 
ಹಂತ 3: ಆ ಚಿತ್ರವನ್ನು ಕತ್ತರಿಸಿ. 

ಹಂತ 4: ಅದನ್ನು ಒಂದು ಐಸ್‌ಕ್ರೀಂ ಕಡ್ಡಿಯ ತುದಿಗೆ ಅಂಟಸಿ. 
ಹಂತ ರ: ನಿಮ್ಮ ಆಟದ ಕಡ್ಲಿ ಗೊಂಬೆ ರೆಡಿಯಾಯುತು. 


ಪಾತ್ರಾಭಿನಯ 


ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ ಸಭಕರ ಮುಂದೆ ನಿಂತು 
ಮಾತನಾಡುವುದಕ್ಕಿಂತ ಉತ್ತಮವಾದ ವಿಧಾನ ಬೇರೆ ಯಾವುದೂ 
ಇರದು. ಮಕ್ಷಳು ಪಾತ್ರಾಭಿನಯಕ್ಕೆ ಬೇಕಾದ ತುಂಬ ಸರಳವಾದ 
ಸಂಭಾಷಣೆಗಳನ್ನು ಕಲತು ನೆನಪಿಟ್ಟುಕೊಳ್ಳುತ್ತಾರೆ. ತಂಡಗಳಲ್ಲ 
ಅಭ್ಯಾಸ ಮಾಡಿದ ಮೇಲೆ, ಮಕ್ಷಳು ತರಗತಿಯಲ್ಲ 
ಪಾತ್ರಾಭನಯವನ್ನು ಪ್ರದರ್ಶಿಸುತ್ತಾರೆ. ಈ ಪಾತ್ರಾಭಿನಯಗಳು 
ಕಡಿಮೆ ಅವಧಿಯವು ಆಗಿರಬೇಕು ಮತ್ತು ಸರಳವಾದ ಮತ್ತು 
ಪುನರಾವರ್ತಿತ ಸಂಭಾಷಣಿಗಳಂದ ಕೂಡಿರಬೇಕು. ಅವು 
ನೆನಪಿಟ್ಟುಕೊಳ್ಳುವುದಕ್ಕೂ ಪಸುಲಭವಾಗಿರಬೇಕು. ಅಲ್ಲ 
ರಂಗಭೂಮಿಯ ಪರಿಕರಗಳಾಗೀ, ವೇಷಭೂಷಣಗಳಾಗಲೀ 
ಅಥವಾ ಪರಿಣಿತ ಸಂಭಾಷಣೆಗಳಾಗಲೀ ಮಹತ್ಸದವು ಅಲ್ಲ. 
ಅವುಗಳ  ಮಹದುದ್ದೇಶ ಸಭಕರ ಮುಂದೆ ಪ್ರದರ್ಶಿಸಿ 
ಆತ್ಕವಿಶ್ವಾಸವನ್ನು ಗಳಸುವುದು ಮಾತ್ರವೇ ಆಗಿರುತ್ತದೆ. 


ಇಂಗ್ಲಿಷನ್ನು ಸರಾಗ ಓದುವುದು 


ಮಾತನಾಡುವುದು ಭಾರೀ ಪ್ರಮಾಣದಲ್ಲಿ ಆತ್ಮವಿಶ್ವಾಸವನ್ನು 
ಹೆಚ್ಚಸುವಾಗ, ಮಕ್ಕಳು ಇಂದ್ಲಿಷ್‌ ಪಠ್ಯವನ್ನೂ ಸರಾಗ ಓದುವುದನ್ನು 
ಕಲಯುವುದು ಅಗತ್ಯವಾಗಿದೆ. ಇದು ಶಾಲೆಯಲ್ಲ ಅವರಿಗೆ 
ಸಹಾಯಮಾಡುವುದು ಮಾತ್ರವಲ್ಲ ಜೊತೆಗೆ ಪ್ರತಂತ್ರವಾಗಿ ಅವರಿಗೆ 
ಇಷ್ಟವಾಗುವ ಕತೆಗಳನ್ನು ಮತ್ತು ಪುಸ್ತಕಗಳನ್ನು ಹಓದುವುದನ್ನೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಸಾಧ್ಯಮಾಡುತ್ತದೆ. ಅದೇ ವೇಳೆ ಗ್ರಹಿಸಿ ಅರ್ಥಮಾಡಿಕೊಳ್ಳುವ 
ಮತ್ತು ಪದಗಳನ್ನು ಬಳಸುವ ಅವರ ಕೌಶಲಗಳನ್ನು ಹೆಚ್ಚಿಸುತ್ತಾ 
ಹೋಗುತ್ತದೆ. 


ಹಲವಾರು ಶಾಜ್ಞಕ ಕಾರ್ಯಕ್ರಮಗಳು ಅಕ್ಷರ ಮತ್ತು ಶಬ್ದದ 
ಸಂಬಂಧ ಮತ್ತು ಧ್ವನಿಗಳ ಸಂಮ್ಮಿಲನವನ್ನೂ ಕಅಸುತ್ತವೆ. ಆದರೆ 
ಅಂತಹ ಕೆಲವು ಕಾರ್ಯಕ್ರಮಗಳಷ್ಟೇ ಮಕ್ಕಳನ್ನು ಮೂರು 
ಅಕ್ಷರಗಳ ಪದಗಳನ್ನು ಹದುವುದರಿಂದ ಮುಂದಕ್ಕೆ 
ಕೊಂಡೊಯ್ಯುತ್ತವೆ. ಮಕ್ಕಳು ದೊಡ್ಡ ಪದಗಳನ್ನು ಮತ್ತು 
ವಾಕ್ಯಗಳನ್ನೂ ಓದುವುದಕ್ಕೆ ಕಲಅಯಬೇಕಿರುವಾಗ, ಶಾಚ್ದಕೆ 
ವಿಧಾನವನ್ನು ಬಹಳ ಸಲ ಕೈಬಡಲಾಗುತ್ತದೆ. ಆಗ ಅವರಿಗೆ ನೋಡಿ 
ಓದುವುದನ್ನು ಕಅಸಲಾಗುತ್ತದೆ ಮತ್ತು ಕಾಗುಣಿತಗಳನ್ನು 
ಕಂಠಪಾಠ ಮಾಡಲು ಕಲಅಸಲಾಗುತ್ತದೆ. ಇದರ ಪರಿಣಾಮವಾಗಿ 
ಬಹಳ ಮಕ್ಕಳು ಸರಾಗ ಹಿದುವುದನ್ನು ಸಾಧಿಸುವಲ್ಲ 
ವಿಫಲರಾಗುತ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ, ಶಾಜ್ದಕ ವಿಧಾನವನ್ನು 
ನಾವು ಮಕ್ಕಳನ್ನು ಅಕ್ಷರಗಳಂ೦ದ ಚಿಕ್ಕ ಪದಗಳನ್ನು ಓದುವ ಮಟ್ಟಕ್ಕೆ 
ಕರೆದೊಯ್ಯುವುದು ಮಾತ್ರವಲ್ಲ. ಮುಂದುವರೆಸಿ ವಾಕ್ಯಗಳನ್ನು 
ಪುಟ್ಟ ವಾಕ್ಯವೃಂದಗಳನ್ನು ಮತ್ತು ಕಥೆಗಳನ್ನು ಓದುವುದರ ಕಡೆಗೂ 
ಕರೆದೊಯ್ಯುತ್ತೇವೆ. 


IE 


ಪದ ಬಂಗೋ: 


ಶಿಕ್ಷಕರು ಪದಜಾಲವನ್ನು ರಚಿಸುತ್ತಾರೆ. ಮಕ್ಕಳಗೆ ಚಿತ್ರಗಳನ್ನು ತೋರಿಸಿ 
ಅವನ್ನು ಹೆಸರಿಸುವ ಪದವನ್ನು ಹೊಡೆದು ಮಾಡಲು ಹೇಳುತ್ತಾರೆ. ಪೂರ್ತಿ 
ಮಾಡಿದ ಅಡ್ಡ ಅಥವಾ ನೇರ ಸಾಲಅಗೆ ಅಂಕಗಳನ್ನು ನೀಡಲಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ಷಳು ಇಂದ್ದಿಷ್‌ ಮಾತನಾಡಲು ಕಅಯುವಾಗ ಬಹಳ ಮಟ್ಟನ 
ಆತ್ಮವಿಶ್ವಾಸವನ್ನು ಬೆಳೆಸುವ ಅಗತ್ಯವಿರುವಂತೆ, ಮಕ್ಕಳು ಇಂಗ್ಲಿಷ್‌ 
ಓದಲು ಮೊದಲ ಹೆಜ್ಜೆಗಳನ್ನು ಇಡುವಾಗಲೂ ಅಂತಹುದೇ 
ಕ್ರಮಗಳ ಅಗತ್ಯವಿರುತ್ತದೆ. ಈ ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ 
ಸಹಾಯ ಮಾಡುವಂತಹ ತಂತ್ರಗಳು ಹಲವು ಇವೆ. ಕೆಲವನ್ನು ಈ 
ಕೆಕಗೆ ಕೊಡಲಾಗಿದೆ: 


ಆಟವಾಡುವುದು ಮತ್ತು ನಿದುವುದು 


ಆಟಗಳು ಮಕ್ಕಳಗೆ ಪದಗಳನ್ನು ಓದುವುದಕ್ಕೆ ಸಹಾಯಮಾಡುವ 
ಬಹಳ ದೊಡ್ಡ ವಿಧಾನಗಳಾಗಿದೆ. 


ಶಿಕ್ಷಕರು ಸರಳವಾದ ಚಿತ್ರಗಳ ಮತ್ತು ಪದಗಳ ಕಾರ್ಡುಗಳನ್ನು 
ತಯಾರು ಮಾಡಿಕೊಳ್ಳಬಹುದು. ಅವನ್ನು ನೋಡಿ ನೆನಪಿಸಿಕೊಂಡು 
ಜೊತೆ ಮಾಡುವ (Memory Match) ಆಟಕ್ಕೆ ಬಳಸಬಹುದು. 
ಬಂಗೋ ಕಾರ್ಡ್‌ ಆಟಗಳನ್ನು ಮಕ್ಕಳು ಮತ್ತೆ ಮತ್ತೆ ಆಡುವುದಕ್ಕೆ 
ಇಷ್ಟಪಡುತ್ತಾರೆ. 


ನೆನಪಿಸಿ ಹೊಂದಿಸು: 


ಮಕ್ಕಳು ಚಿಕ್ಕ ಗುಂಪುಗಳಲ್ಲ ನೆನಪಿಸಿ ಹೊಂದಿಸುವ ಆಟವನ್ನು ಚಿತ್ರ ಮತ್ತು 
ಅದನ್ನು ಹೆಸರಿಸುವ ಪದವನ್ನು ಜೋಡಿಸಿ ಆಡಬೇಕು. 


ಇಎಲ್‌ಎಫ್‌ ವಾಕ್ಯ ನಿರ್ಮಾಣಕ್ಕೆ ಪ್ಲಿಫೌ್‌ ಪುಸ್ತಕವನ್ನು (Flp-ರಂಂk) ಬಳಕೆ ಮಾಡಲಾಗುತ್ತದೆ. ಇದು ಮಕ್ಕಳಗೆ ಪದಗಳನ್ನು ಓದುವುದರಿಂದ 
ವಾಕ್ಯಗಳನ್ನು ಓದುವ ಕಡೆಗೆ ಹೋಗಲು ನೆರವಾಗುತ್ತದೆ. ಶಿಕ್ಷಕರು ತಮ್ಮದೇ ಆದ ಫ್ಲಿಫ್‌ ಪುಸ್ತಕದ ಪ್ರತಿಗಳನ್ನು ಹಳೇ ಕ್ಯಾಲೆಂಡರ್‌ ಅಥವಾ 
ಪ್ಲೈರಲ್‌ ನೋಟ್‌ ಪ್ಯಾಡ್‌ಗಳನ್ನು ಬಳಸಿ ತಯಾರಿಸಿಕೊಳ್ಳಬಹುದು. ಮಕ್ಷಳು ಎಡ ಅಥವಾ ಬಲದ ಅರ್ಧ ಭಾಗವನ್ನು ಸರಿಸಿ ವಾಕ್ಯದ ಪ್ರಾರಂಭ 
ಭಾಗವನ್ನು ಅಥವಾ ವಾಕ್ಯದ ಕೊನೆಯ ಭಾಗವನ್ನು ಪರ್ಯಾಯವಾಗಿ ಬದಲಾಯುಸಿಕೊಳ್ಳಬಹುದು ಮತ್ತು ಆಗ ರೂಪುಗೊಳ್ಳುವ ಹೊಸ 
ವಾಕ್ಯವನ್ನು ಓದಬಹುದು. ಈ ಚಟುವಟಕೆಯನ್ನು ತಂಡವಾಗಿಯೂ, ವೈಯುಕ್ತಿಕವಾಗಿಯೂ ಕೈಗೊಳ್ಳಬಹುದು. 


ಪಮುನರಾವರ್ತಿಸು. ಪುನರಾವರ್ತಿಸು, ಪುನರಾವರ್ತಿಸು 
ಪುನರಾವರ್ತನೆಯ ಪಠ್ಯಗಳು ಆರಂಭಿಕ ಓದುಗರಿಗೆ ಹೆಚ್ಚು ಓದುವುದಕ್ಕೆ ಆತ್ಕವಿಶ್ವಾಸವನ್ನು ನೀಡುತ್ತವೆ. 


ps 
ಆಕೆ ನೆಗೆಯುವುದಕ್ಷೆ ಇಷ್ಟಪಡುತ್ತಾಳೆ. 


ಆಕೆ ಹಾರುವುದಕ್ಕೆ ಮತ್ತು ಜಗಿಯುವುದಕ್ಕೆ ಇಷ್ಟಪಡುತ್ತಾಳೆ 
ಆಕೆ ಮಳೆಯಲ್ಲ ನೆಗೆಯುವುದಕ್ಕೆ ಮತ್ತು ಜಗಿಯುವುದಕ್ಕೆ ಇಷ್ಟಪಡುತ್ತಾಳೆ. 
ಅವಳು ಇಡೀ ದಿನ ಮಳೆಯಲ್ಲ ನೆಗೆಯುವುದಕ್ಕೆ ಮತ್ತು 

ಜಗಿಯುವುದಕ್ಕೆ ಇಷ್ಟಪಡುತ್ತಾಳೆ. 


ಜ್‌ ಗು 


EN 
ವಾಕ್ಯವನ್ನು ವಿಸ್ತರಿಸಿ 


ಮಕ್ಕಳು ವಾಕ್ಯ ರಚಸಿ ಮತ್ತು ಓದಲು ನೆರವಾಗುವಂತೆ ಸರಳವಾದ 
ಕಾರ್ಡ್‌ಗಳ ಬಳಕೆ 


ಓದುವಿಕೆಯನ್ನು ಸರಳಗೊಳಆಸುವ ವಿಸೃತ ವಾಕ್ಯಗಳು 


ಸರಳವಾಗಿರಲ 
ಆರಂಭಕ ಹಿದುಗರಿಗೆ ಬಳಕೆ ಭಾಷೆಯಲ್ಲರುವ ಪದಗಳನ್ನು ಒಳಗೊಂಡ ಸರಳವಾದ ಪಠ್ಯಗಳ ಅಗತ್ಯವಿದೆ. ವಾಕ್ಯಗಳು ಕಿರಿದಾಗಿರಬೇಕಿದ್ದು. 
ಅಕ್ಷರ ಗಾತ್ರ ದೊಡ್ಡದಾಗಿರಬೇಕು ಮತ್ತು ಪದಗಳ ನಡುವೆ ಸಾಕಷ್ಟು ಬಆಳಯಾದ ಖಾಅ ಜಾಗವಿರಬೇಕು. 


ಆರಂಭಕ ಹಿದುಗರಿಗೆ ಸೂಕ್ತವಾದ ವಾಕ್ಯಗಳು ಆರಂಭಕ ಓದುಗರಿಗೆ ಸೂಕ್ತವಲ್ಲದ ವಾಕ್ಯಗಳು 


ಮೀರಾಳಗೆ ಒಂದು ಹೊಸ ಪೆನ್‌ ದೊರಕಿತು. ಮೀರಾ ಡಿಪಾರ್ಟ್‌ಮೆಂಟಲ್‌ ಸ್ಟೋರ್‌ನಿಂದ ಒಂದು ಹೊಸ ಪೆನ್ನನ್ನು ಕೊಂಡಳು. 
ಆ ಪೆನ್ನು ಕೆಂಪಗಿತ್ತು. ಆ ಪೆನ್ನು ಹೊಳಪಾಗಿ ಮತ್ತು ನಯವಾಗಿದ್ದು ಮತ್ತು ಅದಕ್ಕೆ ಚಿನ್ನದ ಬಣ್ಣದ ನಿಬ್‌ ಇತ್ತು. 


LS ಮೀರಾಳ ತಾಂ ಅದನ್ನು ಅವಳೆ ಪೆನ್ಸಿಲ್‌ ಬಾಕ್ತಿನ ಒಳಗೆ ಇಟ್ಟುಕೊಳ್ಳಲು ಹೇಆದರು ಮತ್ತು 


ಇಟ್ಟುಕೊಂಡಳು. 


ಅದನ್ನು ಸುರಕತವಾಗಿ ಇಟುಕೊಳ್ಳುವುದಾಗಿ ಮಾತು ಕೊಡುವಂತೆ ಕೇಆದರು. 
ಮೀರಾಳಿಗೆ ತನ್ನ ಹೊಸ ಪೆನ್‌ ಇಷ್ಟವಾಯಿತು. ip ಟು ೫ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ತರಗತಿಯ ಹೊರಗಿನ ಇಂಗ್ಲಿಷ್‌ 


ಮಕ್ಷಳು ಇಂದ್ದಿಷ ನ್ನು ತರಗತಿಯ ಹೊರಗೆಯೂ ಬಳಸುವುದನ್ನು 
ನ ಹೇಗೆ i 


ನಾವು ಕೆಲಸ ಮಾಡಿದ ಶಾಲೆಗಕ 'ನಡೆಯುರಿ ಮಾತನಾಡಿರಿ' 


(Walk ‘n’ Talk) ಅನ್ನುವ ಕಾರ್ಯಕ್ರಮವನ್ನು ಪರಿಚಯುಸಿದ್ದೆವು. 
ಇದರ ಉದ್ದೇಶ ಇಂದ್ದಿಷ ಷನ್ನು ತರಗತಿಯ ಹೊರೆಗೆ ಮತ್ತು ಮಕ್ಕಳ 
ಮನೆಗಳಗೆ. ಒಯ್ಯುಪುದಾಗಿತ್ತು. ಮಕ್ಕಳು ಶಾಲೆ ಮುಗಿಸಿ ಮನೆಗೆ 
ಹಿಂದಿರುಗಿದ ಮೇಲೂ ಇಂದ್ದಿಷ್‌ ಬಳಸಬೇಕು ಎಂದು ನಾವು 
ಬಂಯುಸಿದ್ದೆವು. ಆದರೆ ಇಂದ್ದಿಷ್‌ ಬಲ್ಲ ಒಬ್ಬರೂ ಇಲ್ಲದ 
ಸಮುದಾಯಗಳಲ್ಲ ಇದನ್ನು ಸಾಧಿಸುವುದು ಹೇಗೆ? 


'ನಡೆಯುರಿ ಮಾತನಾಡಿರಿ' ಕಾರ್ಯಕ್ರಮದಲ್ಲ. ಸಂಜೆ ಮಕ್ಕಳು 
ಶಾಲೆಯಿಂದ ಮನೆಗಳಗೆ ಹಿಂದಿರುಗಿದ ಮೇಲೆ. ಅವರ 
ನೆರೆಹೊರೆಯಲ್ಲ ಗುಂಪಾಗಿ ಓಡಾಡುತ್ತಾರೆ ಮತ್ತು ವಯಸ್ಥರೊಂದಿಗೆ 
ಇಂದ್ಲೀಷಿನಲ್ಲ ಪ್ರಶ್ನೆಗಳನ್ನು ಕೇಳುತ್ತಾ ಹೋಗುತ್ತಾರೆ. ಮಕ್ಷಳಗೆ 
ಪಶ್ನೆ ಗಳನ್ನು ತಮಿಳಗೆ ತರ್ಜುಮೆ ಮಾಡುವ ಅವಕಾಶ ಇದೆ. ಆ 
ರೀತಿಯಾಗಿ ಪೋಷಕರಿಗೆ. ಅಜ್ಞ-ಅಜ್ಞಯರಿಗೆ ಮತ್ತು ಉಳದ 
ವಯಸ್ಸರಿಗೆ ಇಂದ್ಲೀಷಿನಲ್ಲ ಹೇಗೆ ಪ್ರ 'ಪ್ರತಿಕಿಯೆ ಕೊಡುವುದು ಎಂದು 


'ಕಅಸು'ತ್ತಾರೆ. ಮಕ್ಕಳು ತಾವು ತಿಆದಿರುವ ಸ್ಪಲ್ಪ ಇಂಗ್ಲೀಷನ್ನು 


ಹಿರಿಯರಿಗೆ "ಕಲಅಸಿದಾಗ', ಇಡೀ ಸಮುದಾಯವೇ ಅವರ ಬಗೆಗೆ 
ಹೆಮ್ಮೆಯನ್ನು ಅನುಭವಿಸಲು ಪ್ರಾರಂಭಸುತ್ತದೆ. ಇದು ಮಕ್ಕಳ 
ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 


ಪ್ರತಿ ಸಾಧನೆಗಳನ್ನು ಸಂಭ್ರಮಿಸುವುದು 


ಇಂದ್ಲಿಷ್‌ ಭಾಷೆಯನ್ನು ಕಲಯುವುದರ ಗುರಿ ಆತ್ಕವಿಶ್ವಾಸವನ್ನು 


ಹೆಚ್ಚಿಸಿಕೊಳ್ಳುವುದು ಎಂದಾದರೆ, ಆಗ ಮಕ್ಷಳ ಕಲಕಾ 
ಸಾಧನೆಯನ್ನು ಪ್ರತಿ ಹಂತದಲ್ಲೂ ಸಂಭ್ರಮಿಸ ಬೇಕು. 
ಸಾಮಾನ್ಯವಾಗಿ, ಪ್ರತಿ ತರಗತಿಯ ಮುಂಚೂಣಿಯ ಸಾಧಕರಿಗೆ 
ಮಾತ್ರ ಬಹುಮಾನ ಅಥವಾ ಮೆಚ್ಚುಗೆಯ ಮಾತುಗಳು ಸಿಗುತ್ತವೆ. 
ಆದರೆ ನಾವು ಪ್ರತಿ ಮಗುವೂ ಇಂದ್ಲಿಷ್‌ ಕಲಯಬೇಕು ಎಂದು 
ಬಯಸುತ್ತೇವಾದರೆ, ಆಗ ನಾವು ಪ್ರಗತಿಯನ್ನು ಸಂಭ್ರಮಿಸಬೇಕೇ 
ಹೊರತು ಕ್ಷಮತೆಯ ಮಟ್ಟವನ್ನಲ್ಲ 


ಪ್ರತಿ ಅವಧಿಯ ಕೊನೆಗೆ ನಾವು ಮಕ್ಕಳಗೆ ಒಂದು ಕೌಶಲ 
ಮೇಳವನ್ನು ಆಂಯೋಜಸುತ್ತೇವೆ. ಇಡೀ ಶಾಲೆ ಹಬ್ಬದ 
ವಾತಾವರಣದಲ್ಲ ಕಂಗೊಳಸುತ್ತದೆ. ಶಾಲೆಯೊಳಗಿನ ಎಲ್ಲಾ 
ಸ್ಥಳಗಳಲ್ಲೂ ಅಕ್ಷರಗಳ ಸ್ಥಾಲುಗಳು, ಪದಗಳ ಸ್ಥಾಲುಗಳು, ವಾಕ್ಯದ 


ಸ್ಥಾಲುಗಳು ಮತ್ತು ಚಿತ್ರದ ಸ್ಥಾಲುಗಳು ಸ್ಥಾಪಿತವಾಗಿರುತ್ತವೆ. 
ಮಕ್ಕಳು ಅವರ ಮಟ್ಟಕ್ಕಿರುವ ೦ಶಖಾವುದೇೇ ಸಾಲನ್ನೂ 
ಆಯ್ದುಕೊಳ್ಳಬಹುದು. ಆ ಸ್ಥಾಅನಲ್ಲರುವ ಕಾರ್ಡುಗಳನ್ನು ಓದಲು 
ಪ್ರಯತ್ನಿಸಬಹುದು. ಅವರು ಒಂದು ಚಿತ್ರದ ಕಾರ್ಡನ್ನು 
ಆರಿಸಿಕೊಳ್ಳಬಹುದು. ಅದರ ಬಗೆಗೆ ಕೇಳದ ಪ್ರಶ್ನೆಗಳಗೆ 
ಉತ್ತರಿಸಬಹುದು. ಅವರು ಹೆಚ್ಚನ ಪ್ರಶ್ನೆಗಳನ್ನು ಸರಿಯಾಗಿಯೇ 
ಉತ್ತರಿಸಿದರೆ, ಅವರಿಗೆ ಅವರ ದಿನಚರಿಯಲ್ಲ ಅಥವಾ ಕಾರ್ಡಿನಲ್ಪ 
ಅಂಟಸಿಕೊಳ್ಳುವ ಒಂದು ಸ್ಲಿಕರ್‌ ಲಭಿಸುತ್ತದೆ. ಕೆಲವು ಶಾಲೆಗಳಲ್ಲ 
ಪೋಷಕರನ್ನೂ ಆಮಂತ್ರಿಸಿ ಅವರ ಮಕ್ನಳ ಪ್ರಗತಿಯನ್ನು 
ವೀಕ್ಷಿಸುವ ವ್ಯವಸ್ಥೆಯೂ ಇದೆ. ಪ್ರತಿ ಸಾಧನೆಯೂ. ಅದೆಷ್ಟೇ 
ಚಿಕ್ಕದಿದ್ದರೂ. ಸಂಭ್ರಮಾಚರಣೆಗೆ ಅರ್ಹವೇ ಆಗಿರುತ್ತದೆ. 


ಪ್ರತಿ ಮಗುವೂ, ಅದರ ಸಾಮಾಜಕ ಅಥವಾ ಆರ್ಥಿಕ ಹಿನ್ನೆಲೆ ಏನೇ 
ಇದ್ದರೂ ಅದು ಇಂದ್ದಿಷ್‌ ಕಲಿಯುವ ಸಾಮರ್ಥ್ಯ ಹೊಂದಿದೆ ಎಂದು 
ನಂಬದರಷ್ಟೇ ಸಾಲದು. ತಮಗೆ ಆ ಸಾಮರ್ಥ್ಯವಿದೆ ಎಂದು 
ಮಕ್ಕಳೂ ನಂಬುವಂತೆ ಮಾಡಬೇಕು. ನಾವು ಮಕಳ 


ಆತ್ಕವಿಶ್ವಾಸವನ್ನು ಅವರ ಕೌಶಲದ ಜೊತೆಗೆ ಹೆಚ್ಚಿಸಿದಾಗ ತಾವು 
ಬಯಸಿದ ಏನನ್ನೇ ಆದರೂ ಸಾಧಿಸಬಲ್ಲ ಆತ್ಕವಿಶ್ವಾಸ ಇರುವ 
ಹೊಸ ತಲೆಮಾರಿನ ಮಕ್ಷಳನ್ನು ಬೆಕೆಸಿಬಡುತ್ತೇವೆ. 


ಚಂದ್ರಾ ವಿಶ್ವನಾಥನ್‌: ಇಎಲ್‌ಎಫ್‌ ಲರ್ನಿಂಗ್‌ ಸೊಲ್ಯೂಷನ್‌ನ ಸಾಪಕ ನಿರ್ದೇಶಕಿ. ಈ ಸಂಸ್ಥೆಯು ಭಾರತದ ಎಲ್ಲಾ 
ಭಾಗದ ಮಕ್ನಕಲ್ಲ. ಯುವಕರಲ್ಲ ಮತ್ತು ವಯಸ್ಥರಲ್ಲೂ ಇಂದ್ದಿಷ್‌ ಕೌಶಲಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. 
ವಿಶೇಷವಾಗಿ ಮೊದಲ ತಲೆಮಾರಿನ ಇಂದ್ದಿಷ್‌ ಕಲಕಾರ್ಥಿಗಳ ಅವಶ್ಯಕತೆಗಳನ್ನು ಗಮಸಿಸಿ ಕೆಲಸ ಮಾಡಲಾಗುತ್ತದೆ. 
ಚಂದ್ರಾ ಮತ್ತು ಅವರ ಇಎಲ್‌ಎಫ್‌ ಇಂದ್ಲಿಷ್‌ ತಂಡವು ಇಂದ್ಲಿಷ್‌ ಕಲಕೆಗೆ ಬೇಕಾದ ಹಲವು ಬಗೆಯ ಹೊಸ ಕಲಕಾ 
ಸಾಮದ್ದಿಗಳನ್ನು ್ನಿ ಅಭವೃದ್ಧಿಪಡಿಸಿವೆ. ಅವನ್ನು ನೂರಕ್ಕೂ ಹೆಚ್ಚನ ಶಾಲೆಗಳಲ್ಲ ಶಿಕ್ಷಕರು ಮತ್ತು ಮಕ್ಕಳು ಬಳಸುತ್ತಾರೆ. ಚಂದ್ರಾ 
ಅವರು ಏಯ್ಡ್‌ ಇಂಡಿಯಾ (AID INDIA) ow ಖಾ ರಹಿತ ಒಂದು ಶಿಕ್ಷಣ ಸಂಸ್ಥೆ ಸ್ಥೆಯ ಘಾನಾ ಶೈಕ್ಷಣಿಕ ಸ ಸಂಶೋಧನೆ, 
ಪಠ್ಯಕ್ರಮ, ಸರಕಾರೀ ಶಾಲೆಗಕಲ್ಲ ತರಬೇತಿ ಮತ್ತು ಕಾರ್ಯಕ್ರಮಗಳ "ಅನುಷ್ಠಾನದ ಕುರಿತು 2೦ ವರ್ಷಗಳಗೂ ಹೆಚ್ಚಿನ 
ಅನುಭವವನ್ನು ಗಳಸಿದ್ದಾರೆ. ತಮಿಳುನಾಡು ಸರಕಾರದ ಸರ್ವ ಶಿಕ್ಷಾ ಅಭಿಯಾನಕ್ಕಾಗಿ ಪ್ರಾಥಮಿಕ ಶಿಕ್ಷಣದ ಸಂಪನ್ಮೂಲ 
ವ್ಯಕ್ತಿಯಾಗಿ ಮೆತ್ತು ತರಬೇತುದಾರರಾಗಿ, ಶಾಲೆಗಳಲ್ಲ ಮತ್ತು ಸ್ತಯಂ ಸೇವಾ ಸಂಸ್ಥೆಗಳ ಜೊತೆಗೆ ಕಾರ್ಯನಿರ್ವಹಿಸಿ ದ್ದಾರೆ. 


ಅವರು ಮಕ್ಕಳ ಕಅಕಾ ಫಲಗಳ ಸಾಧನೆಯ ಸುಧಾರಣೆಗಾಗಿ ಸರಕಾರೀ ಶಾಲೆಗಳ ಸುಮಾರು 10,೦೦೦ಕ್ಕೂ ಹೆಚ್ಚಿನ ಶಿಕ್ಷಕರ 
ಜೊತೆಗೆ ಕೆಲಸ ಮಾಡಿದ್ದಾರೆ. ಇವರನ್ನು: h೩ಗರೆ.aid ಘ8mai.ಂM ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ರಾಮಕೃಷ್ಣ ಭಟ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಭಾಗಾಕಾರವೆಂದರೆ ಮಕ್ಕಳು ಏಕೆ ಹೆದರುತ್ತಾರೆ? 


ಗೋಮತಿ ರಾಮಮೂರ್ತಿ 


ಐದು ವರ್ಷದ ಹಿಂದೆ, ನಾನು ನನ್ನ ಶಾಲೆಯಲ್ಲ ಗಣಿತ 
ಪ್ರಯೋಗಾಲಯ ಎಂಬ ಒಂದು ಪ್ರಬಂಧವನ್ನು ಪ್ರಸ್ತುತಪಡಿಸುತ್ತಿದ್ದೆ. 
ಪ್ರಸ್ತುತಿಯ ನಂತರದ ಚರ್ಚೆಯಲ್ಲ ಯಾರೋ ನನ್ನನ್ನು ಕೇಆದರು: 
"ಬೇರೆಲ್ಲ ಅಂಕಗಣಿತದ ಕ್ರಿಯೆಗಕ್ತ್ಪ ನಾವು ಒಂದು ಅಂಕಿಯಿಂದ 
ಆರಂಭಸಿದರೆ ಭಾಗಾಕಾರದಲ್ಲ ಮಾತ್ರ ಗರಿಷ್ಠ ಸ್ಥಾನಬೆಲೆಯಿಂದೇಕೆ 
ಆರಂಭಸುತ್ತೇವೆ?' 


ನನ್ನ ಉತ್ತರ, 'ಸ್ಥಾನಬೆಲೆಯ ಕುರಿತು ನಿಮ್ಮ ಅರ್ಥೈಸುವಿಕೆ 
ಉತ್ತಮವಾಗಿದ್ದರೆ, ಈ ಕ್ರಿಯೆಗಳನ್ನು ಬಡಿ ಸಂಖ್ಯೆಯುಂದಲೇ 
ಆರಂಭಿಸಬೇಕು ಎಂಬ ಅಗತ್ಯವಿಲ್ಲ. ಹಿಂದುಮುಂದಾಗಿಯೂ 
ಇರಬಹುದು. ಹಾಗೆಯೇ ಭಾಗಾಕಾರದಲ್ಲಯೂ ಎರಡು 
ಕಡೆಯುಂದಲೂ ನೀವು ಭಾಗಿಸಬಹುದು.' 


ಇನ್ನೂ ಆ ಪ್ರಶ್ನೆಯು ನನ್ನ ಮನಸ್ಸಿನ ಒಂದು ಮೂಲೆಯಲ್ಲ ಇದೆ. 
ಒಂದು ಕ್ರಮಾವಳಯನ್ನು ರಚಿಸುವುದಕ್ಕಾಗಿ ಅಂಕಗಣಿತದ ನಾಲ್ಲು 
ಮೂಲ ಕ್ರಿಯೆಗಳನ್ನು ನಾವು ನಿಯಮಗಳನ್ನಾಗಿ ಅನುಸರಿಸುತ್ತೇವೆ. 
ಆದರೆ ಠ ನಿಯಮಗಳು ಕಠಿಣ ಮತ್ತು ವೇಗವಾಗಿರುವುದಿಲ್ಲ. 


ಎಲ್ಲ ಅಂಕಗಣಿತದ ಕಾರ್ಯಗಳಲ್ಲ ಭಾಗಾಕಾರವು ಬಹಳ 
ಕಠಿಣವಾದ ಭಾಗವಾಗಿದೆ ಹಾಗೂ ಬಹಳಷ್ಟು ನಿಯಮಗಳನ್ನು 
ಒಳಗೊಂಡಿರುವುದರಿಂದ ಮಕ್ಷಳು ಇದಕೆ ಹೆದರುತ್ತಾರೆ. 
ಅದರಲ್ಲಯೂ ಬಹು ಉದ್ದದ ಭಾಗಾಕಾರವು ಪ್ರಾಥಮಿಕ ಹಂತದ 
ಮಕ್ಷಳಗೆ ಅತಿ ಕಠಿಣವಾದುದು. ಶಾಲೆಗಳಲ್ಲ ಭಾಗಾಕಾರದ 
ನಿಯಮಗಳನ್ನು/ಕ್ರಮಾವಳಗಳನ್ನು ಬಳಸಲು ಆರಂಭಸಿದಾಗ 
ಭಾಗಾಕಾರದ ನಿಜವಾದ ಅರ್ಥವನ್ನು ನಾಟುವಂತೆ ಬೋಧಿಸಲು 
ಸೋತಿರುತ್ತೇವೆ. ಭಾಗಾಕಾರದ ನಿಯಮಗಳು ಒಂದು 
ಪ್ರಕ್ರಿಯೆಯಾಗಿದ್ದ. ಆದರೆ ಆ ಪರಿಕಲ್ಪನೆಗಳನ್ನು 
ಅರ್ಥಮಾಡಿಕೊಳ್ಳಲು ತರ್ಕ ಹಾಗೂ ಗಮನವಿಟ್ಟು ನಿರ್ಣಲುಸುವ 
ಕೆಲಸದ ಅವಶ್ಯಕತೆ ಇದೆ. 


ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು 


ಒಬ್ಬ ಪ್ರಜ್ಞಾವಂತ ವಿಜ್ಞಾನಿ ಹಾಗೂ ಲೇಖಕರಾಗಿರುವ ಡೇನಿಯಲ್‌ 
ವಿಲ್ಲಿಂಗ್ಲ್ಯಾಮ್‌ ಕೊಡುವ ಉದಾಹರಣೆಗಿಂತ ಬೇರೊಂದು ಉತ್ತಮ 
ಉದಾಹರಣಿ ನನಗೆ ಕಾಣಸಿಗುತ್ತಿಲ್ಲ. ಇವರು ಹೇಳುವುದೇನೆಂದರೆ 
ಅಮೇರಿಕಾದ ಶೇಕಡಾ 2೭೮ರಷ್ಟು ಆರನೇ ತರಗತಿಯ ಮಕ್ಕಳ 
ಪ್ರಕಾರ = ಚಿಹ್ನೆಯ ಅರ್ಥವೆಂದರೆ ಉತ್ತರವನ್ನು ಇಲ್ಲ ಬರೆಯುರಿ 
ಎಂದಾಗಿರುತ್ತದೆ (ಎಸಿಟ, ಅಮೆರಿಕನ್‌ ಎಜುಕೇಟರ್‌). ಆದರೆ 
ಅವರು = ಚಿಹ್ನೆಯು ಸಮಾನ ಅಥವಾ ಗಣಿತೀಯ 
ಸಮಾನತೆಯಾಗಿರುತ್ತದೆ ಎನ್ನುವುದನ್ನು ಅರ್ಥ ಮಾಡಿ- 
ಕೊಂಡಿರುವುದಿಲ್ಲ. 


ತರಗತಿಯಲ್ಲ ಯಾವುದರ ಅಗತ್ಯವಿದೆ? ಎನ್‌ಸಿಎಫ್‌ (2೦೦ರ) 
ತನ್ನು ಗಣಿತದ ನಿಲುವು ಪ್ರಬಂಧದಲ್ಲ (position paper) 


ಮಹತ್ಪಾಕಾಂಕ್ಷೆಯುಳ್ಳ ಹಾಗೂ ಪರಸ್ಪರ ಹೊಂದಾಣಿಕೆಯಿರುವ 
ಪಠ್ಯಕ್ರಮವನ್ನು ಶಿಫಾರಸ್ತು ಮಾಡುತ್ತದೆ ಮತ್ತು ಗಣಿತದ ಕಲಕೆ 
ಪ್ರತಿಯೊಂದು ಮಗುವಿನ ಹಕ್ನು ಎಂದು ಹೇಳುತ್ತದೆ. ಇದಕ್ಕಾಗಿ. 
ಶಾಲಾ ಗಣಿತವು ಚಟುವಟಕೆ ಆಧಾರಿತವಾಗಿರಬೇಕೆಂ೦ದು 
ಪ್ರತಿಪಾದಿಸುತ್ತದೆ. 


ಹೀಗಾಗಿ ಭಾಗಾಕಾರದಲ್ಲ 'ಗಣಿತ' ಎಂಬ ಕಲ್ಪನೆಯನ್ನು 
ಸಾಕಾರಗೊಳಸಲು ಹಾಗೂ ನನ್ನ ತರಗತಿಯಲ್ಲರುವ ಪ್ರತಿಯೊಂದು 
ಮಗುವು ಇದನ್ನು ಕಅಯುವಂತೆ ಮಾಡಲು ನನ್ನ ಭಾಗಾಕಾರ 
ತರಗತಿಂಯುಲ್ಲ ಚಟುವಟಕೆ ಆದಾರಿತ ವಿಧಾನವನ್ನು 
ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ನನ್ನ ಎಲ್ಲ ವಿದ್ಯಾರ್ಥಿಗಳು 
ಭಾಗಾಕಾರವನ್ನು ಸುಲಭವಾಗಿ ಕಲಯುವಂತೆ ಮಾಡುತ್ತೇನೆ 
ಎಂದು ಖಾತರಿಪಡಿಸುತ್ತೇನೆ. ಈ ಲೇಖನದಲ್ಲಿ ಈ ಎಲ್ಲಾ 
ಕಲ್ಪನೆಗಳನ್ನು ಪ್ರಸ್ಲುತಪಡಿಸಲಾಗಿದೆ. 


ಭಾಗಕಾರವು ಮಕ್ಕಳಗೇಕೆ ಕರಿಣವೆನಿಸುತ್ತದೆ? 


ಸಮಸ್ಯೆ ಇರುವುದು ಮಕ್ಕಳಲ್ಲ ಅಲ್ಲ. ಆದರೆ ಇದನ್ನು ಕಲಅಸುವ 
ವಿಧಾನದಲ್ಲ ಸಮಸ್ಯೆಯಿದೆ. ಈ ಕೆಳಗೆ ಕೆಲವು ಪ್ರಶ್ನೆಗಳನ್ನು 
ಪಟ್ಟಿಮಾಡಲಾಗಿದೆ. ನಮ್ಮ ತರಗತಿಯ ಬೋಧನೆಯಲ್ಲ ಇವುಗಳಗೆ 
ಪರಿಹಾರ ಕಂಡುಕೊಳ್ಸುತ್ತಿದ್ದೇವೆಯೇ ಯೋಚಿಸಿ. 


1 ಭಾಗಾಕಾರ ಎಂದರೇನು? 

2. ದೈನಂದಿನ ಜೀವನದಲ್ಲ ಇದನ್ನು ಎಲ್ಲ ಬಳಸಲಾಗುತ್ತದೆ? 

3. ದೈನಂದಿನ ಜೀವನದ ಯಾವುದೇ ಒಂದು ಸಂದರ್ಭದಲ್ಲ ನಾವು 
4 ಅಥವಾ 5 ಅಂಕಿಯ ಸಂಖ್ಯೆಯನ್ನು ಮೂರಂಕಯ 
ಸಂಖ್ಯೆಯಿಂದ ಭಾಗಿಸುತ್ತೇವೆಯೇ? (ಬಹು ಸಂಖ್ಯಾ ಎಣಿಕೆ) 

4. ಅಂತಹ ಸಂದರ್ಭ ಬಂದಾಗ ಎಷ್ಟು ಜನ ಕ್ಯಾಲ್ಗುಲೇಟರ್‌ ಇಲ್ಲದೆ 
ಇದನ್ನು ಮಾಡುತ್ತಾರೆ? 


ಒಂದು ಮುಖ್ಯವಾದ ಅಂಶವನ್ನು ಇಲ್ಲ ಹೇಳಬಯಸುತ್ತೇನೆ. 
ಶಾಲೆಯಲ್ಲ ಈ ಪರಿಕಲ್ಪನೆಗಳನ್ನು ಔಪಚಾರಿಕವಾಗಿ ಕಅಯುವ 
ಮುಂಚೆಯೇ ಮಕ್ಕಳು ಭಾಗಾಕಾರ ಹಾಗೂ ಭಿನ್ನರಾಶಿಗಳನ್ನು 
ಒಳಗೊಂಡಂತೆ ಮೂಲ ಅಂಕಗಣಿತವನ್ನು ತಮ್ಮ ದೈನಂದಿನ 
ಜೀವನದಲ್ಲ ಬಳಸಲು ಸಮರ್ಥರಾಗಿರುತ್ತಾರೆ (ಪಾರ್ಮಾರ್‌, 
2೦೦8: ಮಿಕ್ಸ್‌ ಮತ್ತು ಇತರರು, 19೨೨). ಎನ್‌ಸಿಟಎಂ೦ 
(ನ್ಯಾಷನಲ್‌ ಕೌನ್ಸಿಲ್‌ ಆಫ್‌ ಟೀಚರ್ಸ್‌ ಆಫ್‌ ಮ್ಯಾಥಮೆಟಕ್ಸ್‌)ನ 
ಒಂದು ಪ್ರಕಟನೆಯ ಪ್ರಕಾರ ವಿದ್ಯಾರ್ಥಿಗಳು ವಿಷಯವನ್ನು 
ಅರ್ಥಮಾಡಿಕೊಂಡಲ್ಲ ಒಂದು ಸಮಸ್ಯೆಯ ಪರಿಹಾರಕ್ಕೆ ಬೇಕಾದ 
ಮಾರ್ಗವನ್ನು ತಾವೇ ಹುಡುಕಿಕೊಳ್ಳುತ್ತಾರೆ. ಭಾಗಾಕಾರದ 
ಬೋಧನೆ-ಕಅಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಬಹಳಷ್ಟು 
ಮಾರ್ಗಗಳವೆ. ನನ್ನು ಶಾಲೆಯ ನಾಲ್ಲನೇ ತರಗತಿಯ 
ಮಕ್ಕಳೊಂದಿಗೆ ಇವನ್ನು ಪ್ರಯತ್ನಿಸಲಾಗಿದೆ. ನಮ್ಮ ಶಾಲೆಯು 
ಬಾಲಕಿಯರ ಪ್ರಾಥಮಿಕ ಶಾಲೆಯಾಗಿದ್ದು ಇಲ್ಲ ಬರುವ ಬಹಳಷ್ಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿದ್ಯಾರ್ಥಿಗಳು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಿಂದ 
ಬಂದವರಾಗಿರುತ್ತಾರೆ. 


ಪುನರಾವರ್ತಿತ 


ವ್ಯವಕಲನ 


ಕೆಲವು ವಿಧಾನಗಳು 


ಸರಣಿ 

ಮೂರನೇ ತರಗತಿಯಲ್ಲ ಈಗಾಗಲೇ ಅವರು ಗುಂಪುಗಳನ್ನು 
ಬಳಸಿ ಭಾಗಿಸುವುದನ್ನು ಕಅತಿರುವುದರಿಂದ, ಸರಣಿಗಳನ್ನು 
ಉಪಯೋಗಿಸಿ ಭಾಗಿಸಲು ಮಕ್ನಳಗೆ ಹೇಳದೆ. ಎಣಿಕೆಯನ್ನು 
ಉಪಯೋಗಿಸಿ ಸರಣಿಗಳನ್ನು (ಸಾಲು) ಮಾಡಲಾಗುತ್ತದೆ. ಮಕ್ಕಳು 
ಸಾಧ್ಯವಿರುವ ಎಲ್ಲ ಸರಣಿಗಳನ್ನು ಕೊಟ್ಟರುವ ಒಂದು ಸಂಖ್ಯೆಗೆ 
ಮಾಡಿ ಅಪವರ್ತ್ಕ್ಯಗಳನ್ನು ಬರೆಯುತ್ತಾರೆ. ಮಕ್ಕಳು ಹೆಚ್ಚು ಹೆಚ್ಚು 
ಸರಣಿಗಳನ್ನು ಮಾಡಿದಾಗ ಅವರು ಒಂದು ಸಂಖ್ಯೆಯ 
ಅಪವರ್ತ್ಯಗಳ ಪರಿಕಲ್ಪನೆಗೆ ಹೆಚ್ಚು ಪರಿಚಿತರಾಗುತ್ತಾರೆ. 


ಸಾಂಪ್ರದಾಯಿಕ ಪಧ್ಧತಿಯಲ್ಲ, ಕಲಕೆಯ ಅಂಶಗಳಲ್ಪ್ಲಯೂ 
ಗುಣಾಕಾರದ ಮಧ್ಗಿಗಳ ಆಧಾರದಲ್ಲಯೇ ಎಲ್ಲವೂ ನಿಂತಿದೆ. 


ಸರಣಿಯ ರೀತಿಯಲ್ಲ ಮಾಡಿದಾಗ ಮಕ್ಕಳು ಚೆನ್ನಾಗಿ ಗ್ರಹಿಸುತ್ತಾರೆ 
ಹಾಗೂ 16ನ್ನು ಮೂರರ ಸಾಲುಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. 
ಏಕೆಂದರೆ ಮೂರರ ಐದು ಸಾಲುಗಳು ಮತ್ತು ಒಂದು (5 +) 
ಬರುತ್ತದೆ ಎಂದು ಬಲ್ಲರು. ಈ ಎಲ್ಲವೂ ಒಂದು ಸಣ್ಣ 
ಅವಧಿಯಲ್ಲಯೇ ಆಗುತ್ತದೆ. ಒಳ್ಳೆಯ ಗೆಹಿಕೆಯು ಸಂಖ್ಯೆಗಳ 
ಉತ್ತಮ ಪರಿಕಲ್ಪನೆಯನ್ನು ಮೂಡಿಸುತ್ತದೆ ಎಂಬುದನ್ನು ಇದು 
ತಿಆಸುತ್ತದೆ. 


ಗಣಿತ ಮಾಲಾ 


ಗಣಿತದಲ್ಲ ಅಂಕಗಳ ಜ್ಞಾನವನ್ನು ಹೆಚ್ಚಿಸುವುದಕ್ಷಷ್ಟೇ ಸಂಖ್ಯಾರೇಖೆ 
ಭಾಗಾಕಾರವನ್ನು ಬಳಸುತ್ತಾರೆ. ದೈನಂದಿನ ಜೀವನದಲ್ಲ ಇದು 
ಒಂದು ಅಮೂರ್ತ ಕಲ್ಲನೆಯಾಗಿರುವುದರಿಂದ ಸಂಖ್ಯಾರೇಖೆ 
ಭಾಗಾಕಾರವು ಒಂದು ದುಃಪ್ಪಪ್ನವಾಗಿದೆ. ವಿದ್ಯಾರ್ಥಿಗಳಗೆ ಎಲ್ಲಿಂದ 
ಆರಂಭಸಚಬೇಕು ಎನ್ನುವುದೇ ಅರ್ಥವಾಗುವುದಿಲ್ಲ ಹಾಗೂ 
ನಿರಂತರವಾಗಿರಬೇಕು ಮತ್ತು ಮಧ್ಯದಲ್ಲಿ ಎಲ್ಲೂ ತುಂಡಾಗ- 
ಬಾರದು ಎನ್ನುವುದೇ ತಿಆದಿರುವುದಿಲ್ಲ ಎಂಬುದನ್ನು ಈ ಸಚಿತ್ರ 
ವಿವರಣಿಯು ತೋರಿಸಿಕೊಡುತ್ತದೆ. ಸಂಖ್ಯಾರೇಖೆಯ ಬದ್ಗೆ ಒಂದು 
ಉತ್ತಮವಾದ ಚಿತ್ರಣವನ್ನು ಗಣಿತಮಾಲಾ ಕಟ್ಟಕೊಡುತ್ತದೆ. ಇದು 
ಕಾಲ್ದನಿಕತೆಯ ಅಂಶವನ್ನು ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳು 
ಗಣಿತಮಾಲಾ ಉಪಯೋಗಿಸಿದಾಗ ಸಂಖ್ಯಾ ರೇಖೆಯ ಅರಿವನ್ನು 
ಹೆಚ್ಚಿಸಿಕೊಳ್ಳುತ್ತಾ ಕಡಿಮೆ ತಪ್ಪುಗಳನ್ನು ಮಾಡುತ್ತಾರೆ. 


ಆಂಪಿಕ ಭಾಗಲಭಬ್ಞ ವಿಧಾನ 


ನನ್ನ ಅನುಭವದಲ್ಲ ವಿದ್ಯಾರ್ಥಿಗಳು ಹಣವನ್ನು ನಿರ್ವಹಿಸುವುದರ 
ಮೂಲಕ ಸಂಕಲನ, ವ್ಯವಕಲನ, ಗುಣಾಕಾರ ಅಥವಾ 
ಬಾಗಾಕಾರವಿರಬಹುದು ಶಾವುದೇ ಪರಿಕಲ್ಪನೆಂಯುನ್ನು 
ಸುಲಭವಾಗಿ ಕಲಯುತ್ತಾರೆ. ಇದಕ್ಕಾಗಿ ನಾನು ಆಟಕೆ ಹಣವನ್ನು 
ಬಳಸುತ್ತೇನೆ. ತರಗತಿಯನ್ನು ಐದು ಗುಂಪುಗಳಾಗಿ ವಿಭಜಸಿ 
ಅವುಗಳಗೆ ಘನಾಕೃತಿ. ಘನ, ಸಿಅಂ೦ಂಡರು. ಶಂಕು ಹಾಗೂ ಗೋಳ 
ಮುಂತಾಗಿ ವಿವಿಧ ಆಕಾರಗಳ ಹೆಸರನ್ನು ಕೊಡಲಾಗುತ್ತದೆ. 


P Division as Repeated Subtraction w/Remainder (Number Line) Name: 
| 


the number line to solve the division problem. 


NN 


p 


Use the number line to solve the division problem. 
D 3.6- 
0 


Division as Repeated Suberacticn w/Remaioder (Number Line) Name: |, Cy, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


132 ಅನ್ನು ಎರಡರಲ್ಲ ಭಾಗಿಸುವುದು ಮೊದಲನೆಯ ಲೆಕ್ಕ. ಈ 
ಲೆಕ್ಕವನ್ನು ಜಡಿಸುವುದಕ್ಕೆ ಎರಡು ಕಡ್ಡಿಗಳರುವ ಚಿತ್ರವನ್ನು ಬರೆದು 
ಒಂದೊಂದರ ಪಾಲನ್ನು ಅವುಗಳ ಮುಂದೆ ಬರೆಯುತ್ತಾರೆ. 
ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಮಕ್ಕಳು ಸ್ವಂತ ವಿಧಾನಗಳನ್ನು 
ಹುಡುಕಿಕೊಳ್ಳುತ್ತಾರೆ ಎಂಬುದು ಕಂಡುಬಂದಿದೆ. ಹಾಗಾಗಿ 
ತರಗತಿಯಲ್ಲ ಗಣಿತದ ಸಮಸ್ಯೆಗಳನ್ನು ಪರಿಹರಿಸುವುದು ಮಕ್ಕಳ 
ನಿಜಜೀವನದ ಪರಿಸ್ಥಿತಿಗಳಗೆ ಸಂಬಂದ ಹೊಂದಿದ್ದು 
ಅವುಗಳೊಂದಿಗೆ ಗುರುತಿಸಿಕೊಳ್ಳುವಂತೆ ಇರಬೇಕು (ವರ್ನ್ಸಾಫೆಲ್‌ 
ಮತ್ತು ಇತರರು 2೦೦೮6). ಮೊದಲಗೆ ಅವರು ಒಂದು ನೂರನ್ನು 
ಎರಡು ಐವತ್ತುಗಳಾಗಿ ಭಾಗಿಸಿದರು. ಆನಂತರ  ಮೂವತ್ತನ್ನು 
ಎರಡು ಹದಿನೈದುಗಳಾಗಿ ಭಾಗಿಸಿ ಕೊನೆಯದಾಗಿ ಎರಡನ್ನು 
ಎರಡು ಬಡಿಗಳಾಗಿ ಭಾಗಿಸಿದರು. ಪ್ರತಿಯೊಬ್ಬರಿಗೂ ಸಿಗುವ 
ಪಾಲನ್ನು ಎಣಿಸಿ, ಭಾಗಲಬ್ಞವನ್ನು ಲೆಕ್ಷಹಾಕಿ ಶೇಷವು ಉಳದಿಲ್ಲ 
ಎಂದು ಕಂಡುಕೊಂಡರು. 


ಗಣಿತದ ಒಂದು ಮುಖ್ಯ ಅಂಶವೆಂದರೆ ದಾಖಲೀಕರಣ. 
ಇದಾಗದಿದ್ದರೆ ಕಲಕೆ ಅಪೂರ್ಣವೆನಿಸುತ್ತದೆ. ಚಟುವಟಕೆಯ 
ಮೂಲಕ ಪರಿಕಲ್ಪನೆಯನ್ನು ಕಲಅತಂತಾಗುತ್ತದೆ ಹಾಗೂ 
ದಾಖಲೀಕರಣದ ಮೂಲಕ ಪ್ರಕ್ರಿಯೆಯನ್ನು ಕಅತಂತಾಗುತ್ತದೆ. 
ಪರಿಕಲ್ಪನೆ ಹಾಗೂ ಪ್ರಕ್ರಿಯೆ ಎರಡೂ ಜೊತೆ ಜೊತೆಯಲ್ಲ 
ಹೋದಾಗಲಷ್ಟೇ ಸಂಬಂಧ ಕಲ್ಪಸಿಕೊಳ್ಳುವುದಕ್ಕೆ ಹಾಗೂ 
ಅರ್ಥೈಸಿಕೊಳ್ಳುವುದಕ್ಕೆ ಸುಲಭವಾಗುವುದು. ಮಕ್ಷಳು ತಾವಾಗಿಯೇ 
ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಆದರೆ ಶಿಕ್ಷಕರು ಎದುರುಗೊಳ್ಳ- 
ಬಹುದಾದ ತಕರಾರುಗಳನ್ನು ನಿವಾರಿಸಿ ಆ ಚಟುವಟಕೆಯಲ್ಲ ಎಲ್ಲ 
ಮಕ್ಕಳ ಸಮಾನ ಭಾಗವಹಿಸುವಿಕೆಯನ್ನು ಬಚಿತಪಡಿಸಿಕೊಳ್ಳಬೇಕು. 


ಕೆಲವು ಸಾಮಾನ್ಯವಾದ ತಪ್ಪುಗಳು 


ಭಾಗಕಾರದ ಒಂದು ಮುಖ್ಯ ಭಾಗವಾದ ವ್ಯವಕಲನದಲ್ಲ ಮಕ್ಷಳು 
ತಪ್ಪುಗಳನ್ನು ಮಾಡಬಹುದು. ಉದಾಹರಣೆಗೆ, 125 ರಲ್ಲ 8೦ನ್ನು 
ಕಳೆದಾಗ ಭಾಗಲಬ್ದವು 100೦ಕ್ಕಿಂತ ಕಡಿಮೆ ಇರಬೇಕು. ಆದಾಗ್ಯೂ 
ಕೆಲವೊಮ್ಮೆ ಮಕ್ಷಳು ಇದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಏಕೆಂದರೆ 
ಇಲ್ಲಿ ವ್ಯವಕಲನದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳದೆ 
ಇರುವುದರಲ್ಲಿ ಸಮಸ್ಯೆಯುದೆ. ಇದನ್ನು ಪರಿಹರಿಸದೆ ಮಗುವಿಗೆ 
ಭಾಗಾಕಾರವನ್ನು ಕಅಸುವ ಎಲ್ಲ ಪ್ರಯತ್ನವೂ ವ್ಯರ್ಥವಾಗುತ್ತದೆ. 
ಮೊದಲನೆಯ ಹಂತ ವ್ಯವಕಲನವನ್ನು ಕಲಅಸುವುದಾಗಿದೆ. 


ಕೆಲವೊಮ್ಮೆ ಮಕ್ಕಳೂ ತಮ್ಮ ಕೆಲಸವನ್ನು ಮಾಡುವಾಗ 
ಅಸಡ್ಡೆಯಿಂದ ತಪ್ಪುಗಳನ್ನು ಮಾಡುತ್ತಾರೆ. ಉದಾಹರಣೆಗೆ 
ಭಾಗಿಸಬೇಕಾದ ಸಂಖ್ಯೆಯ ಕೆಲವು ಅಂಕಿಗಳನ್ನು ಜಟ್ಟುಬಡುವುದು. 
ಶಿಕ್ಷಕರು ಈ ತಪ್ಪುಗಳ ಕಡೆಗೆ ಎಚ್ಚರದಿಂದಿದ್ದು ಇವುಗಳ ಹಿಂದಿರುವ 
ಮೂಲ ಪರಿಕಲ್ಪನೆಗಳನ್ನು ವಿವರಿಸುವುದಕ್ಕೆ ಸಿದ್ಧರಾಗಿರಬೇಕು. 


ಪ್ರತಿಯೊಂದು ಮಗುವು ಭಾಗಾಕಾರವನ್ನು ಕಲಅಯಬಹುದು 


ಭಾಗಾಕಾರವನ್ನು ಕಅಸುವಾಗ ನನಗಾದ ಒಂದು ಉತ್ತಮ 
ಅನುಭವವನ್ನು ಮಾಮ ಹಂಚಿಕೊಳ್ಳಬಯಸುತ್ತೇನೆ. ನನ್ನು 


ವಿದ್ಯಾರ್ಥಿ ಯೊಬ್ಬಳಗೆ ಅವಳ ಮನೆಪಾಠದ ಶಿಕ್ಷಕರು ಒಂದು 
ಭಾಗಾಕಾರದ ಲೆಕ್ಕವನ್ನು ಕೊಟ್ಟಿದ್ದರು. ತರಗತಿಯಲ್ಲಿ ಹೇಳಕೊಟ್ಟ 
ವಿಧಾನವನ್ನು ಬಳಸಿ ಅವಳು ಲೆಕ್ಟವನ್ನು ಜಡಿಸಿದ್ದಕು. ಆದರೆ ಅವಳ 
ಮನೆಪಾಠದ ಶಿಕ್ಷಕರು ಇದನ್ನು ಅರ್ಥಮಾಡಿಕೊಳ್ಳದೆ ಅವಳು ತಪ್ಪು 
ಮಾಡಿದ್ದಾಳೆ ಎಂದು ಹೇಳುತ್ತಾ ಅದನ್ನು ಹೊಡೆದುಹಾಕ, ತಮಗೆ 
ಗೊತ್ತಿದ್ದ ದೀರ್ಷ ಭಾಗಾಕಾರ ವಿಧಾನವನ್ನು ಬಳಸಿ ಲೆಕ್ಕವನ್ನು 
ಬಡಿಸಿದರು. ಈ ವಿದ್ಯಾರ್ಥಿಯು ತನ್ನು ಶಿಕ್ಷಕರಿಗೆ ಇದನ್ನು 
ವಿವರಿಸಿ "ನಮ್ಮಿಬ್ಬರಿಗೂ ಒಂದೇ ಉತ್ತರ ಬಂದಿದೆ' ಎಂದು 
ಸೂಚಿಸಿದಳು. ಶಿಕ್ಷಕರು ಇದನ್ನು ಒಪ್ಪಿ ಅವಳಗೆ ಮೆಚ್ಚುಗೆಯನ್ನು 
ಸೂಚಿಸಿದರು. ಇದೇ ವಿದ್ಯಾರ್ಥಿಯು ಈಗ ಅಚಿತಾರಾಷ್ಟ್ರೀಯ 
ಗಣಿತ ಒಲಂಪಿಯಾಡ್‌ ಪರೀಕ್ಷೆಯಲ್ಲಿ ತರಗತಿಗೆ 
ಮೊದಲಗಳಾಗಿದ್ದಾಳೆ ಹಾಗೂ ಐಎಂ&ಓ 2೦೭೦ ರ ಪರೀಕ್ಷೆಯ 
ಎರಡನೆಯ ಸುತ್ತಿಗೆ ಆಯ್ದೆಯಾಗಿದ್ದಾಳೆ. 


ಭಾಗಾಕಾರವನ್ನು ಕಲಯುವ ಸಣ್ಣ ಪರಿಧಿಯಲ್ಲ ಆಗಲೀ ಅಥವಾ 
ವಿಶಾಲ ಪರಿಧಿಯಲ್ಪ ಗಣಿತದ ಕಲಕೆ ಇರಬಹುದು, ಮಕ್ನಳ 
ಕಲಕೆಯ ಮೇಲೆ ಹಲವಾರು ಅಂಶಗಳು ಪರಿಣಾಮ ಜೀರುತ್ತವೆ. 
ಶಿಕ್ಷಕರು ಹಾಗೂ ಬೋಧನಾ ವಿಧಾನದ ಬಗೆಗಿನ ಅವರ ಜ್ಞಾನ, 
ಸೂಕ್ತವಲ್ಲದ ವಿಧಾನಗಳ ಬಳಕೆ ಹಾಗೂ ಅರಿವಿನ ಕೊರತೆ, 
ತರಗತಿಯ ಸನ್ನಿವೇಶಗಳು ಹಾಗೂ ಇತರ ಅಂಶಗಳು ಮಕ್ಕಳ 
ಕಲಕೆಯ ಮೇಲೆ ಪರಿಣಾಮ ಜೀರುತ್ತವೆ. 


ಮಕ್ಷಳಗೆ ಅದರಲ್ಲಯೂ ಹೇಣ್ಣುಮಕ್ನಳಗೆ ಗಣಿತವು ಕಷ್ಟಕರ ಎಂಬುವ 
ನಂಬಕೆ ಇದೆ. ಇದು ಅಂಗ ಪಕ್ಷಪಾತ ಅಷ್ಟೇ. ಅರ್ನೆಸ್ಟ್‌ ಅವರ 
1೨76ರ ಅಧ್ಯಯನವು ಪ್ರಾಥಮಿಕ ಶಾಲಾ ಮಕ್ಕಳಲ್ಲ ಅಂಗೆ 
ತಾರತಮ್ಯಗಳು ಹಾಗೂ ಅವರ ಶಿಕ್ಷಕರ ವರ್ತನೆಗಳು ಇದರ ಮೇಲೆ 
ಗಮನಹರಿಸುತ್ತದೆ. ಗಣಿತಶಾಸ್ಪದಲ್ಲ ಹೆಂಗಸರಿಗಿಂತ ಗಂಡಸರು 
ಉತ್ತಮರು ಎನ್ನುವುದು ಸ್ಪಷ್ಟವಾಗಿ ಒಂದು ತಪ್ಪು ಕಲ್ಪನೆ ಹಾಗೂ 
ಸಾಮರ್ಥ್ಯದ ಕೊರತೆಗಿಂತ ಸಾಂಸ್ಕೃತಿಕ ಪ್ರಭಾವಗಳಂದಾಗಿ 
ವೃತ್ತಿಪರ ಮಹಿಳಾ ಗಣಿತಜ್ಞರ ಕೊರತೆಯುದೆ ಎನ್ನುವುದರೊಂದಿಗೆ 
ಶಂ ಅಧ್ಯಯನವು ಕೊನೆಗೊಳ್ಳುತ್ತದೆ. 


ಗಣಿತದ ಕಲಕೆಯು ಪ್ರತಿಯೊಬ್ಬರ ಹಕ್ಕು ಹಾಗೂ ಪ್ರತಿಯೊಂದು 
ಮಗುವಿಗೂ ಇದು ಸಾಧ್ಯ ಎಂದು ಸಾಬೀತುಪಡಿಸಲು ಹೆಣ್ಣುಮಕ್ಷಳ 
ಶಾಲೆಯಲ್ಲ ಶಿಕ್ಷಕನಾಗಿ ಕೆಲಸ ಮಾಡುತ್ತಿರುವ ನಾನು ಈ 
ಅವಕಾಶವನ್ನು ಬಳಸಿಕೊಂಡೆ. ಅವಕಾಶವಂಚಿತ 
ಸಮುದಾಯಗಳಂದ ಬರುವ ಹೆಣ್ಣುಮಕ್ನಳಗೆ ಗಣಿತಶಾಸ್ತ್ರದಲ್ಲ 
ಉತ್ತಮ ಸಾಭಧಿನೆಗಳನ್ನು ಮಾಡಲು ಅವಕಾಶಗಳನ್ನು 
ಒದಗಿಸಬೇಕಾಗಿರುವುದು ನಮ್ಮ ಮುಂದಿರುವ ಅತ್ಯಂತ ಪ್ರಮುಖ 
ಸಾಮಾಜಕ ಪರಿವರ್ತನೆಯಾಗಿದೆ. ನಾನು ಆ ನಿಟ್ಟನಲ್ಲ 
ಕಾರ್ಯಪ್ರವೃತ್ತಳಾಗಿದ್ದೇನೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


54 


ಆಕರಗಳು ಮತ್ತು ಹೆಚ್ಚಿನ &ದಿಗಾಗಿ 
https://www.academia.edu/11106660/TACKLING_THE_DIVISION_ALGORITHM 
https://grantwiggins.wordpress.com/2014/04/23/conceptual-understanding-in-mathematics/ 
http://www.ncert.nic.in/html/pdf/schoolcurriculum/position_papers/math.pdf 
http://faculty.etsu.edu/gardnerr/math-honors/theses/Horton-Thesis.pdf 


‘Developing mathematical power in whole number operations’ published by NCTM 


ಗೋಮತಿ ರಾಮಮೂರ್ತಿ ಅವರು ಪುದುಚೆರಿಯ ಸವರಾಯಲು ನಯಾಗರ್‌ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲ 
ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 16 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದಾರೆ ಮತ್ತು 
ಪುದುಚೆರಿಯಲ್ಲ ಸಿಬಿಎಸ್‌ಇ (CBSE) ಪಠ್ಯಕ್ರಮದ ನಿರ್ವಹಣಿಯಲ್ಲ ಸಂಪನ್ಯ್ಕೂಲ ವ್ಯಕ್ತಿಯಾಗಿದ್ದಾರೆ. ಇವರು ತನ್ನು 
ಶಾಲೆಯಲ್ಲ ಗಣಿತ ಪ್ರಯೋಗಾಲಯವನ್ನು ನಡೆಸುತ್ತಿದ್ದಾರೆ ಮತ್ತು ಸಂಪೂರ್ಣವಾಗಿ ಮಕ್ಕಳ ಕೊಡುಗೆಯಿಂದ ಕೂಡಿದ 
ದ್ವಿಭಾಷಾ ಮಕ್ಕಳ ಗಣಿತ ಪತ್ರಿಕೆ 'ಸ್ಣ್ನಸAಿಳ'ನ ಸಂಪಾದಕಿಯಾಗಿದ್ದಾರೆ. ಪರಿಕಲ್ಪನಾ ತಿಳುವಳಕೆಗಾಗಿ ಗಣಿತದ ಬೋಧನೆ 
ಮತ್ತು ಕಲಕೆಯಲ್ಲ ವಿವಿಧ ಬೋಧನಾ ವಿಧಾನಗಳನ್ನು ಪ್ರಯೋಗಿಸುವುದರಲ್ಲ ಇವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. 
ಎಸ್‌ಸಿಇಆರ್‌ಟ(ತಮಿಳುನಾಡು)ಯಲ್ಲ ಪಠ್ಯಪುಸ್ತಕ ರಚನೆ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಒಂದನೇ ತರಗತಿ 
ಗಣಿತ ಪಠ್ಯಕ್ರಮವನ್ನು ರಚಿಸುವ ಲೇಖಕರಲ್ಲ ಒಬ್ಬರಾಗಿ ಸಾಕಷ್ಟು ಕೊಡುಗೆಯನ್ನು ಸಹಾ ನೀಡಿದ್ದಾರೆ. ಇವರನ್ನು 
gomurama@gmail.com ನಲ್ಪ ಸಂಪರ್ಕಿಸಬಹುದು. 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಒಂದೇ ಸೂತ್ರದ ಹೆಣಿಕೆ ಮಕ್ಕಳು, ಸಮುದಾಯ ಹಾಗು ಶಿಕ್ಷಕರು 


ಜಗಮೋಹನ್‌ ಸಿಂಗ್‌ ಕಟೈಥ್‌ 


'ಹೊಲಟ್ಟೆ ಖಾಅಯಾದಾಗ ಮನಸ್ಸಿಟ್ಟು ಕಲಯಲು ಸಾಧ್ಯವೇ? ಎಂಬ 
ಮಾತನ್ನು ನಾವು ಬಹುಖಾರಿ ಕೇಳುತ್ತೇವೆ. ಇಂತಹ ಮಾತುಗಳು 
ಏನನ್ನು ಹೇಳುತ್ತವೆ? ಔಪಚಾರಿಕ ಶಾಲಾ ಶಿಕ್ಷಣಕ್ಸೂ ಮಿಗಿಲಾಗಿ 
ಬದುಕುಆಯುವಿಕೆಯೇ ಮೊದಲು ಎಂಬುದನ್ನು ಇದು ಖಚಿತವಾಗಿ 
ಸೂಚಿಸುತ್ತದೆ. ಹಸಿವನ್ನು ನೀಗಿಸುವುದೇ ಬದುಕಿನ ಪ್ರಮುಖ 
ಕಾಕಜಯಾಗಿರುವ ಕುಟುಂಬಗಳಂ೦ದ ಬರುವ ಮಕ್ಷಳನ್ನು ಅಥವಾ 
ಹೊಟ್ಟೆ ತುಂಬಸಿಕೊಳ್ಳಲು ಜೀವನೋಪಾಯ ಮಾರ್ಗವನ್ನು 
ಹುಡುಕುವ ಕುಟುಂಬದ ಮಕ್ಷಳನ್ನು ಶೈಕ್ಷಣಿಕ ವಲಯಗಳಲ್ಲ 
"ಮೊದಲ ಪೀಆಗೆಯ ಕಲಕಾರ್ಥಿಗಳು' ಎನ್ನುತ್ತಾರೆ. ಅವರನ್ನೇಕೆ 
ಮೊದಲ ಪೀಳಆಗೆಯ ಕಲಕಾರ್ಥಿಗಳೆ೦ಂದು ಕರೆಯತ್ತಾರೆಂದು 
ಯಾರಿಗೆ ಗೊತ್ತು? ಏಕೆಂದರೆ ಬಹುಶಃ ನಮ್ಮಲ್ಲ ಶಾಲೆಗಳನ್ನು ಮಾತ್ರ 
ಏಕೈಕ ಕಅಕಾ ಮಾರ್ಗವೆಂದು ಪರಿಗಣಿಸಿದ್ದು ಕಾರಣವಿರಬಹುದು. 
ತಮ್ಮ ಮಕ್ಕಳು ಈಗ ಓದಲು ಮತ್ತು ಬರೆಯಲು ಕಅತರೆ ಮುಂದಿನ 
15-2೦ ವರ್ಷಗಳಲ್ಲ ಅವರು ಕಡಿಮೆ ಶ್ರಮದ ಉತ್ತಮ ಕೆಲಸ ಮಾಡಿ 
ತಮ್ಮ ಕಲಅಕೆಯ ಲಾಭವನ್ನು ಪಡೆಯಲು ಸಫಲರಾಗುತ್ತಾ- 
ರೆಂಬುದನ್ನು ಪ್ರಾಯಶಃ ಅವರ ತಂದೆತಾಯಿಗಳು ಅರಿಯುವಲ್ಲಿ 
ಅಸಮರ್ಥರಾಗಿರಬಹುದು. ಇದು ಆಲೋಚನಾ ಸಾಮರ್ಥ್ಯದ 
ಕೊರತೆಯೋ ಅಥವಾ ಇದರಿಂದ ಈ ಆಯ್ದೆಯನ್ನು ಪರಿಗಣಿಸಲು 
ತಡೆ ಒಡ್ಡುವ ಪರಿಣಾಮವಿರಬಹುದೇ. ಯಾರು ಬಲ್ಲರು? ಏನೇ 
ಆಗಲ, ಫಲತಾಂಶ ಮಾತ್ರ ಒಂದೇ ಬಗೆಯದ್ದು: ಇಂತಹವರಿಗೆ 
ಶಿಕ್ಷಣವು ಯಾವಾಗಲೂ ಎರಡನೆಯ ಆದ್ಯತೆಯಾಗಿರುತ್ತದೆ. 


ಸಾಮಾನ್ಯವಾಗಿ, ಮಕ್ಕಳಗೆ ಮನೆ ಕೆಲಸ (Hಂmewಂrk) ಎಂದರೆ 
ಅಕ್ಷರಗಳನ್ನು ಗುಂಡಾಗಿ ಬರೆಯುವುದು, ಪದ್ಯಗಳನ್ನು ಬಾಯುಪಾಠ 
ಮಾಡುವುದು, ಪ್ರಶ್ನೆಗಳಗೆ ಉತ್ತರಿಸುವುದು ಇವೆಲ್ಲವನ್ನು 
ಒಳಗೊಂಡಿರುತ್ತವೆ. ಆದರೆ ಈ ಹಳ್ಳ ಮಕ್ಕಳ "ಮನೆ ಕೆಲಸ' ಒಂದು 
ವಿಚಿತ್ರ ರೀತಿಯದ್ದಾಗಿರುತ್ತದೆ. ಅವರ ಪಾಲಅಗೆ ಮನೆ ಕೆಲಸ ಎಂದರೆ 
ಶಾಲೆಯಿಂದ ಮನೆಗೆ ಹಿಂದಿರುಗಿದ ಬಳಕ ಕಟ್ಟಗೆ ತರುವುದು. ಹುಲ್ಲು 
ಕತ್ತರಿಸುವುದು. ಜಾನುವಾರುಗಳ ಆರೈಕೆ. ತಮ್ಮ ಒಡಹುಟ್ಟದವರ 
ಪಾಲನೆ, ಹೋಷಣಿ, ತಂದೆತಾಯುಗಳು ಮನೆಯಲ್ಲ ಇಲ್ಲದಾಗ ಮನೆ 
ನೋಡಿಕೊಳ್ಳುವುದು, ಧಾನ್ಯಗಳ ಕೊಯ್ದು. ಕಟಾವು. ಧಾನ್ಯಗಳನ್ನು 
ವಿಂಗಡಿಸುವುದು ಇತ್ಯಾದಿ ಆಗಿರುತ್ತದೆ. ಹುಡುಗಿಯರಾದರೆ 
ಯಥಾಪ್ರಕಾರ ಅಡುಗೆ ತಯಾರಿಯ ಕೆಲಸ ನಿಶ್ಲಿತವಾಗಿರುತ್ತದೆ. 
ಇಲ್ಲನ ಮಕ್ಷಳಗೆ ಈ ಕೆಲಸಗಳು ತಮ್ಮ ಶಾಲೆಯಲ್ಲ ನೀಡಲಾದ 
ಮನೆಕೆಲಸಕ್ಕಿಂತ ಹೆಚ್ಚು ಸಹಜ ಹಾಗೂ ಅಗತ್ಯವೆನಿಸುತ್ತದೆ. 
ಶಾಲೆಯಲ್ಲ ನೀಡುವಂತಹ ಮನೆಕೆಲಸಗಳು ಅವರಿಗೆ ಬಹಳ 
ಕೃತಕವೆನಿಸುತ್ತದೆ ಮತ್ತು ತಮ್ಮ ವಾಸ್ತವ ಬದುಕಿನಿಂದ ಬಹಳ 
ದೂರವಾದದ್ದು ಎಂದು ಅನಿಸುತ್ತದೆ. ಅವನ್ನು ಪೂರ್ಣಗೊಳಸಲು 
ಅವರು ಸಾಕಷ್ಟು ಹೆಣಗಾಡಬೇಕಾಗುತ್ತದೆ. ತಮ್ಮ ಪರಿಚಿತ 
ಆಲೋಚನೆಗಳಂದ ಮತ್ತು ಸ್ಥಾಭಿವ್ಯಕ್ತಿಗಳಂದ ದೂರವಾಗಿ ಹೊಸ 
ವಿಧಾನಗಳಗೆ, ವಿನ್ಯಾಸಗಳಗೆ ಅವರು ಒಗ್ಗಬೇಕಾಗುತ್ತದೆ. ಈ ಹೊಸ 
ವಿನ್ಯಾಸ ಅವರಿಗೆ ಬಹಳ ಸಂಕೀರ್ಣವೆನಿಸುತ್ತದೆ ಮತ್ತು ತಮ್ಮ 
ದೈನಂದಿನ ಬದುಕಿನೊಂದಿಗೆ ಅದನ್ನು ಸಂಪಕ್ಕೀಸಲು 


ಅಸಾಧ್ಯವೆನಿಸುತ್ತದೆ. ಈ ಹಿನ್ನೆಲೆಬು೦ದ ಬರುವ ಬಹಳಷ್ಟು ಮಕ್ಕಳು 
ಕನಿಷ್ಠ ಪಕ್ಷ ಪ್ರಾಥಮಿಕ ಹಂತಗಳಲ್ಲಾದರೂ ಬಹುತೇಕ ಸರ್ಕಾರಿ 
ಶಾಲೆಗಳಲ್ಲ ಓದುತ್ತಾರೆ. ಆದ್ದರಿಂದಲೇ ಸರ್ಕಾರವು ಪ್ರತಿಯೊಬ್ಬರಿಗೂ 
ಶಿಕ್ಷಣವು ಸಿಗುವಂತೆ ಬಚಿತಪಡಿಸುವ ಹೊಣೆಗಾರಿಕೆಯನ್ನು 
ಹೊಂದಿದೆ. 


ಜನಪ್ರಿಯ ಗ್ರಹಿಕೆಗಳು 


ಓಹ್‌! ನಾನು ಪಾತ್ರಗಳು ಮತ್ತು ಹೊಣಿಗಾರಿಕೆಗಳ ಬಣ್ಣೆ ಹೇಳದೆ. 
ಈಗ ನಾವು ಇಲ್ಲಿಯ ಸಂಬಂಧಪಟ್ಟ ವಿಷಯಕ್ಕೆ ಬರೋಣ. ಸರ್ಕಾರಿ 
ಶಾಲೆಗಳಲ್ಲ ಓದುವ ಮಕ್ಷಳ ಬಗ್ಗೆ. ಅ೦ದರೆ ಈ ಹಿಂದೆ ಉಲ್ಲೇಖಸಿದ 
ಹಿನ್ನೆಲೆಯಿಂದ ಬರುವ ಮಕ್ಕಳು ನಿರೀಕ್ಷಿತ ಕಲಕಾ ಮಟ್ಟಕ್ಕೆ 
ತಲುಪುವುದಿಲ್ಲ ಎಂದು ಅನೇಕ ಬಾರಿ ಹೇಳಲಾಗುತ್ತದೆ ಎನ್ನಲು 
ನಾನು ಪ್ರಯತ್ನಿಸುತ್ತಿದ್ದೆ. ಐದರಿಂದ ಏಳನೆಯ ತರಗತಿಗಳಲ್ಲ 
ಓದುವ ಈ ಮಕ್ಷಳು ಅಕ್ಷರಗಳನ್ನು ಗುರುತಿಸಲು ಕಷ್ಟಪಡುತ್ತಾರೆ. 
ಹಲವು ಸಂಘಟನೆಗಳು ಇಂತಹ ಸಂಶೋಧನಾ ಫಲಅತಾಂ೦ಶವನ್ನೇ 
ಮುಖ್ಯವಾಗಿ ತೋರಿಸುತ್ತವೆ. ಇದರ ಪರಿಹಾರಕ್ಕಾಗಿ ರಾಷ್ಟ್ರೀಯ 
ಸಮಾವೇಶಗಳನ್ನು ಆಯೋಜಸಲಾಗುತ್ತದೆ. ಈ ಕುರಿತಂತೆ 
ಸರ್ಕಾರವೂ ಕೂಡ ಸಂಶೋಧನೆಗಳನ್ನು ನಡೆಸುತ್ತದೆ. ಹಲವಾರು 
ಸಂಶೋಧನಾ ಲೇಖನಗಳು ಈ ವಿದ್ಯಾರ್ಥಿಗಳು ಕಲಕೆಯಲ್ಲ ತಮ್ಮ 
ತರಗತಿಯ ಮಟ್ಟಕ್ಕೆ ತಕ್ಕಂತೆ ಇಲ್ಲ ಎಂದು ಸಾಜೀತುಪಡಿಸಲೆಂದೇ 
ಮೀಸಲಾಗಿವೆ. 


ಈ ಇಡೀ ಪ್ರಕ್ರಿಯೆಯು ಸಂಪೂರ್ಣವಾಗಿ ಶಿಕ್ಷಕರಿಬ್ಬರನ್ನೇ 
ಆರೋಪಿಸಲು ಪ್ರಯತ್ನಿಸುತ್ತದೆ. ಶಿಕ್ಷಕರು ತಮ್ಮ ಕೆಲಸವನ್ನು 
ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ: ಅವರು ಸಾಕಷ್ಟು ರಜೆ 
ತೆಗೆದುಕೊಳ್ಳುತ್ತಾರೆ ಎಂಬೆಲ್ಲಾ ದೋಷಾರೋಪಗಳನ್ನು ನಾವು 
ಕಾಣುತ್ತೇವೆ. ಆದರೆ ಶಿಕ್ಷಕರ ಗೈರುಹಾಜರಿಯ ಕುರಿತ ನಮ್ಮ 
ಸಂಶೋಧನೆಯು ಬೇರೆಯದನ್ನೇ ತೋರಿಸುತ್ತದೆ. ಶಿಕ್ಷಕರು ತಮ್ಮ 
ಮೇಲೆ ಹೊರೆಸುವ ವಿವಿಧ ಆಡಳತಾತೃಕ ಕಾರ್ಯಗಳಂದಾಗಿ 
ಶಾಲೆಗಳ೦ದ ಹೊರಗಿರಬೇಕಾಗುತ್ತದೆ ಎಂಬುದನ್ನು ಅದು 
ಸೂಚಿಸಿದೆ. ಶಿಕ್ಷಕರಲ್ಲ ಮಕ್ಕಳ ಕಲಕೆಯ ಮಟ್ಟ ಕಡಿಮೆಯಿರಲು 
ಕಾರಣವನ್ನು ಕೇಆದಾಗ ಅವರು ಮಕ್ಕಳ ಹಿನ್ನೆಲೆ. ಬಡತನ ಮತ್ತು 
ಗೈರುಹಾಜರಿಯ ಮೇಲೆ ಆರೋಪಿಸುತ್ತಾರೆ. ಸ್ವಲ್ಲಮಟ್ಟಗೆ ಇದೂ 
ಕೂಡ ಕಾರಣವಿರಬಹುದೆಂಬುದರಲ್ಲ ತಥ್ಯವಿದೆ. ಅವರು ಸರ್ಕಾರದ 
ನೀತಿಗಳು ಮತ್ತು ಯೋಜನೆಗಳನ್ನೂ ಕೂಡ ದೂರುತ್ತಾರೆ. ಆದರೆ 
ನನ್ನು ದೀರ೯ಕಾಲದ ಅನುಭವ ಹಾಗೂ ಅವಲೋಕನವು 
ಬೇರೆಯದೇ ಚಿತ್ರಣವನ್ನು ತೋರಿಸುತ್ತದೆ. ವಾಸ್ತವ ಸನ್ನಿವೇಶ ಏನೇ 
ಇದ್ದರೂ ಹಲವಾರು ಸರ್ಕಾರಿ ಶಿಕ್ಷಕರು ಉತ್ತಮವಾಗಿ, 
ಉತ್ಪಾಹದಿಂದ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು 
ಕೇವಲ ನನ್ನ ನಂಬಕೆ ಮಾತ್ರವಲ್ಲ. ಹಲವು ಹಳ್ಳ ಜನರು ಮತ್ತು 
ಸಮುದಾಯಗಳ ನಂಬಕೆಯಾಗಿದೆ. ಇದರಿಂದಾಗಿಯೇ ಅವರು 
ಇಂತಹ ಶಿಕ್ಷಕರ ವರ್ಗಾವಣಿಯನ್ನು ನಿಲ್ಲಸಲು ಅಥವಾ ಅವರನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ತಮ್ಮ ಶಾಲೆಯಿಂದ ಜೀಳ್ಲೊಡಲು ನಿರಾಕರಿಸುತ್ತಾರೆ. ಅವರನ್ನು 
ಉಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಮಾನ ಪರಿಸ್ಥಿತಿಯಲ್ಲ ಕೆಲವು 
ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡಬಲ್ಲರು ಮತ್ತು ಕೆಲವು ಶಿಕ್ಷಕರು 
ಅಸಮರ್ಥರಾಗಿರುತ್ತಾರೆಂಬುದು ಈ ಸಂದರ್ಭದಲ್ಲ ಗಮನಿಸ- 
ಬೇಕಾದ ಅಂಶವಾಗಿದೆ. ಉತ್ತಮ ಫಲತಾಂಶಕ್ಷಾಗಿ ಉತ್ತಮ ಸಾಧನೆ 
ಮಾಡುತ್ತಿರುವ ಶಿಕ್ಷಕರು ಏನು ಮಾಡುತ್ತಿದ್ದಾರೆ? ಈ ಶಿಕ್ಷಕರು 
ಅನುಸರಿಸುವ ಪ್ರಕ್ರಿಯೆಯನ್ನು ನಾವು ಅರ್ಥಮಾಡಿಕೊಂಡರೆ 
ನಮಗೆ ಉತ್ತಮ ಫಲಅತಾಂಶಗಳನ್ನು ಪಡೆಯುವ ಭರವಸೆಯ 
ಕರಣಗಳು ಗೋಚರವಾಗುತ್ತವೆ. 


ಈ ಪರಿಣಾಮಕಾರಿ ಶಿಕ್ಷಕರತ್ತ ನೋಡಿದರೆ, ಬಂಡಿತವಾಗಿ ನನಗೆ 
ಅವರೆಲ್ಲರ ದೈನಂದಿನ ಅಭ್ಯಾಸಗಳಲ್ಲ ಸಾಮ್ಯತೆಯನ್ನು 
ಕಾಣಬಹುದಾಗಿದೆ. ಈಗ ನಾನು ನನ್ನದೇ ಬೋಧನಾ ಅಭ್ಯಾಸಗಳ 
ಬಗ್ಗೆ ಯೋಚಿಸಿದಾಗ ನಾನೂ ಕೂಡ ಈ ಶಿಕ್ಷಕರ ಪೈಕಿ ಒಬ್ಬನೆಂದು 
ಅನಿಸುತ್ತದೆ. ಅವರ ಹಲವಾರು ಪ್ರಕ್ರಿಯೆಗಳನ್ನು ನಾನೂ 
ನಿರ್ವಹಿಸಿದ್ದೇನೆ. ಆದ್ದರಿಂದ. ನಾನು ಈ ಪ್ರಕ್ರಿಯೆಗಳನ್ನು 
ಸ್ಪಷ್ಟಪಡಿಸಲು ಪ್ರಯತ್ನಿಸುವಾಗ ವೈಯಕ್ತಿಕ ಅನುಭವಗಳು. 
ಪೂರ್ವಾಗ್ರಹಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸುವುದು ಬಹಳ 
ಕಷ್ಟ. ನಾನು ಈ ಶಿಕ್ಷಕರ ಸಾಮಾನ್ಯ ಅಥವಾ ವಿಶೇಷ 
ಕಾರ್ಯಚಟುವಟಕೆಗಳನ್ನು ಸೂಕ್ತವಾಗಿ ಪ್ರಸ್ತುತಪಡಿಸದಿರಬಹುದು. 
ಆದರೂ, ನನ್ನು ತಿಶುವಳಆಕೆಯ ಮಟ್ಟಿಗೆ ಆ ಅಭ್ಯಾಸಗಳನ್ನು 
ವಿವರಿಸಲು ಪ್ರಯತ್ನಪಟ್ಟರುವೆ. 


ಇತರರ ಸಂತೋಷದಲ್ಲ ಭಾಗಿಯಾಗುವುದು 


ಶಾಲೆಗಳಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಶಿಕ್ಷಕರು 
ಸಂತೋಷದ ಹಾಗೂ ಶುಭ ಸಮಾರಂಭಗಳಂತಹ ಸಂದರ್ಭಗಳಲ್ಲ 
ತಮ್ಮ ವಿದ್ಯಾರ್ಥಿಗಳ ಮನೆಗಳಗೆ ಭೇಟ ನೀಡುತ್ತಾರೆಂದು ನಾನು 
ಗಮನಿಸಿದ್ದೇನೆ. ಉದಾಹರಣೆಗೆ. ಮಗು ಹುಟ್ಟದ ಸಂದರ್ಭ. 
ಹುಟ್ಟುಹಬ್ಬ. ಮದುವೆ, ಅಥವಾ ಇತರೆ ಸಮಾರಂಭಗಳಲ್ಲ ಅವರು 
ಭೇಟ ನೀಡುತ್ತಾರೆ. ವಿದ್ಯಾರ್ಥಿಗಳ ಮನೆಯಲ್ಲ ಹಸು ಕರುವನ್ನು 
ಹಾಕಿದಾಗ ಕೂಡ ಅವರ ಮನೆಗಳಗೆ ಹೋಗುತ್ತಾರೆ. ಶಿಕ್ಷಕರಿಗೆ ಭೇಟ 
ನೀಡಲು ಸಾಧ್ಯವಾಗದಿದ್ದರೆ ಮಕ್ಕಳ ಕುಟುಂಬಗಳು ಹಲವು ಬಾರಿ 
ಗಿಣ್ಣನ್ನು (ಹಸು ಕರು ಹಾಕಿದಾಗ ಮೊದಲ ದಿನದ ಹಾಲನಲ್ಪ 
ತಯಾರಿಸುವ ತಿನಿಸು) ಕಳುಹಿಸುತ್ತಾರೆ. ಇಂತಹ ಸಂತೋಷ 
ಸನ್ನಿವೇಶಗಳಲ್ಲ ಭಾಗಿಯಾದಾಗ ಮಕ್ಕಳು ಮತ್ತು ಅವರ 
ತಂದೆತಾಯುಗಳೊಂದಿಗೆ ಬಾಂಧವ್ಯವುಂಬಾಗುವುದು ಮಾತ್ರವಲ್ಲ. 
ಮಕ್ಷಳು ಮತ್ತು ಕುಟುಂಬ ಸದಸ್ಯರ ಜೊತೆಗೆ ಇರುವ ಸಂಬಂಧದ 
ಬಣ್ಣೆಂಯೂ ತಿಳಂಖುತ್ತದೆ. ಅಂದರೆ, ಪರಸ್ಪರ ಮಕ್ಕಳ 
ತಂದೆತಾಯಿಯರ ನಡುವೆ, ಅವರ ಅಜ್ಜಅಜ್ಞಂದಿರ ನಡುವೆ. ಚಿಕ್ಕಮ್ಮ. 
ಚಿಕ್ಕಪ್ಪ. ದೊಡ್ಡಪ್ಪ. ದೊಡ್ಡಮ್ಮಂದಿರ ನಡುವೆ. ತಂದೆತಾಯು ಮತ್ತು 
ಮಕ್ಷಳ ನಡುವಿನ ಸಂಬಂಧ, ಈ ಎಲ್ಲವೂ ಮಗುವಿನ ಭಾವನಾತ್ಕಕ, 
ರಹಿಕಾತ್ಕಕ ಹಾಗೂ ಚಲನಾತ್ಯಕ ಸಾಮರ್ಥ್ಯಗಳ ಮೇಲೆ ಪ್ರಭಾವ 
ಜೀರುತ್ತದೆ. ಈ ಎಲ್ಲ ಸಂಬಂಧಗಳ ತಿಳುವಳಕೆಯು ಶಿಕ್ಷಕರ 
ಕಾರ್ಯತಂತ್ರದ ಮೇಲೆ ಹೆಚ್ಚು ಪರಿಣಾಮ ಜೀರುತ್ತದೆ. ಇದು 
ಯಾವ ರೀತಿ ಅಥವಾ ಯಾವ ಮಟ್ಟದಲ್ಲ ಮಗುವಿಗೆ ನೆರವನ್ನು 
ನೀಡಬೇಕು, ಅವರು ಎಷ್ಟು ಸಂವೇದನಶೀಲರಾಗಬೇಕು. ಮಗುವಿಗೆ 
ಯಾವ ರೀತಿಯ ಪ್ರೇರಣೆ ಬೇಕು ಎಂಬ ಬಣ್ಣೆ ತಾವು ರೂಪಿಸುವ 
ಕಾರ್ಯತಂತ್ರದ ಮೇಲೆ ಪರಿಣಾಮ ಬೀರುತ್ತದೆ. ಮಗುವು ಏಕೆ 
ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತಿಆಯಲು ಕಾರಣವನ್ನು 
ವಿಶ್ಲೇಷಿಸಲು ಮತ್ತು ಆ ಸಮಸ್ಯೆಗಳಗೆ ಪರಿಹಾರ ಕಂಡುಹುಡುಕಲು 
ನೆರವಾಗುತ್ತದೆ. ಅವರು ಯಾವುದಕ್ಕೂ ಹೆಚ್ಚು ಪ್ರಯತ್ನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಾಡಬೇಕಿಲ್ಲ. ಅವರು ಕೇವಲ ಈ ಎಲ್ಲ ವಿಷಯಗಳ ಬಣ್ಣೆ 
ಗಮನಹರಿಸಿದರೆ ಸಹಜವಾಗಿಯೇ ಎಲ್ಲವೂ ತಿಆಯುತ್ತದೆ. 


ಪೋಷಕರ ಸಂಭ್ರಮದಲ್ಲ ಭಾಗವಹಿಸುವ ಮೂಲಕ ಅವರನ್ನು 
ಗೌರಪಿಸಿದಾಗ ಹೋಷಕರು ಶಿಕ್ಷಕರಿಗೆ ಪ್ರೀತಿಯ ಮಳೆಯನ್ನೇ 
ಸುರಿಸುತ್ತಾರೆ. ಅವರ ಪ್ರೀತಿಯು ಹಲವಾರು ರೀತಿಯಲ್ಲ 
ವ್ಯಕ್ತವಾಗುತ್ತದೆ. ಕಟಾವಿನ ಸಮಯದಲ್ಲ ಬೆಳೆಗಳನ್ನು ನೀಡುವ 
ರೂಪದಲ್ಲಾಗಲೀ, ಹಣ್ಣು ತರಕಾರಿಗಳನ್ನು ಕೊಡುವುದು. ಮರದಲ 
ಬಟ್ಟ ಮೊದಲ ಹಣ್ಣನ್ನು ಅವರಿಗಾಗಿ ಮೀಸಲಡುವುದು, ಕೆಲವೊಮ್ಮೆ 
ಗಿಣ್ಣನ್ನು ನೀಡುವುದರ ಮೂಲಕವೂ ಈ ಪ್ರೀತಿಯು 
ಜಂಜತವಾಗುತ್ತದೆ. ಶಿಕ್ಷಕರಿಗೆ ಪೋಷಕರು ತೋರಿಸುವ ಪ್ರೀತಿ. 
ಗೌರವ ಮತ್ತು ಬೋಧನಾ ಅಭ್ಯಾಸಗಳ ನಡುವೆ ನಿಕಟ 
ಸಂಬಂಧವಿದೆ. ಇದನ್ನು ಅನುಭವಿಸಬೇಕು, ಕೇವಲ ವಿವರಣಿ 
ನೀಡುವುದಲ್ಲ. ಇಲ್ಲೇ ತರ್ಕವು ಗೌಣವಾಗುತ್ತದೆ. 


ಸಂಕಷ್ಟದ ಕಾಲದಲ್ಲ ಅವರಿಗೆ ಬೆಂಬಲ 


ಪೋಷಕರ ಸಂತೋಷದ ಕ್ಷಣಗಳಲ್ಲಿ ಮಾತ್ರ ಭಾಗಿಯಾಗದೆ, ಅವರ 
ನೋವಿನ. ದುಃಖದ. ಸಂಕಷ್ಟದ ಸಮಯದಲ್ಲೂ ಅವರೊಂದಿಗಿ- 
ರುವುದು ಉತ್ತಮ ಶಿಕ್ಷಕರ ಮತ್ತೊಂದು ಗುಣವಾಗಿದೆ. ಮನೆಯಲ್ಲ 
ಒಬ್ಬರಿಗೆ ಅನಾರೋಗ್ಯವಿದ್ದರೆ ಶಿಕ್ಷಕರು ಅವರ ಮನೆಗೆ ಹೋಗುತ್ತಾರೆ 
ಅಥವಾ ದೂರವಾಣಿ ಮೂಲಕ ವಿಚಾರಿಸುತ್ತಾರೆ. ಕುಟುಂಬದಲ್ಲಿ 
ಯಾರಾದರೂ ಸಾವಿಗೀಡಾದರೆ ಅಥವಾ ಏನಾದರೂ ನಷ್ಟವಾದರೆ- 
ಕುಟುಂಬ ಸದಸ್ಯ, ದನ. ಭೂಮಿ ಅಥವಾ ಫಸಲು ಏನೇ 
ಆಗಿರಬಹುದು - ಆ ಬದ್ಗೆ ವಿಚಾರಿಸುತ್ತಾರೆ. ಸಾಂತ್ಸನ ಹೇಳುತ್ತಾರೆ. 
ಇಷ್ಟೇ ಅಲ್ಲದೆ ಕುಟುಂಬದ ಮಧ್ಯೆ ಬರುವ ವೈಮನಸ್ಯ. ಜಗಳಗಳ 
ಬಗ್ಗೆ ಕೂಡ ಕಾಳಜ ವಹಿಸುತ್ತಾರೆ. ಅದು ಒಬ್ಬರ ಜೊತೆ ಮಾತನಾಡುವ 
ಅಥವಾ ಆಲಸುವ, ಸಂಬಂಧಗಳನ್ನು ಬೆಸೆಯುವ ರೀತಿಯಲ್ಲ 
ಮನೋಭಾವವೇ ಸಂಪೂರ್ಣವಾಗಿ ಬದಲಾಗುವಂತಹ ಒಂದು ಸರಳ 
ಕೆಲಸವಾಗಿರಬಹುದು. ತಮಾಷೆಯೆಂದರೆ, ಇದಕ್ಕೆ ಯಾವುದೇ 
ವಿಶೇಷ ಪ್ರಯತ್ನ ಬೇಕಿಲ್ಲ. ಸಂಬಂಧದ ಅರಿವಾದಾಗ ಅದನ್ನು 
ಭಾವಿಸಿದಾಗ ಪ್ರಯತ್ನ ಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳುವ 
ಅಗತ್ಯವಿರುವುದಿಲ್ಲ, ಎಲ್ಲವೂ ಸಹಜವಾಗಿ ನಡೆಯುತ್ತದೆ. ಈ 
ಶಿಕ್ಷಕರು ಲಾಕ್‌ಡೌನ್‌ಗಳ ಸಮಯದಲ್ಲಿಯೂ ಕೂಡ 
ಮಕ್ಕಳೊಂದಿಗೆ ಸಂಪಕರ್ಕ£ದಲ್ಲರುತ್ತಾರೆ. ಅವರ ಮನೆಗಳಲ್ಲನ 
ಸಮಸ್ಯೆಗಳ ಬಣ್ಣೆ ಸಹಾನುಭೂತಿ ಸೂಚಿಸುತ್ತಾರೆ. ಯಾವಾಗಲೂ 
ಅವರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಈ ಗುಣವು 
ನೇರವಾಗಿ ಕಲಕೆ ಯೊಂದಿಗೆ ಯಾವ ಸಂಬಂಧವೂ 
ಹೊಂದಿಲ್ಲದಿದ್ದರೂ ಇದು ಒಬ್ಬ ಶಿಕ್ಷಕರು ಉತ್ತಮವಾಗಿ ಹೆಚ್ಚು 
ಪರಿಣಾಮಶೀಲರಾಗಿ ಕಾರ್ಯನಿರ್ವಹಿಸಲು ಬಂಡಿತ ನೆರವಾಗುತ್ತದೆ. 


ಹಳ್ಳಿಯ ಆಗುಹೋಗುಗಳಲ್ಲ ಭಾಗಿಯಾಗುವುದು 


ಇಂತಹ ಶಿಕ್ಷಕರು ಪೋಷಕರೊಂದಿಗೆ ಮಾತ್ರವಲ್ಲ. ಇನ್ನು ವಿಶಾಲ 
ಸ್ತರದಲ್ಲ ಊರಿನವರ ಜೊತೆಗೂ ಈ ಬಗೆಯ ಸಂಬಂಧವನ್ನು 
ಬೆಳೆಸಿಕೊಳ್ಳುತ್ತಾರೆಂಬುದನ್ನು ನಾನು ಬಹುಬಾರಿ ಗಮನಿಸಿದ್ದೇನೆ. 
ಪ್ರಾರ್ಥನಾ ಸಭೆಗಳು ಮತ್ತು ಧಾರ್ಮಿಕ ಹಬ್ದಗಳಲ್ಪ ಅವರು ಒಂದಲ್ಲ 
ಒಂದು ರೀತಿಯಲ್ಲ ಭಾಗಿಯಾಗುತ್ತಾರೆ. ಊರಿನ ಹೆಂಗಸರು 
ಮಹಿಳಾ ಶಿಕ್ಷಕರ ಜೊತೆಗೆ ತಮ್ಮ ವೈವಾಹಿಕ ವಿಚಾರಗಳು ಮತ್ತು 
ಸಂಕಟಗಳನ್ನು ಹಂಚಿಕೊಳ್ಳುತ್ತಾರೆ. ತಮ್ಮ ಆರೋಗ್ಯ ಸಮಸ್ಯೆಗಳು 
ಮತ್ತು ಕಾಯಿಲೆಗಳ ಬಣ್ಣೆ ಕೂಡ ಹಂಚಿಕೊಳ್ಳುತ್ತಾರೆ. ಶಿಕ್ಷಕರೂ 
ಕೂಡ ಔಷಧಿಗಳನ್ನು ಒದಗಿಸುವ ಅಥವಾ ಸಲಹೆ ನೀಡುವ 


ಮೂಲಕ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಈ ರೀತಿಯ 
ಅನ್ಯೋನ್ಯ ಆತ್ಮೀಯ ಸಂಬಂಧವು ಮಗುವಿನ ಕಅಕೆಯ ಮೇಲೆ 
ನೇರವಾಗಿ, ಪರಿಣಾಮ ಚೀರುವುದಿಲ್ಲವಾದರೂ ಶಾಲೆಯೊಂದಿಗೆ 
ಸಮುದಾಯದ ಸಂಬಂಧದಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ. ಈ 
ಹಳ್ಳಗಳ ಜನರು ಶಾಲೆಯನ್ನು ತಮ್ಮದೆಂದು ಪರಿಗಣಿಸುತ್ತಾರೆ ಮತ್ತು 
ಸಾಧ್ಯವಾಗುವ ಎಲ್ಲ ರೀತಿಯಲ್ಲ ಶಾಲೆಯನ್ನು ಉತ್ತಮಗೊಳಸಲು 
ಪ್ರಯತ್ನಿಸುತ್ತಾರೆ. ಅವರು ಶಾಲೆಯ ಕಾರ್ಯಕ್ರಮಗಳಲ್ಲ ಸಕ್ರಿಯವಾಗಿ 
ಭಾಗವಹಿಸುತ್ತಾರೆ. ಅಗತ್ಯಬದ್ದಾಗ ಶಾಲೆಗಾಗಿ ಕೆಲಸ ಕೂಡ 
ಮಾಡುತ್ತಾರೆ. ಇಂತಹ ಅನ್ಯೋನ್ಯ ಆತ್ಮೀಯ ಸಂಬಂಧ 
ಸ್ಥಾಪಿತವಾಗಿರದ ಸ್ಥಳಗಳಲ್ಲ ನಾವು ಬಹುಬಾರಿ ಶಾಲೆಯಲ್ಲ ಕಳ್ಳತನ 
ನಡೆಯುವುದು ಅಥವಾ ಶಾಲೆಯ ಆಸ್ತಿಗೆ ಹಾನಿಯಾಗಿರುವುದನ್ನು 
ಕಾಣುತ್ತೇವೆ. ಶಾಲೆಯಲ್ಲ ದಾಂಧಲೆ ನಡೆಸಿರುವುದನ್ನು ಕಾಣುತ್ತೇವೆ. 
ಬಹುಬಾರಿ ಶಾಲೆ ಮತ್ತು ಸಮುದಾಯದ ನಡುವೆ ಪರಸ್ಪರ 
ಅಪನಂಬಕೆ ಮತ್ತು ಅನುಮಾನವನ್ನು ನಾವು ಕಾಣುತ್ತೇವೆ. ಈ 
ವಿಷಯಗಳು ಕೈ ಮೀರಿ ವೈಮನಸ್ಯ ತೀವ್ರವಾಗಿ ಪ್ರತಿಭಟನೆಗಳು 
ಹಾಗೂ ಔಪಚಾರಿಕ ದೂರುಗಳವರೆಗೂ ಹೋಗಬಹುದು. 


ಶಾಲಾ ಚೌಕಟ್ಟಗೂ ಮೀರಿ ಮಕ್ಕಳೊಂದಿಗೆ ಸಂಬಂಧ 


ಇಂತಹ ಶಿಕ್ಷಕರು ಕೇವಲ ಶಾಲಾ ಸಮಯದಲ್ಲ ಮಾತ್ರ ಮಕ್ಷಳ 
ಜೊತೆಗೆ ತಮ್ಮ ಸಂಬಂಧವನ್ನು ನೀಮಿತಗೊಳಸುವುದು ಸಾಧ್ಯವಿಲ್ಲ 
ಎಂದು ನಾನು ಕಂಡುಕೊಂಡಿದ್ದೇನೆ. ಶಾಲೆ ಮುಚ್ಚಿದ ದಿನಗಳಲ್ಲೂ 
ಅವರು ಮಕ್ಕಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ. 
ಅವರು ಸಹಜವಾಗಿ ಮಕ್ಕಳ ದೈನಂದಿನ ಚಟುವಟಕೆಗಳ ಬಧ್ಗೆ 
ತಿಆಯಲು ಆಸಕ್ತರಾಗಿರುತ್ತಾರೆ. ಆಗಾಧ್ದೆ ಅವರು ಶಾಲೆ ಮುಗಿದ 
ನಂತರ ಮಕ್ಕಳಗಾಗಿ ಕೋಷ್ಟಕಗಳನ್ನು ಮಾಡಲು ತಾವೇ ಬುದ್ದಾಗಿ 
ಬಣ್ಣಗಳು. ಪೆನ್ಸಿಲ್‌. ನೋಟ್‌ಬುಕ್‌ ಮತ್ತು ಪುಸ್ತಕಗಳನ್ನು 
ಒಟ್ಟುಗೂಡಿಸುತ್ತಾರೆ. ಪಾಠ ಮಾಡಲು ಪರಿಕರಗಳನ್ನು ಮತ್ತು 
ಚಟುವಟಕೆಗಳನ್ನು ತಯಾರಿಸುತ್ತಾರೆ. ಒಮ್ಮೆ ಒಬ್ಬ ಶಿಕ್ಷಕರು ನನಗೆ 
ಹೇಳದ್ದು 'ನಾನು ನಮ್ಮ ಮಕ್ಕಳ ಶಾಲೆಯಲ್ಲ ಎಸೆದು ಬಟ್ಟ 
ಸೀಮೆಸುಣ್ಣದ ತುಂಡುಗಳು. ಪೆನ್ಸಿಲ್‌ ತುಂಡುಗಳು ಮತ್ತು ನೋಟ್‌ 
ಬುಕ್ಸುಗಳನ್ನು ಜಾಗರೂಕತೆಯಿಂದ ಸಂಗ್ರಹಿಸಿ ಅವುಗಳನ್ನು ನನ್ನು 
ಶಾಲೆಯಲ್ಲ ಬಳಸುತ್ತೇನೆ. ಬೇಡವೆಂದು ಜಟ್ಟ ವಸ್ತುಗಳನ್ನು ನನ್ನ 
ಶಾಲೆಯಲ್ಲ ಸುಲಭವಾಗಿ ಬಳಸಬಹುದು. ಪೆನ್ನಿಲನ್ನು ಪ್ರಲ್ಪ 
ಚೂಪುಮಾಡಿದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ. ಸಣ್ಣ ಪೆನ್ಸಿಲ್‌ 
ಅಥವಾ ಸೀಮೆಸುಣ್ಣದ ತುಂಡಿನಿಂದ ಕೈಹಿಡಿತ ಸ್ಥಿರವಾಗಲು ಕೈ 
ಹಿಡಿಯಲು ಅಭ್ಯಾಸವಾಗುತ್ತದೆ." 


ಕಲಸಲು ಮತ್ತು ಕಆಯಲು ಸಿದ್ಧತೆ 


ನಾನು ಈ ಶಿಕ್ಷಕರಲ್ಲ ಇನ್ನೊಂದು ಸಾಮಾನ್ಯ ಒತ್ತಡವನ್ನು ಕೂಡ 
ಗುರುತಿಸಿದ್ದೇನೆ: ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲ 
ನಿರಂತರವಾಗಿ ಮಕ್ಕಳ ಕಅಕೆಯ ಬಣ್ಣೆ ಕಾಕಜಯುರುತ್ತದೆ. ಮಕ್ಷಳಗೆ 
ಏನನ್ನಾದರೂ ಕಲಯಲು ಸಾಧ್ಯವಾಗದಿದ್ದರೆ ಅವರು ಉತ್ತರಕ್ಷಾಗಿ 
ಹುಡುಕುತ್ತಾರೆ. ಠಈ ಕಾಳಜಯು ಅವರಿಗೆ ಇನ್ನೂ ಹೆಚ್ಚು ಕಲಅಯಲು 
ಪ್ರೇರಣಿ ನೀಡುತ್ತದೆ. ಇದರಿಂದ ಅವರಿಗೆ ಹಲವಾರು ವೇದಿಕೆಗಳಲ್ಪ 
ಕ್ರಿಯಾಶೀಲವಾಗಿ ಭಾಗವಹಿಸಲು ಕಾರಣವಾಗುತ್ತದೆ. ಒಳ್ಳೆಯದು 
ಅಥವಾ ಕೆಟ್ಟ ಅಭ್ಯಾಸಗಳಂತೆ ಅವು ಒಟ್ಟಿಗೆ ಹೆಣೆದುಕೊಂಡಿರುತ್ತವೆ. 
ಒಂದು ಕೆಟ್ಟ ಅಭ್ಯಾಸವು ಇನ್ನೊಂದನ್ನು ಪ್ರಚೋದಿಸುತ್ತದೆ ಮತ್ತು 
ಒಳ್ಳೆಯ ಒಂದು ಅಭ್ಯಾಸವು ಇನ್ನೊಂದಕ್ಕೆ ಎಡೆಮಾಡಿಕೊಡುತ್ತದೆ. 
ಇದೇ ರೀತಿ ಈ ಶಿಕ್ಷಕರಲ್ಲೂ ನಡೆಯುತ್ತದೆ. ಅವರ ಸಿದ್ದತೆ ಮತ್ತು 


ಸಮರ್ಪಣಾ ಮನೋಭಾವವು ಅವರಿಗೆ ಕಲಯಲು ಪ್ರೇರಣೆ 
ನೀಡುತ್ತದೆ. 


ವಿಶಾಲ ಮನಸ್ತಿನಿಂದ ಕಾಣುವುದು 


ಪರಿಣಾಮಕಾರಿ ಶಿಕ್ಷಕರು ಈ ಎಲ್ಲ ಅಭ್ಯಾಸಗಳನ್ನು ಅಳವಡಿಸಿ- 
ಕೊಳ್ಳುತ್ತಾರೆ ಎಂದು ನಾನು ಹೇಳುತ್ತಿಲ್ಲ. ಆದರೆ ಬಹುಬಾರಿ ಈ ಎಲ್ಲಾ 
ಅಭ್ಯಾಸಗಳನ್ನು ಪ್ರಯತ್ನಿಸುವುದನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. 
ಆದರೆ, ಪ್ರಗತಿಪರ ಹಾಗೂ ಸೃಜನಶೀಲ ತರಗತಿ ಅಭ್ಯಾಸಗಳು 
ಮಾತ್ರ ನಾವು ಮಾತನಾಡುತ್ತಿರುವ ಹಿನ್ನೆಲೆಯಿಂದ ಬರುವ ಮಕ್ಕಳ 
ಉತ್ತಮ ಫಲತಾಂಶಕ್ಷೆ ಎಡೆಮಾಡಿಕೊಡುವುದು ಎಂಬುದರ ಬಗ್ಗೆ 
ನನಗೆ ಅನುಮಾನವಿದೆ ಅಥವಾ ನಾನು ಇಂಥ ಬದಲಾವಣಿಯನ್ನು 
ನೋಡಿಲ್ಲ ಎಂದು ಹೇಳಬಹುದೇನೋ. ಆದರೆ ಕಲಕಾ 
ಪ್ರಕ್ರಿಯೆಯಲ್ಲ ಮಾತ್ರ ನಿರತರಾಗಿರದೆ ಮೇಲೆ ಹೇಆದ ಪಾತ್ರಗಳನ್ನು 
ವಹಿಸಿರುವ ಅಥವಾ ಕಾರ್ಯನಿರ್ವಹಿಸಿರುವವರು ಉತ್ತಮ 
ಫಲತಾಂಶಶಕ್ಕೆ ಕಾರಣರಾಗುವುದಂತೂ ನಿಜ. ಶಿಕ್ಷಣವನ್ನು ಸಾಕ್ಷರತೆ 
ಹಾಗೂ ಪುಸ್ತಕೀಯ ಜ್ಞಾನವನ್ನು ನೀಡುವ ಪಾತ್ರ ಎನ್ನುವುದನ್ನು 
ಮೀರಿ ಒಬ್ಬ ವ್ಯಕ್ತಿಯನ್ನು ಅತ್ಯುತ್ತಮವಾಗಿ ರೂಪಿಸುವ ಪಾತ್ರವಾಗಿ 
ನೋಡುವುದು ಅನಿವಾರ್ಯ. ಈ ರೀತಿಯ ತಿಳುವಳಕೆಯು 
ಜನರೊಂದಿಗೆ ವ್ಯವಹರಿಸುವ ಮೂಲಕ ಮಾತ್ರ ಬೆಳೆಯುತ್ತದೆ. 
ಪೋಷಕರೊಂದಿಗೆ ವ್ಯವಹರಿಸುವುದು ಮತ್ತು ಅವರೊಂದಿಗೆ 
ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಂಡರೆ ಇದು ಮಕ್ಕಳ ಜೊತೆಗೆ ಹೇಗೆ 
ಕೆಲಸಮಾಡುವುದು ಮತ್ತು ಅವರೊಂದಿಗೆ ಯಾವ ರೀತಿಯ ಕೆಲಸ 
ಮಾಡುವುದೆಂಬ ಚಿಂತನೆಯ ಜಜಗಳು ಮೊಳಕೆಯೊಡೆಯುತ್ತವೆ. 
ತಿಳುವಳಕೆ ಮೂಡುತ್ತದೆ. 


ಎರಡನೆಯದಾಗಿ, ಶಾಲೆಯು ತನ್ನದೇ ಗುರುತಿರುವ ಅನನ್ಯ ಅಸ್ತಿತ್ವ 
ಹೊಂದಿದ್ದರೂ. ಅದು ಸಮಾಜದ ಒಂದು ಭಾಗಮೇ ಹೊರತು 
ಪ್ರತ್ಯೇಕವಲ್ಲ ಎನ್ನುವುದನ್ನು ಕಡ್ಡಾಯವಾಗಿ ಅಥ£- 
ಮಾಡಿಕೊಳ್ಳಬೇಕು. ನಾವು ಎಲ್ಲರೊಂದಿಗೆ ಸಂಪರ್ಕದಲ್ಲದ್ದು ಪರಪ್ಪರ 
ಅರ್ಥ ಮಾಡಿಕೊಂಡಾಗ ಮಾತ್ರ ಉತ್ತಮ ಶಿಕ್ಷಣವು 
ಸಾಧ್ಯವಾಗುತ್ತದೆ. ಶಾಲೆಗಳನ್ನು ಪ್ರತ್ಯೇಕವಾಗಿ ಅರ್ಥಮಾಡಿ- 
ಕೊಳ್ಳಬಾರದು. ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದೆಂದರೆ 
ಆನೆಗೆ ಸಮಾಧಿ ತೋಡಲು ಒಂದು ಟೀ ಚಮಚದಿಂದ 
ಅಗೆದಂತಾಗುತ್ತದೆ. ವಿಶಾಲಾರ್ಥದಲ್ಲ ಒಂದು ಮಗು ಸಮಾಜ 
ಹಾಗೂ ಕುಟುಂಬದ ಒಂದು ಭಾಗ. ಒಬ್ಬ ಮಗುವನ್ನು 
ಅರ್ಥಮಾಡಿಕೊಳ್ಳಲು ಮಕ್ನಳು, ಕುಟುಂಬ ಹಾಗೂ ಸಮಾಜದ 
ನಡುವಿನ ಸಂಬಂಧವನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು. 
ಈ ಸಂಬಂಧವನ್ನು ನಾವು ಅಲಕ್ಷಿಸಿದರೆ ನಾವು ವಾಸ್ತವವನ್ನು 
ತಿಆಂಯಲಾರೆವು. ಒಂದು ವೇಳೆ ನಮಗೆ ವಾಸ್ತವವನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ, ಶಿಕ್ಷಕರು ಹಾಗೂ ಮಕ್ಷಳ 
ನಡುವಿನ ಸಂಬಂಧವು ಪರಿಣಾಮಕಾರಿ ಕಲಕೆಗೆ ಎಡೆಮಾಡಿ- 
ಕೊಡುವುದಿಲ್ಲ. ಯಾರಾದರೂ ಕೇವಲ ಅ೨ರಿಂದ 3 ಗಂಟಿವರೆಗೆ 
ಕೆಲಸ ಬೇಕು ಎಂದು ಭಾವಿಸಿ ಶಿಕ್ಷಕ ಹುದ್ದೆಗೆ ಸೇರಿದರೆ ಪರವಾಗಿಲ್ಲ. 
ಆದರೆ ಪರಿಣಾಮಕಾರಿ ಭೋದನೆಗೆ ಠ ಪ್ರಕ್ರಿಯೆಯನ್ನು ಇಡಿಯಾಗಿ 
ಅರ್ಥಮಾಡಿಕೊಳ್ಳಬೇಕು. ನಾವು ಸೌಹಾರ್ದ ಸಂಬಂಧವನ್ನು 
ಬೆಳೆಸಿಕೊಳ್ಳಬೇಕಾದರೆ ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಯಾಸ 
ಪೂರ್ವಕ ಪ್ರಯತ್ನಗಳೇನೂ ಬೇಕಿಲ್ಲ. ಇದು ತಂತಾನೇ ನಮಗೆ 
ಬರುತ್ತದೆ. ಇದು ಒಬ್ಬ ಶಿಕ್ಷಕರ ಸಂವೇದನಶೀಲತ್ವ ಹಾಗೂ 
ಪರಿಣಾಮಕಾರಿತ್ವವನ್ನು ಉನ್ನತೀಕರಿಸುವುದು ಮಾತ್ರವಲ್ಲ 
ಬೋಧನಾ ಕೌಶಲ್ಯವನ್ನು ಸುಧಾರಿಸುವಲ್ಲ ಹೊಸ ಮಾರ್ಗಗಳನ್ನು 
ತೆರೆಯುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಹಿರ್ವ ಶಿಕ್ಷಕರ ಮಾತು 

ಅಂದು ಪ್ರಿಯಾಂಕಾ ಶಾಲೆಗೆ ಪ್ರವೇಶ ಪಡೆಯಲು ಬಂದ 
ದಿನದಂದು ಆಕೆ ನನ್ನ ಸೀರೆಯ ಸೆರಗಿನ ಹಿಂದೆ ಅಡಗಿ- 
ಕೊಂಡಳು. ಅವಳು ತನ್ನು ಅಜ್ಜಿಯ ಜೊತೆಗೆ ಬಂದಿದ್ದಳು. ವಾವು 
ಅವಳ ಜೊತೆ ಮಾತನಾಡುತ್ತಿದ್ದಂತೆ, ಅವಳ ಓದುವ ಸಾಮರ್ಥ್ಯ 
ತರಗತಿಯ ಮಕ್ನಳ ಸರಾಸರಿಗಿಂತ ಕಡಿಮೆಯಾಗಿದೆ 
ಎನ್ನುವುದನ್ನು ಕಂಡುಕೊಂಡೆ: ತರಗತಿಯಲ್ಲ ಪ್ಪಲ್ಪ ರೇಗಿದರೂ 
ಸುಮ್ಮನಾಗಿಬಡುತ್ತಿದ್ದಳು. ಶಾಲೆಯಲ್ಲ ಅವಳ ಹಾಜರಾತಿಯೂ 
ಕಡಿಮೆಯಾಗಿತ್ತು. ನಾನು ಇದರ ಬಣಗ್ಣೆ ಮಾತನಾಡಲು 
ಪ್ರಯತ್ನಪಟ್ಟೆ. ಆದರೆ ಅವಳು ಏನೂ ಹೇಳಲಲ್ಲ. ಆಗ ನಾನು 
ಅವಳ ಮನೆಗೆ ಹೋಗಿ ಬರಬೇಕೆಂದು ಯೋಚಿಸಿದೆ. ಪ್ರಾಯಶಃ 
ಅದರಿಂದ ನೆರವಾಗಬಹುದೆಂದು ಭಾವಿಸಿದೆ. ಅವಳ ಮನೆಗೆ 
ಹೋಗಿ ಅಜ್ಞಿಯೊಂದಿಗೆ ಮಾತನಾಡಿದೆ. ಅವರ ಜೊತೆ 
ಮಾತನಾಡುತ್ತಿದ್ದಂತೆ ನನಗೆ ನೆಲ ಕುಸಿದಂತಾಯುತು. 
ಪಿಯಾಂಕಾಳ ಚಿಕ್ಕಮ್ಮ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. 
ಆಗ ಅವಳ ಒಂಟತನವನ್ನು ಹೋಗಲಾಡಿಸಲು ಅವಳ 
ಪೋಷಕರು ಚಿಕ್ಕಮ್ಮನಿಗೆ ಅವಳನ್ನು ಕೊಟ್ಪದ್ದರು. ಪ್ಪಲ್ಪ ದಿನಗಳ 
ಬಳಕ ಚಿಕ್ಕಮ್ಯ ಚಂಡೀಗಢದಲ್ಲ ಕೆಲಸಕ್ಕೆ ಸೇರಿದಳು. ಅವಳು 
ಪ್ರಿಯಾಂಕಾಳನ್ನು ಅಜ್ಜಿಯ ಬಳ ಒಟ್ಟು ಹೋದಳು. ಇದನ್ನು 
ಕೇಳ ನನಗೆ ಬಹಳ ದುಃಖವಾಲಯುತು. ಮರುದಿನ ಶಾಲೆಗೆ ಬಂದ 
ಮೇಲೆ ಏನೋ ಕಾರಣಕ್ಕೆ ನಾನು ಅವಳನ್ನು ಬೈಯ್ಯಲು 
ಹೋದೆ. ಆದರೆ ಅವಳ ಪರಿಸ್ಥಿತಿ ಬದ್ಗೆ ನೆನಪಾಗಿ ನನಗೆ ಅಳು 
ತಡೆಂಯುಲಾಗಲಅಲ್ಲ. ಶಿಕ್ಷಕ್‌ರ ಕೊಠಡಿಗೆ ಹೋಗಿ 
ಸುಧಾರಿಸಿಕೊಂಡು ಬಂದೆ. ನಂತರ ಬಂದು ಅವಳನ್ನು ಜಗಿದಲಪ್ಪಿ 
ಮಾತನಾಡಿದೆ. ಅವಳು ಹೋಂ ವರ್ಕ್‌ ಮಾಡದಿದ್ದಾಗ 
ಕಾರಣವನ್ನು ಕೇಳುತ್ತಿದ್ದೆ. ಇದಾದ ನಂತರ ಅವಳು ಶಾಲೆಗೆ 
ಹೆಚ್ಚು ನಿಯಮಿತವಾಗಿ ಬರಲಾರಂಭಸಿದಳು. ಹಓದಿನಲ್ಲೂ 
ಸುಧಾರಣಿ ಕಂಡು ಬಂದಿತು. ಮುಂದೆ ಅವಳ ಅಜ್ಜಿ ನನ್ನು ಜೊತೆ 
ಎಲ್ಲ ವಿಷಯವನ್ನು ಮಾತನಾಡತೊಡಗಿದರು. ಈಗ 
ಅವರಿಗಾಗಿ ಮಾರುಕಟ್ಟೆಯಿಂದ ಸಾಮವರಾನು ತರಲು 
ಕೇಳುತ್ತಾರೆ. ಆಗಾಗ ನನಗೆ ತರಕಾರಿ ಹಾಗೂ ಧಾನ್ಯಗಳನ್ನು 
ಕಳುಹಿಸುತ್ತಾರೆ. 


ಇನ್ನೊಬ್ಬ ಶಿಕ್ಷಕರ ಅನುಭವ 

ರಾಧಿಕಾ ಯಾವಾಗಲೂ ಶಾಲೆಗೆ ತಡವಾಗಿ ಬರುತ್ತಿದ್ದಳು. 
ಅವಳ ಜೊತೆ ಈ ಸಮಸ್ಯೆ ಬಗ್ಗೆ ಮಾತನಾಡಿದರೂ ಅವಳ 
ಆಲಸ್ಯ ಮುಂದುವರೆದಿತ್ತು. ಬೆಳಕಣ್ಣಿ ಶಾಲೆಯ ಪ್ರಾರ್ಥನಾ 
ಸಭೆಯಲ್ಲ ಎಲ್ಲರೂ ಕೂಡ ಸಮಯಕ್ಷೆ ಸರಿಯಾಗಿ ಶಾಲೆಗೆ 
ಬರಬೇಕು ಎಂದು ಕೂಡ ನಾವು ಹೇಳದ್ದೆವು. ಬೇರೆ ಮಕ್ಕಳ 
ಜೊತೆಗೆ ಅವಳ ಬಧಗ್ಣೆ ಮಾತನಾಡಿದಾಗ ಅವಳ ತಂದೆ ದಿನಾಲೂ 
ತಡವಾಗಿ ಏಳುತ್ತಾರೆ ಎಂದು ಅವರು ಹೇಳದರು. ಅವಳ ಮನೆಗೆ 


ಹೋಗಿ ಮಾತನಾಡುವುದು ಲೇಸು ಎಂದು ಭಾವಿಸಿದೆ. ಅವಳ 
ಮನೆಗೆ ಹೋದಾಗ ಅವಳ ತಾಯು ಬೆಂಕಿಹಾಕಿ ಕೊಂಡು 
ಸಾವಿಗೀಡಾಗಿರುವ ವಿಚಾರ ತಿಳಯುತು. ಅವಳ ತಂದೆ 
ಮದ್ಯವ್ಯಸನಿಯಾಗಿದ್ದು, ತಡರಾತ್ರಿಯವರೆಗೆ ಮದ್ಯಸೇವಿಸಿ 
ತಡವಾಗಿ ಏಳುತ್ತಾರೆಂದು ಗೊತ್ತಾಯುತು. ಆದ್ದರಿಂದಲೇ 
ರಾಧಿಕಾ ಶಾಲೆಗೆ ತಡವಾಗಿ ಬರುವುದೆಂದು ತಿಆಯುತು. ನಾನು 
ತಂದೆಯವರ ಜೊತೆಗೆ ಈ ಬಣ್ಣಿ ಮಾತನಾಡಿದೆ. ಅವರು 
ಅವಳನ್ನು ಅವಳ ಚಿಕ್ಕಮ್ಮನ ಮನೆಗೆ ಕಳುಹಿಸಿದರು. ನಾನು 
ರಾಧಿಕಾಳ ಬಣ್ಣೆ ಯೋಚಿಸಿದಾಗ ನನಗೆ ನೋವುಂಬಾಗುತ್ತಿತ್ತು. 
ಅಂದಿನಿಂದ ನಾನು ಅವಳ ಬದ್ಗೆ ಹೆಚ್ಚು ಎಚ್ಚರಿಕೆ ವಹಿಸಿದೆ. 
ಅವಳಗೆ ಹೆಚ್ಚು ಪ್ರೀತಿ, ಕರುಣಿ ತೋರಿಸಿದೆ. ಆಗಾಧ ಅವಳ 
ಮನೆಗೆ ಹೋಗುತ್ತಿದ್ದೆ. ಒ೦ದು ದಿನ ಅವಳ ಮನೆಗೆ ಹೋದಾಗ 
ಅಲ್ಲದ್ದ ಮಕ್ಕಳೆಲ್ಲಾ ಅವಸರದಿಂದ ತಾವು ಇಟ್ಟುಕೊಂಡಿದ್ದ 
ವಸ್ತುವನ್ನು ಅಡಗಿಸಿಟ್ಟುಕೊಂಡರು. ಎಲ್ಲೆಡೆ ಕಾಗದಗಳು ಮತ್ತು 
ಹಿಟ್ಟು ಹರಡಿತ್ತು. ಇದರ ಬದ್ದೆ ಬಹಳ ಕೆದಕುವುದು ಬೇಡ, ಬೇರೆ 
ಸಮಯದಲ್ಲ ಕೇಳೋಣ ಎಂದು ಭಾವಿಸಿ ಹೊರಬಂದೆ. 


ಇನ್ನೊಮ್ಮೆ ಎಲ್ಲ ಶಿಕ್ಷಕರು ಒಟ್ಟಗೆ ಕುಳತು ಪರೀಕ್ಷೆಯ ನಂತರ 
ನೋಟಬ್‌ಬುಕ್ನನ್ನು ಪರಿಶೀಅಸುತ್ತಿದ್ದರು. ಆಗ ನಾನು ತರಗತಿಗೆ 
ಹೋದಾಗ ರಾಧಿಕಾ ತನ್ನ ಚಿಕ್ಕಮ್ಮನ ಮಕ್ಕಳ ಜೊತೆಗೂಡಿ 
ಸದ್ದಿಲ್ಲದೆ ಪೇಪರ್‌ ಬ್ಯಾಗುಗಳನ್ನು ಮಾಡುತ್ತಿದ್ದಳು. ಅವರು 
ನನ್ನನ್ನು ನೋಡಿದ ತಕ್ಷಣ ಅವುಗಳನ್ನು ಬಚ್ಚಿಟ್ಟರು. ವಾನು 
ಶಾಂತವಾಗಿ ಅವರನ್ನು ವಿಚಾರಿಸಿದೆ. ಆಗ ಅವರು ಕಾಗದದ 
ಚೀಲಗಳನ್ನು ತಯಾರಿಸುವುದಾಗಿ ನಂತರ ಅವುಗಳನ್ನು 
ಮಾರುಕಟ್ಟೆಯಲ್ಲ ಮಾರಾಟ ಮಾಡುವುದಾಗಿ ನನಗೆ 
ಹೇಳದರು. ನಾನು ಮಕ್ಕಳಗಾಗಿ ಒಂದು ಕ್ರಾಫ್ಟ್‌ ತರಗತಿಯನ್ನು 
ಆರಂಭಿಸಿದೆ. ಅಲ್ಲ ಎಲ್ಲರಿಗೂ ಪೇಪರ್‌ ಬ್ಯಾಗ್‌ ತಯಾರಿಯ 
ಬಧ್ದೆ ಕಅಸಿದೆ. ರಾಧಿಕಾ ಮತ್ತು ಅವಳ ಚಿಕ್ಕಮ್ಮನ ಮಕ್ಕಳು 
ಇದರಲ್ಲ ಬಹಳ ನುರಿತರಾಗಿದ್ದರು. ಅವರು ಇತರ ಬೇರೆ 
ಮಕ್ಕಳಗೆ ಇದನ್ನು ಕಅಸಲಾರಂಭಸಿದರು. ಮರುದಿನ ನಾನು 
ಮನೆಯಿಂದ ಹಳೆಯ ನ್ಯೂಸ್‌ಪೇಪರುಗಳನ್ನು ತಂದು 
ಅವರಿಗೆ ಕೊಟ್ಟೆ. ಮಕ್ಕಳು ತಾವು ತಯಾರಿಸಿದ ಎಲ್ಲ 
ಬ್ಯಾಗುಗಳನ್ನು ರಾಧಿಕಾಆಗೆ ನೀಡಿದರು. ಒಂದೊಮ್ಮೆ ತನ್ನು 
ಕಾರ್ಯದ ಬಗ್ಗೆ ಹೇಳಕೊಳ್ಳಲು ಹಿಂಜರಿಯುತ್ತಿದ್ದ ರಾಧಿಕಾ, 
ಈಗ ಅದನ್ನು ಇತರರಿಗೆ ಹೆಮ್ಮೆಯಿಂದ ಕಲಸುತ್ತಿದ್ದಳು. 
ಮುಂದೆ ಅವಳು ಓದಿನಲ್ಲೂ ಸುಧಾರಿಸಿದಳು. ಹಾಗೆಯೇ ಅವಳ 
ಶಾಲೆಯ ಹಾಜರಾತಿಯೂ ಸುಧಾರಿಸಿತು. ಒಂದು ದಿನ ಅವಳು 
ನಾನು ಅವಳ ತಾಲುಯಾಗಬೇಕೆಂದು ಆಪಿಸುತ್ತಾಳೆ೦ಂದು 
ನನಗೆ ಕಾಗದ ಬರೆದಳು. ಅವಳು ನನ್ನಲ್ಲ ತನ್ನ ತಾಯಿಯನ್ನು 
ಕಾಣುತ್ತಾಳೆ. 


ಜಗಮೋಹನ್‌ ಸಿಂಗ್‌ ಕಟ್ಕೆಥ್‌ ಅವರು ಕಳೆದ 28 ವರ್ಷಗಳಂದ ಸಾಮಾಜಕ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಜೀಂ 
ಪ್ರೇಮ್‌ ಫೌಂಡೇಷನ್‌ನಲ್ಲ ಕಳೆದ 1 ವರ್ಷಗಳಂದ ಇದ್ದಾರೆ. 
ಕಾರ್ಯಚಟುವಟಕೆಯ ಮುಂದಾಳತ್ವವನ್ನು ವಹಿಸಿದ್ದಾರೆ. ಈಗ ಅವರು 


ಘರ್‌ವಾಲ್‌ ಪ್ರದೇಶದ ಫೌಂಡೇಷನ್‌ನ 
ಉತ್ತರಾಖಂಡದ ಶ್ರೀನಗರದಲ್ಲದ್ದಾರೆ. 


ಸೃಜನಶೀಲತೆ ಮತ್ತು ಪರ್ಯಾಯ ಮಾರ್ಗಗಳನ್ನು ಅನ್ನೇಷಿಸುತ್ತಾ ಹಲವಾರು ಶಿಕ್ಷಣ ಮತ್ತು ಗ್ರಾಮೀಣಾಭವೃದ್ಧಿಯ 
ವಿಷಯಗಳ ಕುರಿತು 18 ವರ್ಷಗಳಂ೦ದ ಅವರು ಸೊಸ್ಯೈಟ ಫಾರ್‌ ಇಂಟದ್ರೇಟಿಡ್‌ ಡೆವಲಪ್‌ಮೆಂಟ್‌ ಆಫ್‌ ಹಿಮಾಲಯಾಸ್‌ 
(ಎಸ್‌ಐಡಿಎಚ್‌) ಜೊತೆ ಕೆಲಸ ಮಾಡಿದ್ದಾರೆ. ಇವರನ್ನು jagmohan @azimpremjifoundaton.org ನಲ್ಲ 
ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ಸಂಪರ್ಕವು ಬೋಧನಾ ವಿಧಾನವಾಗುವ ವಿಚಾರ ಒಂದು: 


ಜೋೊಯೀತಾ ಬ್ಯಾನರ್ಜಿ 


"ಸಂಪಕ್ಕ'ವು ಒ೦ದು ತಂತ್ರವಾಗಿರುವುದರ ಧ್ಯೇಯ 


ಈೇ ಲೇಖನದ ಉದ್ದೇಶವು. ಸಂಪರ್ಕವನ್ನು ಏರ್ಪಡಿಸುವುದರ 
ಕುರಿತಾಗಿ ಮತ್ತು ಔಪಚಾರಿಕ ಕಲಕೆಯ ಪರಿಧಿಯಲ್ಲ ಸಂಪರ್ಕದ 
ಬೋಧನಾ ವಿಧಾನವನ್ನು ಬೆಳೆಸುವ ಒಂದು ಸಂವಾದವನ್ನು 
ಹುಟ್ಟುಹಾಕಲ ಎಂಬುದಾಗಿದೆ ಎಂದು ಆರಂಭದಲ್ಲೇ 
ತಿಆಸಬಯಸುತ್ತೇನೆ. ಇಡೀ ಜಗತ್ತು ಒಂದು ಪಿಡುಗಿನ, 
ಜನಾಂಗೀಯತೆಯ ಮತ್ತು ಹವಾಮಾನ  ಚಕ್ಕಟ್ಟನಿಂದಾಗಿ 
ನಲುಗಿರುವ ಸಮಯದಲ್ಲ ಇದು ಅತಿಮುಖ್ಯವಾದ ಅಗತ್ಯವಾಗಿದೆ. 
ನಮ್ಮ ಕಲಅಕೆಯು ಕೇವಲ ಕಅಸುವ ಒಂದು ಯಂತ್ರವಾಗಿ ಕಾರ್ಯ 
ನಿರ್ವಹಿಸದೇ. ಮೇಲ್ವಚಾರಣಿಯನ್ನು ಮಾಡುವ, ಶ್ರೇಣೀಕರಿಸುವ. 
ಪ್ರತಿಫಲವನ್ನು ನೀಡುವ ಯಂತ್ರವಾಗಿಯೂ ಸಹ ಕೆಲಸಮಾಡುವ 
ಆವೃತ ಶೈಕ್ಷಣಿಕ ಪರಿಸರದಲ್ಲ [ಘುಕೊೋ (Foucault), 1991] 
ಶೋಚನಿಯವಾದ ವೈಫಲ್ಯವನ್ನು ಕಂಡಿದ್ದು. "ಮಾನಸಿಕ 
ಆತಂಕವನ್ನು ಹಾಗೂ ಅಸ್ತಿತ್ವದ ಅನಿಶ್ಲಿತತೆಯನ್ನು ಹುಟ್ಟುಹಾಕಿದೆ' 
[ಪಾಠಕ್‌, 2೦2೦]. 


ಇದು ಏಕೆ? ಏಕೆಂದರೆ, ನಮ್ಮ ಸಂಪರ್ಕ ರಾಹಿತ್ಯವು ಸಾಮಾಜಕ, 
ಆರ್ಥಿಕ ಮತ್ತು ಸಾಂಸ್ಕೃತಿಕ ವಾಸ್ತವದಲ್ಲ ಬೇರೂರಿದ ಕಲಕಾರ್ಥಿಗೆ, 
ಅದರಲ್ಲಯೂ ವಿಶೇಷವಾಗಿ ಅವಕಾಶವಂಚಿತ ಕಲಕಾರ್ಥಿಯ 
ಕಅಯುವ ಅವಕಾಶಗಳನ್ನು ನಿರ್ಮಿಸುವುದಿಲ್ಲ. ವಿವಿಧ ಶೈಕ್ಷಣಿಕ 
ನೀತಿಗಳು ಮತ್ತು ಯೋಜನೆಗಳಂದಾಗಿ ಶಿಕ್ಷಣದ ಪ್ರೌಢಶಾಲಾ 
ಮಟ್ಟವು ಈಗ ಮೊದಲ ತಲೆಮಾರಿನ ಕಲಕಾರ್ಥಿಗಳಂದ 
ತುಂಬಹೋಣಗಿದೆ. ಗ್ರಾಮೀಣ ಪೌೌಢಶಾಲೆಗಳ್ರರುವ ಮೊದಲ 
ತಲೆಮಾರಿನ ಕಲಕಾರ್ಥಿಗಳು "ವಿವಿಧ ಸಾಮಾಜಕ ವರ್ಗಗಳಗೆ 
ಸೇರಿರುವವರು' (ಬ್ಯಾನರ್ಜಿ, 2೦17) 'ಆವರಣದೊಳಗಿನ 
ಔಪಚಾರಿಕ ಶಿಕ್ಷಣ ಪರಿಸರಗಳಲ್ಲ' ತಾವು ಪರಕೀಯರು ಎಂಬ 
ಭಾವನೆಯನ್ನು ಅನುಭವಿಸುತ್ತಾರೆ. ಏಕೆಂದರೆ. ಬೋಧನಾಕ್ರಮವು 
ಈ ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲ ಪ್ರೇರೇಪಿತರಾಗುತ್ತಾರೆ, 
ಯಶಸ್ತಿಯಾಗುತ್ತಾರೆ. ಹೇಗೆ ಭಾಷಾ ಕಅಕೆ ನಂಬಕೆಗಳನ್ನು 
ಕಟ್ಟಿಕೊಳ್ಳುತ್ತಾರೆ ಹಾಗೂ ಹೇಗೆ ಸಂಸ್ಕೃತಿಗ್ರಹಣಕ್ಕೊಳಗಾಗುತ್ತಾರೆ 
ಎಂಬುದನ್ನು ಕಡೆಗಣಿಸುತ್ತದೆ (ಜಮ್ನಿದಿ, 2೦13). ಹಾಗಾಗಿ 
ಅವಕಾಶವಂಚಿತ ಕಲಕಾರ್ಥಿಗಳು ಎಷ್ಟನೇ ತಲೆಮಾರಿನವರು 
ಎಂಬುದನ್ನು ಪರಿಗಣಿಸದೆಯೇ "ಸಮಾನ ಭಾಗವಹಿಸುವಿಕೆ'ಯನ್ನು 
ಖಾತ್ರಿಪಡಿಸುವ ಒಂದು ಕಅಕಾ ಅವಕಾಶಗಳನ್ನು ನಿರ್ಮಿಸುವುದು 
ಶಿಕ್ಷಣದ ಎಲ್ಲ ಭಾಗಿದಾರರ ಜವಾಬ್ದಾರಿಯಾಗಿದೆ. 


ಮೊದಲ ತಲೆಮಾರಿನ ಕಲಕಾರ್ಥಿಗಳು ಶಾಲೆಯಲ್ಲ ಎದುರಿಸುವ 
ಸವಾಲುಗಳು ಮತ್ತು ಶಾಲೆಯ ಪ್ರಕ್ರಿಯೆಗಳು ಹೇಗೆ ಅವರನ್ನು 
ಪರಕೀಯ ಪ್ರಜ್ಞೆಗೆ ಕಾರಣವಾಗುತ್ತವೆ ಎಂಬುದನ್ನು ನಾನು ನನ್ನು 
ಬೇರೆ ಲೇಖನದಲ್ಲ ಚರ್ಚಿಸಿದ್ದೇನೆ (ಬ್ಯಾನರ್ಜ. 2೨೦18). ಔಪಚಾರಿಕ 
ಆವೃತ ಶೈಕ್ಷಣಿಕ ಪರಿಸರವು "ಸಂಸ್ಕೃತಿಗಳ ಮುಖಾಮುಖ ಮಾಡುವ, 
ಸಂಘರ್ಷಗಳು ಮತ್ತು ಪರಸ್ಥರ ತಾಕಲಾಟಗಳ, ಅತಿಯಾದ 


ಅಧಿಕಾರದ ಅಸಮತೋಲಆತ ಸಂಬಂಧಗಳ ಸನ್ನಿವೇಶಗಳನ್ನೊಳ- 
ಗೊಂಡ ಸಾಮಾಜಕ ಕ್ಷೇತ್ರವಾಗಿದೆ (ಪ್ರ್ಯಾಟ್‌, ಪು.34). 


"ಬ್ಯಾಂಕಿಂಗ್‌ ಮಾದರಿಯ ಆಧಾರದ' [ಪ್ರೈರೆ. 1970೦] ಮೇಲೆ 
ನೀಡುವ 'ಕಡೆಗಣಿತ ಬೋಧನಾ ಕ್ರಮ'ದಲ್ಪ್ಲಯೂ ವಿಮರ್ಶಾತ್ಮಕ 
ಪರಿಶೀಲನೆಯನ್ನು ಬಯಸುವ ಒಬ್ಬ ಭಾಷಾಕಲಕೆಯ ಸುಗಮ- 
ಕಾರನಾಗಿ, ಸಂಶೋಧಕನಾಗಿಯೂ ನನ್ನ ಈೇ ಲೇಖನದ 
ಪರಿಕಲ್ಲನಾತೃಕ ಚೌಕಟ್ಟು 'ವಿಮರ್ಶಾತೃಕ ಪ್ರಜ್ಞೆಯ' ಆಧಾರದಲ್ಪದೆ. 
'ನಾಲ್ಲನೆಯ ಗೋಡೆಯನ್ನು ಕೆಡವಿ' [ಬ್ರೆಕ್ಟನ ರಂಗ ತಂತ್ರ] 
ನಿಯೋಜಸಬಹುದಾದ ಬೋಧನಾ ವಿಧಾನವನ್ನು ಅಭವೃದ್ಧಿ- 
ಪಡಿಸಲು ಮತ್ತು ಎಲ್ಲಾ ಕಅಯುವವರಲ್ಲ ಒಂದು 'ವಿಮರ್ಶಾತೃಕ 
ಪ್ರಜ್ಞೆಯನ್ನು' ಸೃಷ್ಟಿಸಲು ಈ ಲೇಖನವು ಅಡಿ ಇಡುತ್ತದೆ. 


ಕಡೆಗಣಿಸುವುದನ್ನು ಗುರುತಿಸುವುದು 


ಭಾಷೆಯ, ಅದರಲ್ಲಯೂ ವಿಶೇಷವಾಗಿ ಎರಡನೆಯ ಭಾಷೆಯ 
ಸುಗಮಕಾರನಾಗಿ, ನನ್ನ ಮನಸ್ಸಿನಲ್ಲರುವುದೇನೆಂದರೆ, ಶಿಕ್ಷಣದ 
ನೀತಿ, ಯೋಜನೆಗಳು ಹಾಗೂ ಸವಲತ್ತುಗಳ ಬೇಡಿಕೆಗಳಂದ 
ನಿರ್ದೇಶಿತವಾಗುವ ಭಾಷಾ ಶಿಕ್ಷಣದ ಗುರಿಗಳು 'ತರಗತಿ ಮಟ್ಟದ 
ಸಾಮರ್ಥ್ಯಗಳನ್ನು; ಬೆಳೆಸುವುದು ಹಾಗೂ ವಿದ್ಯಾರ್ಥಿಗಳನ್ನು ಹೊಸ 
ಸಾಂಸ್ಕೃತಿಕ ನಿಯಮಗಳಗೆ ತೆರೆದುಕೊಳ್ಳುವಂತೆ ಮಾಡಬೇಕು 
ಎನ್ನುವುದಾಗಿದೆ. ಮೊದಲ ತಲೆಮಾರಿನ ಕಆಅಕಾರ್ಥಿಗಳಗೆ ಎರಡನೇ 
ಭಾಷೆಯನ್ನು ಕಲಅಯುವುದು ಎಂದರೆ ಅದೊಂದು ಅಗ್ಗ್ಲಿಪರೀಕ್ಷೆಯೇ 
ಆಗಿರುತ್ತದೆ. [ಬೌನ್‌, 1986] ಏಕೆಂದರೆ, 'ಔಪಚಾರಿಕ, 
ವಿಸ್ತಾರವಾದ, ಸಂದರ್ಭ ರಹಿತ ಶಾಲೆಯ ಭಾಷೆಯು, ಮನೆಯಲ್ಲನ 
ಸೀಮಿತ ವ್ಯಾಪ್ತಿಯ ಸಂಕೇತಗಳಗಿಂತ ವಿಭಿನ್ನವಾಗಿರತ್ತದೆ' 
[ಬಾನ್‌ ಪ್ಟೀನ್‌, 1971]. ಅದಕ್ಕೂ ಹೆಚ್ಚಾಗಿ. ಬರೆಯಲು 
ಆರಂಭಸುವುದಕ್ಷಿಂತ ಮುಂಚೆಯೇ ವ್ಯಾಕರಣವನ್ನು ಕಲಯುವ 
ಹೊರೆಯುಂದಾಗಿ ಅನ್ಯ ಭಾಷೆಯೊಡನೆ ಅರ್ಥಪೂರ್ಣವಾದ 
ಸಂಬಂಧವನ್ನು ಬೆಳೆಸುವ ಸಾಧ್ಯತೆಯನ್ನೇ ಹಾಳುಗೆಡವುತ್ತದೆ. 
ಹಾಗಾಗಿ ನಾನು ಭಾಷಾ ಬೋಧನಾ ವಿಧಾನದ ಒಳಗೆ 
ಅಡಗಿಕೊಂಡಿರುವ ಕಡೆಗಣನೆಗೆ ಒಳಗಾದ ಅಂಶಗಳನ್ನು ಗುರುತಿಸಿ 
ನೋಡುವುದೇ, ಸಂಪರ್ಕದ ಬೋಧನಾ ಕ್ರಮದ ಮೊದಲ ಹೆಜ್ಜೆ 
ಎಂದು ಸೂಚಿಸುತ್ತೇನೆ ಹಾಗು ಅದುವೇ ಇಡೀ ಭಾಷಾ ಕಲಕೆಯ 
ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಪುನರುಜ್ಞೀವನಗೊಳಸುವ 
ಹಾಗು ತಾರ್ಕಿಕ ಪ್ರಜ್ಞೆಯ ರೂಪುಗೊಳ್ಳುವಿಕೆಗೆ ಸಹಾಯಮಾಡುವ 
ತಂತ್ರಕ್ಕೆ ಅಡಿಪಾಯವೆಂದು ಕೂಡ ಭಾವಿಸುತ್ತೇನೆ. 


ಸರ್ಕಾರಿ ಅನುದಾನಿತ ಗ್ರಾಮೀಣ ಪೌೌಢಶಾಲೆಯಲ್ಲ ಭಾಷಾ 
ಸುಗಮಕಾರನಾಗಿಯೂ ಮತ್ತು ಪ್ರತಂತ್ರ ಸಂಶೋಧಕನಾಗಿಯೂ 
ಇರುವ ನಾನು ನಮ್ಮ ಶಿಕ್ಷಣ ವ್ಯವಸ್ಥೆಯು ಅಭವೃದ್ಧಿ ಮತ್ತು 
ಅಸಮಾನತೆಯಲ್ಲ ಕೇಂದ್ರೀಕೃತವಾದ ಆರ್ಥಿಕ ಪ್ರಗತಿಯಲ್ಲ 
ಸಿಲುಕಿಕೊಂಡಿದೆ ಎಂದು ದ್ರಹಿಸಿದ್ದೇನೆ. ಪರಕೀಯನನ್ನಾಗಿಸುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪ್ರಕ್ರಿಯೆ ಇಲ್ಲಂದಲೇ ಆರಂಭವಾಗುತ್ತದೆ. ಎಲ್ಲ ಕಲಯುವವರಲ್ಲ 
'ಮೌನದ ಸಂಸ್ಥೃತಿ' ಬೀಡುಬಲ್ಟದ್ದು ಅದು ಮೊದಲ ತಲೆಮಾರಿನ 
ಕಆಯುವವರಲ್ಲ ಇನ್ನೂ ಹೆಚ್ಚಿದೆ. 


ನಾನು ದ್ವಿತೀಯ ಭಾಷೆ ಶಿಕ್ಷಕನಾಗಿ. ನನ್ನು ಬೋಧನಾ ವಿಧಾನಗಳು 
ಹೇಗೆ ಕೇವಲ ಒಂದು 'ಭಾಷೆಯ ಪ್ರಾಬಲ್ಯವನ್ನು ಹೇರುವ 
ಸಾಧನವಾಗುತ್ತಿದೆ' (ಫಿಅಪ್ಪನ್‌, 19೨೨) ಮತ್ತು ಏಕಭಾಷೆಯ 
ಜಗತ್ತಿನ ಪ್ರಬಲ ನಿರೂಪಣಿಯನ್ನು ಸ್ಥಾಪಿಸುತ್ತಿದೆ ಎಂಬುದನ್ನು 
ಗುರುತಿಸಬೇಕಾಗುತ್ತದೆ. ಇದು ಮೊದಲ ತಲೆಮಾರಿನ 
ಕಲಅಕಾರ್ಥಿಗಳಗೆ ಭಾಷಾ ಕಲಕೆಯ ಬಗೆಗೆ ಇರುವ ತಮ್ಮ 
ನಂಜಕೆಗಳನ್ನು ಪ್ರಶ್ನಿಸುವುದನ್ನು ಪ್ರಾರಂಭಸಲು ಸಹಾಯ 
ಮಾಡುತ್ತದೆ. ಮೊದಲ ತಲೆಮಾರಿನ ಕಲಕಾರ್ಥಿಗಳಗೆ ತಮ್ಮ 
ಭಾಷಾಕಲಕೆಯ ನಂಜಕೆಗಳನ್ನು ಮತ್ತು ಅವು ಹೇಗೆ ತಮ್ಮ 
ಮಾತೃಭಾಷೆಯ ಬಗೆಗೆ ಅವರ ಮನೋಧೋರಣಿಗಳ ಮೇಲೆ 
ಪರಿಣಾಮ ಚೀರುತ್ತದೆ ಎಂಬುದನ್ನು ವಿಮರ್ಶಾತ್ಮಕವಾಗಿ 
ನೋಡುವಂತೆ ಉತ್ತೇಜಸಬೇಕು. ಇದು ಸವಲತ್ಗು ಪಡೆದ ವರ್ಗದ 
ಭಾಷೆಗಕಲ್ಲ ಹಾಗೂ ಶಾಲೆಗಳಲ್ಲ ಅನುಸರಿಸುತ್ತಿರುವ ಬೋಧನಾ 
ವಿಧಾನದ ತಂತ್ರಗಳಲ್ಲ ಕಡೆಗಣನೆಯು ಹೇಗೆ ಒಳಗೊಂಡಿದೆ 
ಎಂಬುದನ್ನು ಪ್ರಪ್ನಿಸಲು ಸಹಾಯ ಮಾಡುತ್ತದೆ. ಒಮ್ಮೆ ಈ 
ಕಡೆಗಣನೆಯನ್ನು ಗುರುತಿಸಿದರೆ. ಮುಂದಿನ ಹೆಜ್ಜೆಗಳು ಸರಿಯಾಗಿ 
ಕೂಡಿಕೊಳ್ಳುತ್ತವೆ. 


ತರಗತಿಯ ಆಯೋಜನೆ 


ಸಂಪರ್ಕ ಸಾಧಿಸಿದ ಕಅಕೆಯನ್ನು ಹುಟ್ಟುಹಾಕುವಲ್ಲ ತರಗತಿಯ 
ಆಯೋಜನೆಯು ಪ್ರಮುಖ ಪಾತ್ರವಹಿಸುತ್ತದೆ ಎಂದು ನಾನು 
ಗುರುತಿಸುತ್ತೇನೆ. ಒಬ್ಬ ಪಶಿಕ್ಷಕಿಯು ತನ್ನ ತರಗತಿಯನ್ನು ಹೇಗೆ 
ಆಯೋಜಸಿಕೊಳ್ಳುತ್ತಾರೆಂಬ ರಚನಾತ್ಯಕ ಆಯಾಮವನ್ನು ಇದು 
ಸೂಚಿಸುತ್ತದೆ [ಸ್ಟೇಂಜ್‌, ಮತ್ತು ಇತರರು]. ಇಂದಿನ ತರಗತಿಯ 
ಭೌತಿಕ ಆಯೋಜನೆಯ ವಿದ್ಯಾರ್ಥಿಗಳು ಸಾಲುಗಳಲ್ಲಿ ಕುಳತಿದ್ದು 
ಶಿಕ್ಷಕರು ಅವರ ಎದುರಿಗೆ ಅವರ ವಿರುದ್ಧ ನಿಂತಂತೆ ಇರುತ್ತದೆ. ಈ 
ಆಯೋಜನೆಯು ಬಹಳ 'ಸೂಕ್ಷ್ಯವಾಗಿ' "ವರ್ಗ್ಲೀಕರಿಸಿ' ನೋಡುವ 
ಯಜಮಾನ ದೃಷ್ಟಿಯ ಅಡಿಯಲ್ಲ ಈ ವ್ಯವಸ್ಟೀಕರಿಸಿದ ವಿವಿಧ 
ನಮೂದುಗಳ ಒಂದು ದೊಡ್ಡ ಪಟ್ಟಯನ್ನು ತಯಾರಿಸುತ್ತದೆ 
[ಫುಕೋ 19೨1]. ಈ ಬಗೆಯ ವ್ಯವಸ್ಥೆಯನ್ನು ಮೊದಲ ಬಾರಿಗೆ 
ನೋಡುವ ಮೊದಲ ತಲೆಮಾರಿನ ಕಲಕಾರ್ಥಿ ಹೊರಗಿನವರಂತೆ 
ಭಾವನೆಂಯನ್ನು ಅನುಭವಿಸುತ್ತಾರೆ ಮತ್ತು ತರಗತಿಂಶ 
ಪ್ರಕ್ರಿಯೆಯೊಡನೆ ಅಥ್ಥ೯ಪೂರ್ಣ ಸಂಪರ್ಕ ಸಾಧಿಸುವಲ್ಲಿ 
ತಡೆಗಳನ್ಸೆದುರಿಸುತ್ತಾರೆ. ಹಾಗಾಗಿ ಅವರು ತರಗತಿಗನುಗುಣವಾದ 
ಸಾಮರ್ಥ್ಯಗಳನ್ನು ಪಡೆಯುವಲ್ಲ ಹಿಂದುಳಯುತ್ತಾರೆ. ಶಿಕ್ಷಕರು 
ಮತ್ತು ಈಗಾಗಲೇ ತರಗತಿಯಲ್ಲನ ಔಪಚಾರಿಕ ಶಿಕ್ಷಣದ 
ಪರಿಚಯವಿರುವ ಇತರರ ಹತ್ತಿರವಿರದಂತೆ ತಪ್ಪಿಸಿಕೊಳ್ಳುತ್ತಾರೆ 
[ಬ್ಯಾನರ್ಜ. 2೨೦13]. ಹಾಗಾಗಿಯೇ ಆಯಯೋಜನೆಯನ್ನು 
ಗುಂಡಗಿರುವಂತೆಯೋ ಇಲ್ಲ ಅರೆಸುತ್ತಿನಾಕಾರದಲ್ಲಯೋ 
ಇರುವಂತೆ ಮಾರ್ಪಡಿಸಿ ತಾನೂ ಆ ಸುತ್ತಿನೊಳಗೆಯೇ 
ಕುಳ್ಳಿರುವಂತೆ ಮಾಡಿಕೊಳ್ಳಬೇಕು. ದೊಡ್ಡ ತರಗತಿಗಳಲ್ಲ ಇದು 
ಒಂದು ಸವಾಲಾಗುತ್ತದೆ. ಅಂತಹ ತರಗತಿಗಳ ಪ್ರತಿದಿನವೂ 
ಮಕ್ಕಳು, ಶಿಕ್ಷಕರು ಕುಅತುಕೊಳ್ಳುವ ಸ್ಥಳಗಳು ಬದಲಾಗುತ್ತಿರಬೇಕು. 


ಕಅಕಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು 


ವಾನು ಭಾಷೆಯನ್ನು ಕಲಅಸುವ ತರಗತಿಗಳು ನಿರ್ಬಂಧಿತ ಶಿಕ್ಷಣ 
ಸ್ಥಳಗಳು, ಅವು ಆರೋಗ್ಯ, ಅರ್ಹತೆ, ರಾಜಕೀಯ ಮತ್ತು ನೈತಿಕತೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


[ಹುಕೋ. 19೨1] ಗಳನ್ನು ಹೇರುವ ಹಾಗೂ ನಿಜ ಜೀವನದ 
ಲವಲವಿಕೆಯನ್ನೇ ಕಡೆಗಣಿಸುವ ಬೋಧನಾ ವಿಧಾನದ 
ಯಂತ್ರಗಳಾಗಿದೆ. ನಾನು ನೀಡುತ್ತಿರುವ ಶಿಕ್ಷಣವು ಆಧುನಿಕತೆಯ 
ಸ್ರ-ರ್ರಹಿಕೆಯಲ್ಲಯೇ ಮುಳಗಿ ಹೋಗಿದೆ. ಈ ಆಧುನಿಕತೆಯು. 
ಪ್ರಕೃತಿಯ ಮೇಅನ ಮನುಷ್ಯನ ವಿಜಯ ಕಲ್ಪನೆ, ವಿಜ್ಞಾನ 
ತಂತ್ರಜ್ಞಾನದ ಮೂಲಕ ಸಾಧಿಸುವ ಅನಿಯಮಿತ 'ಪ್ರಗತಿ' ಯಲ್ಲ 
ನಂಬಕೆ ಇಟ್ಟುಕೊಂಡು ಮತ್ತು ಸಂಭವನೀಯತೆಯನ್ನು ಊಹಿಸುವ 
ನಿಯಂತ್ರಿಸುವ, ಮತ್ತು ವ್ಯವಸ್ಥಿತಗೊಳಸುವ ಅಧಿಕಾರದಲ್ಲ 
ನಂಚಕೆಯನ್ನು [ಪಾಠಕ್‌, 2೦೭2೦] ಇಟ್ಟುಕೊಂಡಿರುತ್ತದೆ. 


ಮೊದಲ ತಲೆಮಾರಿನ ಕಅಕಾರ್ಥಿಗಳು, ಪ್ರೌಢ ಶಿಕ್ಷಣದಲ್ಲ ಠಗ ಹೆಜ್ಜೆ 
ಇಡುತ್ತಿರುವ ಸಾಮಾಜಕ ಶ್ರೇಣೀಕರಣದ ಒಂದು ಔಪಚಾರಿಕ 
ವಿಸ್ಪರಿಕೆಗಾಗಿ "ಆಧುನಿಕ ಕಲಕೆ' ಎಂದು ಕರೆಯಲ್ಲಡುವ ಕಲಕಾ 
ನಿಬಂಧನೆಗಳ್ಲ ಮುಳುಗಿ ಹೋಗಲು ಯತ್ನಿಸುತ್ತಿದ್ದಾರೆ. 
ಕಲಕಾರ್ಥಿಗಳು, ಪ್ರತ: ಈಗಾಗಲೇ ಅವರ ಅನುಭವಾತ್ಮಕ 
ಬದುಕಿನಿಂದ ದಕ್ಕಿಸಿಕೊಡುವಂತಹ ವಿಶಾಲ ವ್ಯಾಪ್ತಿಯ, ವ್ಯವಸ್ಥಿತ 
ರೂಪದಲ್ಲ ಜೋಡಿಸಿಟ್ಟ ಜ್ಞಾನದಿಂದ ಶ್ರೀಮಂತರಾಗಿದ್ದಾರೆ 
ಎಂಬುದನ್ನು ಅವರಿಗೆ ಒತ್ತಿ ಹೇಳಬೇಕಾಗಿದೆ. ಇಂದು ಶಿಕ್ಷಕರ 
ಮತ್ತು ಅಧ್ಯಾಪಕರು 'ಸೂಕ್ಷ ಒಳಭೇದಗಳನ್ನೊಳಗೊಂಡ 
ಬದುಕುವ ಕಲಕೆಯೊಂದಿಗೆ' [ಪಾಠಕ್‌, 2೦೭೦] ಒಂದು 
ಅರ್ಥವತ್ನಾದ ಸಂಬಂಧ ಇಟ್ಟುಕೊಳ್ಳುವುದರ ಬಗೆಗೆ ತಿಆಸಲು 
ಸೋತಿದ್ದು, ಇಂತಹ ಇವತ್ತಿನ ಜಗತ್ತಿನಲ್ಲ ಕಅತ 'ಆಥಧುನಿಕತೆಯನ್ನು 
ಮರೆಯುವುದಕ್ಕೆ' ಸುಗಮಕಾರರು ಮತ್ತು ಇತರರಿಗೆ 
ಸಹಾಯಮಾಡುವಂತೆ ಕಲಕಾರ್ಥಿಗಳನ್ನು ಉತ್ತೇಜಸಬೇಕಿದೆ. 


ಭಾಷೆಯ ತರಗತಿಗಳಲ್ಲ ಕಡಿಮೆ ನಿಬಂಧನೆಗಳಗೆ ಒಳಪಟ್ಟ 
ತೊಡಗಿಸಿಕೊಳ್ಳುವಿಕೆಯು ಸ್ಥಳೀಯ ಸಾಹಿತ್ಯ ಮತ್ತು ಹಾಡುಗಳ 
ಮೂಲಕ ಅವರ ಘನತೆಯನ್ನು ಎತ್ತಿ ಹಿಡಿಯಬಲ್ಲ ಚಿಮ್ಮುಹಲಗೆಯ 
ರೀತಿಯಲ್ಲ ಕೆಲಸಮಾಡಬೇಕು. ಕಲಕಾರ್ಥಿಂಯು ಯಾವ 
ತಲೆಮಾರಿನವರು ಎಂಬುದನ್ನು ಬದಿಗಿಟ್ಟು. ನಿಸರ್ಗವನ್ನು 
ಶೋಷಿಸುವುದರ ಪರಿಣಾಮಗಳನ್ನು ಅರಿಯಬಲ್ಲರು ಮತ್ತು 
ಮಾನವ ನಿರ್ಮಿತ ಹವಾಮಾನ ಜಕ್ಕಟ್ಟನಲ್ಲ ತಮ್ಮ ಪಾತ್ರಗಳನ್ನೂ 
ವಿಮರ್ಶಾತ್ಮಕವಾಗಿ ಪ್ರಪ್ನಿಸಿಕೊಳ್ಳಬಲ್ಲರು. ತಗತಿಯಲ್ಲ ಒಂದು 
ಸಂವಾದಾತ್ಕಕ ಸಂಬಂಧಗಳನ್ನು ಉತ್ತೇಜಸಲು ಮತ್ತು 
ಸಂವಾದದಲ್ಲಿ ಶಿಕ್ಷಕರೊಂದಿಗೆ ವಿಮರ್ಶಾತ್ಮಕ ಸಹ 
ಪರಿಶೀಲಕರಾಗುವ ಹೊಸ ತಾಲಅಮೀಗೆ ಕಅಕಾಥ್ಥಿಯನ್ನು 
ಪರಿಚಯುಸಲು, ವಿದ್ಯಾರ್ಥಿಗಳಗೆ ಅವರದೇ ಆಯ್ದೆಯ ವಿಷಯಗಳ 
ಬಣ್ಣೆ ಪ್ರತಿವಾರವೂ ಅವರ ನೇತೃತ್ವದಲ್ಲ ಗೋಷ್ಠಿಗಳನ್ನು 
ತರಗತಿಯೊಳಗೇ ಆಯೋಜಸಬೇಕು. 


ಮೌಲ್ಯಮಾಪನ: ಚಕ್ರದ ಕೊನೆಯ ಹುಲ್ಲು 


ಬಹು ಆಯ್ದೆಯ ಪ್ರಶ್ನೆಗಳ ಮೂಲಕ ವಸ್ತುನಿಷ್ಠವಾಗಿ 
ಮೌಲ್ಯಮಾಪನ ಮಾಡುವ ಪ್ರಕ್ರಿಯೆಯು ವಿದ್ಯಾರ್ಥಿಗಳಲ್ಲ 
ಮೂಲಭೂತವಾದವನ್ನು ಹುಟ್ಟುಹಾಕ ಬಲ್ಲದು. ಒಂದೇ 
ಸರಿಯುತ್ತರದ ಪರಿಕಲ್ಪನೆಗೆ ಅವರು ಪಕ್ನಾಗುತ್ತಿದ್ದಾರೆ. ಅದೂ 
ಅಲ್ಲದೇ ಈ ಎಳೆಯ ಮನಸ್ಸುಗಳು ಠಗಾಗಲೇ ಪದವಿ - ನೌಕರಿಯ 
ಸಂಬಂಧವನ್ನು ಗಾಢವಾಗಿ ನಂಬಜಟ್ಟಿವೆ. ಉನ್ನತ ಪದವಿ ಪಡೆದರೆ 
ಉನ್ನತ ನೌಕರಿ ಎಂಬ ನಂಬಕೆಯು ಮಾಪನ ಪ್ರಕ್ರಿಯೆಗೆ 
ಪುನರುಜ್ಟೀವನ ನೀಡುವುದಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. 
ಆದ್ದರಿಂದ ವಿದ್ಯಾರ್ಥಿಗಳನ್ನು ಅದರಲ್ಲೂ ಮೊದಲ ತಲೆಮಾರಿನ 
ಕಲಕಾರ್ಥಿಗಳನ್ನು ತಾರ್ಕಿಕ ಚಿಂತನೆಗೆ ಒಡ್ಡಲು ಯೋಜನೆಗಳು 


ಅವರ ನೇರ ಅನುಭವ ಮತ್ತು ಭಾಷೆಯ ಆಧಾರದ ಮೇಲಅರಬೇಕು. ಈ ತಂತ್ರವನ್ನು ಬಳಸಲು ಮೊದಲಗೆ ತೊಂದರೆಯಾದರೂ ಬಳಕೆಯ 
ಅಭ್ಯಾಸವಾದಂತೆಯೇ ವಿಮರ್ಶಾತೃಕ ಪ್ರಜ್ಞೆಯನ್ನು ಬೆಳೆಸುವಂತಹ ನಿರೀಕ್ಷಿತ ಫಅತಗಳನ್ನು ನೀಡುತ್ತದೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 

Banerjee, J. (2018). The Excluded Variable in Quality Learning: Generational Status, A Case Study of First-Generation Learners Enrolled in Rural Schools, 
Bankura 

Barnstein, B. (1971). Class, codes and Control, Volume Ill, Towards A Theory of Educational Transmission 

Brown, H.D. (1986). Culture Bound: Bridging the Culture Gap in Language Teaching, Cambridge Language Teaching Library 

Foucault, M. (1991). Discipline and Punish, Penguin books 

Garavan, M. (2010). Opening up Paulo Freire’s Pedagogy of the Oppressed, ResearchGate, Doi10.2307/30023905 

Jamshidi , K.(2013). Generational Status: An Ignored Variable In Language Learning, The Journal of ASIA TEFL, Vol: 10, No.2, pp-35-62, Summer 2013 
Pathak, A. (2020). Mainstream, VOL. LVIll No.23 


Pratt, M. L. (1991). Arts of the contact zone. Profession, 1991, 33-40. (Originally a keynote address at the Responsibilities for Literacy Conference, 
Pittsburgh, PA, September,1990.) 


ಜ್ಯೋಯೀತಾ ಬ್ಯಾನರ್ಜಿ ಅವರು ಕಳೆದ 18 ವರ್ಷಗಳಂದ ಪಶ್ಚಿಮ ಬಂಗಾಳದ, ಬಂಕುರಾದ ನಿಕುಂಜಾಪುರ 
ಪೌಢಶಾಲೆಯಲ್ಲ ಇ.ಎಸ್‌.ಎಲ್‌ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಅವರು ಅರಾಲ್ತಿಹಿ 
ಪೌಢಶಾಲೆಯಲ್ಲ ಸಹಾಯಕ ಶಿಕ್ಷಕರಾಗಿ ಮತ್ತು ಬಂಕುರ ಸಮ್ಮಿಲಾನಿ ಕಾಲೇಜನಲ್ಲ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು 
ಸಲ್ಲಸಿದ್ದಾರೆ. ಇವರು ಪ್ರತಂತ್ರ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವಿವಿಧ ವಿಷಯಗಳ ಕುರಿತು 
ಹಲವಾರು ಪ್ರಬಂಧಗಳನ್ನು ಪ್ರಕಟಸಿದ್ದಾರೆ. ಜ್ಯೋಂೀತಾರವರು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂಶೋಧನಾ ಫೆಲೋಶಿಪ್‌ 
(2೦12)ನ್ನು ಸಿಆರ್‌ವೈನಿಂದ ಪಡೆದಿದ್ದಾರೆ. ಇವರನ್ನು j0yeeta007 @8mail.com ನಲ್ಪ ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಜನಾರ್ದನ | ಪರಿಶೀಲನೆ: ಲತಾ ಕೆ. ಸಿ. 


ಜೀಜ ಮೊಳಕೆಯೊಡೆಯುವುದನ್ನು ಗಮನಿಸಿದರೆ, ತಮ್ಯ ಸುತ್ತಮುತ್ತಲ ಮರಗಳ 
ಬಣ್ಗೆ ತಿಆದುಕೊಳ್ಳಲು ನೆರವಾಗುತ್ತದೆ.... ಈ ವಾಸ್ತವಿಕ ಕಲಕೆಯು ನಮ್ಮ ಶಾಲೆಗಳ 
ಉದಡ್ದೇಶವಾಗಬೇಕು. ಅಲ್ಲದೆ ಈ ಉಡ್ಡೇಶವನ್ನು ಮಗುವಿಗೆ ಖಚಿತಪಡಿಸುವುದ- 
ರೊಂದಿಗೆ, ಔಪಚಾರಿಕ ಕಅಕಾ ತಾಣವು ತನಗಾಗಿ ಇರುವುದು ಹೌದೋ ಅಲ್ಲವೋ 
ಎಂಬುದನ್ನು ಮಗು ತಾನೇ ಪತ್ತೆ ಮಾಡುತ್ತದೆ. 


-ಶಿವಾನಿ ತನೇಜಾ, ಕಟ್ಟಕಡೆಯ ಮಗುವನ್ನೂ ಶಾಲೆಗೆ ಕರೆತರುವುದು, ಪುಟ ೨5 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


61 


ಭಾಷೆ ಮತ್ತು ಕಲೆಯ ಮಧ್ಯಪ್ರವೇಶಗಳು ನಿಜಾಮುದ್ದೀನ್‌ ವ 


ಜ್ಯೋತ್ಸಾ ಲಾಲ್‌ ಮತ್ತು ಹೈದರ್‌ ಮೆಹ್ದಿ ರಿಜ್ಜಿ 


ಹಜರತ್‌ ನಿಜಾಮುದ್ದೀನ್‌ ಬಸ್ಸಿಂಯಖು ಭಾರತದ ಬಹುತ್ವ 
ಸಂಪ್ರದಾಯಗಳ ನೆಲೆ. ಇಲ್ಪರುವ 13ನೇ ಶತಮಾನದ ಹೆಸರಾಂತ 
ಸೂಫಿ ಸಂತ. ಹಜರತ್‌ ನಿಜಾಮುದ್ದೀನ್‌ ಔಲಯಾ ಅವರ 
ಸಮಾಧಿಗೆ ಎಲ್ಲಾ ಮತ ಶ್ರದ್ಧೆಯ ಭಕ್ತರು ಭೇಟ ಕೊಡುತ್ತಾರೆ. 70೦ 
ವರ್ಷಗಳಷ್ಟು ಹಳೆಯದಾದ ಈ ಪ್ರದೇಶದಲ್ಲ 10 ಸಾವಿರಕ್ಕೂ ಹೆಚ್ಚು 
ಜನರು ನೆಲೆಸಿದ್ದು. ಶೇಕಡಾ 7೦ರಷ್ಟು ಮಂದಿ ಅಸಂಘಟತ 
ವಲಯಗಳಲ್ಲ ದುಡಿಯುತ್ತಾರೆ. ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ 
ಮತ್ತು ಅಗಾ ಖಾನ್‌ ಪ್ರತಿಷ್ಠಾನದ ನಿಜಾಮುದ್ದೀನ್‌ ನಗರ ನವೀಕರಣ 
ಉಪಕ್ರಮವು ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದ 
ಯೋಜನೆಯಾಗಿ, 2೦೦7ರಿಂದಲೂ ಅದು ನಿಜಾಮುದ್ದೀನ್‌ ಬಸ್ತಿ 
ಪ್ರದೇಶದ ಜನರ ಜೀವನದ ಗುಣಮಟ್ಟವನ್ನು ಪಾರಂಪರಿಕ 
ಸಂರಕ್ಷಣಾ ವಿಧಾನದ ಮೂಲಕ ಮೇಲೆತ್ತುವ ಗುರಿಯನ್ನು 
ಹೊಂದಿದೆ. 


ಮಕ್ಕಳಗೆ ಸಿಗುತ್ತಿರುವ ಶಿಕ್ಷಣವು ಕಳಪೆ ಗುಣಮಟ್ಟದ್ದಾಗಿರುವುದು 
ಪ್ರಮುಖ ಸಮಸ್ಯೆಯಾಗಿ ಉಲ್ಲಣವಾಗುತ್ತಿರುವ ಹಿನ್ನೆಲೆಯಲ್ಲ. 
ಜೀವನ ಮಟ್ಟ ಸಮೀಕ್ಷಾ ವರದಿಯ ಆಧಾರದ ಮೇಲೆ, ಈ 
ಕಾರ್ಯಕ್ರಮವನ್ನು ವಿನ್ಯಾಸಗೊಳಸಲಾಗಿದೆ. ನಿಜಾಮುದ್ದೀನ್‌ 
ಬಸ್ತಿಯಲ್ಲಿ ಶೇಕಡಾ ೨8ರಷ್ಟು ಮುಸ್ಲಿಂ ಸಮುದಾಯವಿರುವ ಕಾರಣ 
ಇದೇನೂ ಅಚ್ಚರಿಯ ಸಂಗತಿಯಾಗಿಲ್ಲ ಹಾಗೂ 2೦೦6ರ 
ನವೆಂಬರ್‌ ತಿಂಗಳಲ್ಲ ಸಾಚಾರ್‌ ಸಮಿತಿ ನೀಡಿದ ವರದಿಯು, 
ವಿಶೇಷವಾಗಿ ಮಹಿಜಕೆಯರು ಮತ್ತು ಹೆಣ್ಣುಮಕ್ಷಕಲ್ಲ ಶಿಕ್ಷಣವು 
ಪ್ರಮುಖ ಸಮಸ್ಯೆಯಾಗಿದೆ ಎಂದು ಗುರುತಿಸಿದೆ. ನಿಜಾಮುದ್ದೀನ್‌ 
ಬಸ್ತಿಯಲ್ಲ ಈ ಸಮಸ್ಯೆಯ ಜೊತೆಗೆ ಸರ್ಕಾರಿ ಶಾಲೆಗೆ ಬರುವ 
ಬಹುತೇಕ ಮಕ್ಕಳು ಮೊದಲ ತಲೆಮಾರಿನವರಾಗಿರುವ ಸಮಸ್ಯೆ 
ಸೇರಿಕೊಂಡಿದೆ. 


ನಿಜಾಮುದ್ದೀನ್‌ ನಗರ ನವೀಕರಣದ ಉಪಕ್ರಮವು ಮುನ್ಸಿಪಲ್‌ 
ಶಾಲೆಯನ್ನು ಭೌತಿಕ ಮೂಲಸೌಕರ್ಯ, ಶಾಲೆಯ ನಿರ್ವಹಣೆ. 
ತರಗತಿ ಪ್ರಕ್ರಿಯೆನ್ನು ಸುಧಾರಿಸುವುದು ಮತ್ತು 
ಸಮುದಾಯದೊಂದಿಗೆ ಒಳಗೊಳ್ಳುವಿಕೆಯಂತಹ ಕೆಲಸಗಳಲ್ಲ 
ತೊಡಗಿಸಿಕೊಂಡಿತು. 


ಹಿನ್ನೆಲೆ 

ಎಸ್‌.ಡಿ.ಎಂ.ಸಿ ಶಾಲೆಗೆ ದಾಖಲಾದ ಮಕಳ ಪೋಷಕರನ್ನು 
ಅಕ್ಷರಸ್ಥರು ಎಂದು ವರ್ಗಿಕರಿಸಬಹುದಾದರೂ ಇನ್ನೂ ವಿಶಾಲವಾದ 
ವ್ಯಾಪ್ಲಿಯಲ್ಲ ಅವರ ವೃತ್ತಿ ಮತ್ತು ಮನೆಯ ವಾತಾವರಣವು ಕಲಕೆಗೆ 
ಪೂರಕವಾಗಿರುವುದು ವಿರಳವಾಗಿರುವುದನ್ನು ಇದು ಹೊಂದಿದೆ. 
ಪೋಷಕರ ಸೀಮಿತ ಸಾಕ್ಷರತಾ ಮಟ್ಟ. ಅವರ ದೀರ್ಪಾವಧಿಯ 
ದುಡಿಮೆ, ಮನೆಯಲ್ಲ ಮುದ್ರಿತ ಸಾಮದ್ರಿಗಳ ಕೊರತೆ, ಒಡಹುಟ್ಟದ 
ಕಿರಿಯರನ್ನು ನೋಡಿಕೊಳ್ಳಬೇಕಾದ ಅನಿವಾರ್ಯತೆ, ಸಣ್ಣ 
ವಯಸ್ಸಿನಲ್ಲೇ ಕೌಟುಂಜಕ ದೌರ್ಜನ್ಯ ಮತ್ತು ಅಸಭ್ಯ ಭಾಷಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುಭವಕ್ಕೆ ಠಡಾಗಿರುವುದು ಶಾಲೆಯಲ್ಲರುವ ಈ ಮಕ್ಕಳ 
ಬದುಕನ್ನು ಲಕ್ಷಣೀಕರಿಸುತ್ತವೆ. 


ನಿಜಾಮುದ್ದೀನ್‌ ಬಸ್ತಿಂಯಲ್ಲ ಜಹಾರ, ಬಂಗಾಲ ಮತ್ತು 
ಉತ್ತರಪ್ರದೇಶದ ಜನರೇ ಹೆಚ್ಚಿದ್ದರೂ. ದೇಶದ ಎಲ್ಲಾ ಭಾಗಗಳ 
ಜನರನ್ನು ಅದು ತನ್ನತ್ತ ಆಕರ್ಷಿಸುತ್ತದೆ. ಆದರೆ ಎಸ್‌.ಡಿ.ಎಂ.ಸಿ. 
ಶಾಲಾ ಮಾಧ್ಯಮವಾಗಿರುವ ಹಿಂದಿ ಭಾಷೆಯನ್ನು ಇಲ್ಲ ದಾಬಲಾದ 
ಬಹುತೇಕ ಮಕ್ಷಳು ಮನೆಯಲ್ಲ ಮಾತನಾಡುವುದಿಲ್ಲ. ಇಂದ್ಲಿಷ್‌ 
ಮಾತನಾಡುವ ಅಭ್ಯಾಸವು ಅಷ್ಟಕ್ಕಷ್ಟೇ. 


ಆದ್ದರಿಂದ, ನಿಜಾಮುದ್ದೀನ್‌ನ ಎಸ್‌.ಡಿ.ಎಂ.ಸಿ. ಪ್ರಾಥಮಿಕ ಶಾಲೆಗೆ 
ದಾಬಲಾದ ಮಕ್ನಕಲ್ಲ ಕಂಡುಬರುವ ಸಾಮಾನ್ಯ ಅಂಶಗಳನ್ನು 
ಗುರುತಿಸುವುದಾದರೆ, ಅವರದು ಸಂಪನ್ಮೂಲ ಕೊರತೆ ಇರುವ 
ಕುಟುಂಬ, ಬಹುತೇಕರು ಮುಸಲ್ಮಾನರು, ಮನೆಯಲ್ಲ ಅತ್ಯಲ್ಪ 
ಪ್ರಮಾಣದಲ್ಲ ಶೈಕ್ಷಣಿಕವಾಗಿ ಬೆಂಬಲ (ಬಸ್ತಿಯಲ್ಲಿ ಕೆಲವೇ ಕೆಲವರು 
ಮತ್ತೊಬ್ಬ ಯುವಕನನ್ನು ಬೋಧಕನಾಗಿ ಗೊತ್ತುಮಾಡಿ- 
ಕೊಳ್ಳುತ್ತಾರೆ) ಮತ್ತು ಬಚಿತವಾಗಿಯೂ ಶಾಲೆಯ ಬೋಧನಾ 
ಭಾಷೆಯು ಮಾತೃಭಾಷೆಗಿಂತ ಬೇರೆಯಾಗಿರುತ್ತದೆ. 


2೦೦7ರಲ್ಪ ಶಾಲೆಯ ಸ್ಥಿತಿಗತಿ 


2೦೦7ರಲ್ತ್ಲ ಪ್ರಾಥಮಿಕ ಶಾಲಾ ಯೋಜನೆ ಶುರುವಾದಾಗ, 
10೦ಕ್ಕಿಂತಲೂ ಹೆಚ್ಚು ಮಕ್ಕಳು ಶಾಲೆಗೆ ದಾಖಲಾಗಿದ್ದರೂ ಸಹಾ 
ಕೇವಲ 5೦-6೦ ಮಕ್ಕಳು ಹಾಜರಾಗುವ ಮೂಲಕ ಶಾಲೆ 
ನಿರ್ಜ್ಣನವಾಗಿತ್ತು. ನಿಗದಿಯಂತೆ ಇಂತಿಷ್ಟು ಗಂಟಿ ಶಾಲೆ 
ನಡೆಯಬೇಕು ಎನ್ನುವುದು ನಡೆಯುತ್ತಿರುವುದಲ್ಲ ಮತ್ತು ನಿಗದಿತ 
ಪಠ್ಯಕ್ರಮದ ಬೋಧಿಸಲೇಬೇಕು ಎಂಬ ಆದ್ಯತೆ ಶಿಕ್ಷಕರಿಗೆ ಇರಲಿಲ್ಲ. 


ಶಾಲಾ ಕಟ್ಟಡ ಮತ್ತು ಅದರ ನಿರ್ವಹಣೆಯು ಕಲಕೆಯ 
ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೆರವಾಗುವಂತಿರಲಲ್ಲ. 
ಅಲ್ಲದೆ ಎಸ್‌.ಡಿ.ಎಂ.ಸಿಯ ಸುರಕ್ಷತಾ ಕ್ರಮಗಳನ್ನೂ ಅಲ್ಲ 
ಪಾಲಸಿರಲಅಲ್ಲ. ತರಗತಿ ಕೊಠಡಿಗಳಗೆ ಸಾಕಷ್ಟು ಗಾ ಬೆಕಕಾಗಲ. 
ಆರಾಮದಾಯಕವಾದ ಪೀಠೋಪಕರಣಗಳಾಗಲೀ, ಬೋಧನಾ 
ಸಲಕರಣಿಗಳಾಗಲೀ ಇರಲಲ್ಲ. ಬೋಧನೆ-ಕಲಕೆ ಪ್ರಕ್ರಿಯೆಯು 
ಕಲಕೆಗಿಂತ ದೈಹಿಕ ಶಿಕ್ಷೆಯ ಪ್ರರೂಪದಿಂದ ಕೂಡಿತ್ತು. ಶಿಕ್ಷಕ- 
ಮಗುವಿನ ನಡುವಿನ ಸಂಬಂಧವು ಭಯದಿಂದ ಇಲ್ಲವೇ 
ಆತಂಕದಿಂದ ಕೂಡಿದ್ದು ತರಗತಿಯ ವಾತಾವರಣವು 
ಪ್ರೇರಣಾದಾಯಕವಾಗಿರಅಲ್ಲ. ಮಕ್ಕಳು ಮತ್ತು ಶಿಕ್ಷಕರ 
ಹಾಜರಾತಿಯೂ ನಿಯಮಿತವಾಗಿರಲಲ್ಲ. ಮಕ್ಷಳ ಶೈಕ್ಷಣಿಕ ಮಟ್ಟವು 
ವಯಸ್ಸು ಮತ್ತು ತರಗತಿಯ ದೃಷ್ಟಿುಂದ ಸಮರ್ಪಕವಾಗಿರಲಲ್ಲ. 
ಮಕ್ಷಳು ಕಲಯಬೇಕು ಎಂಬ ಧೋರಣೆ ಶಿಕ್ಷಕರಿಗೆ ಇರದುದು 
ಮತ್ತು ತಮ್ಮ ಮಕ್ಕಳು ಕಅಯಬಲ್ಲರು ಎಂಬ ನಂಜಕೆ ಪೋಷಕರಿಗೆ 
ಇರದುದು ಅದಕ್ಕಿಂತಲೂ ದೊಡ್ಡ ವಿಪರ್ಯಾಸವಾಗಿತ್ತು. 


ಶಾಲೆಯ ಪರಿವರ್ತನೆಯ ಪ್ರಕ್ರಿಯೆ 


ಸೌತ್‌ ಡೆಲ್ಲ ಮುನಿಸಿಪಲ್‌ ಕಾರ್ಪೊರೇಷನ್‌ (ಎಸ್‌.ಡಿ.ಎಂ.ಸಿ.) 
ಶಾಲೆಯು ಪರಿವರ್ತನೆಗೊಂಡಿರುವುದನ್ನು ನಿಜಾಮುದ್ದೀನ್‌ 
ಬಸ್ತಿಯ ನಿವಾಸಿಗಳು ಮತ್ತು ಸಂದರ್ಶಕರು ವ್ಯಾಪಕವಾಗಿ 
ಒಪ್ಪಿಕೊಂಡಿದ್ದಾರೆ. ಸೌತ್‌ ಡೆಲ್ಲ ಮುನಿಸಿಪಲ್‌ ಕಾಪೋರೇಷನ್‌ 
ಪ್ರತಿಭಾ ವಿದ್ಯಾಲಯದ ಮಾರ್ಪಾಡು ಪ್ರಕ್ರಿಯೆಯು ಸೌತ್‌ ಡೆಲ್ಲ 
ಮುನಿಸಿಪಲ್‌ ಕಾಪೋರೇಷನ್‌, ಭಾರತೀಯ ಪುರಾತತ್ವ ಸರ್ವೆ 
(ಎಎಸ್‌ಐ), ಕೇಂದ ಲೋಕೋಪಯೋಗಿ ಇಲಾಖೆ (ಸಿಪಿಡಬ್ಯೂೂಡಿ) 
ಜತೆಗಿನ ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದೊಂದಿಗೆ ನಡೆದಿತ್ತು. 
ಅಗಾಖಾನ್‌ ಪ್ರತಿಷ್ಠಾನ ಮತ್ತು ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ 
(ಒಟ್ಹಾಗಿ ಅಗಾ ಖಾನ್‌ ಡೆವಲಪ್‌ಮೆಂಟ್‌ ನೆಬ್‌ವರ್‌ - 
ಎಕೆಡಿಎಸ್‌)ನ ಖಾಸಗಿ ಪಾಲುದಾರಿಕೆಯುತ್ತು. ಸರಿಯಾದ ಅವಕಾಶ 
ಮತ್ತು ವಾತಾವರಣ ಒದಗಿಸಿದರೆ ಮಕ್ಕಳು ಕಅಯಬಲ್ಲರು ಎಂಬ 
ಬಲವಾದ ನಂಜಕೆಯೇ ಈ ಬದಲಾವಣಿಗಳನ್ನು ತರಲು ಪ್ರಮುಖ 
ಕಾರಣಗಳಲ್ಲೊ೦ದು. 


ಎಲ್ಲಾ ಭಾಗೀದಾರರ ಜತೆ ಚರ್ಚಿಸಿದ ಬಳಕವಷ್ಟೇ ಶಾಲೆಯಲ್ಲ ಈ 
ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಮೊದಲನೆಯದಾಗಿ, 
ಉದ್ದೇಶಿತ ಬದಲಾವಣಿಗಳ ಬಗ್ಗೆ ಅಭಿಪ್ರಾಯವನ್ನು ತಿಆದುಕೊಳ್ಳುವ 
ಸಲುವಾಗಿ ಹಲವು ಕ್ಲಸ್ಟರ್‌ ಮಟ್ಟದ ಸಭೆಗಳ ಮೂಲಕ 
ಸಮುದಾಯದೊಂದಿಗೆ ಮಾತುಕತೆ ನಡೆಸಲಾಗಿತ್ತು. ಮಾದರಿ ಶಾಲೆ 
ರೂಪುಗೊಳ್ಳಲು ಏನೇನು ಮಾಡಬೇಕು ಎಂಬುದರ ಕುರಿತಾಗಿ 
ಪೋಷಕರು ಮತ್ತು ಮಕ್ಕಳಗೂ ತಿಸಿ ಹೇಳಲಾಗಿತ್ತು. ಆಗ 
ಪೋಷಕರು ಮತ್ತು ಮಕ್ಷಳು ತಮ್ಮ ಶಾಲೆ ಹೇಗಿರಬೇಕು ಎಂಬ 
ಅಭಿಪ್ರಾಯವನ್ನು ಹಂಚಿಕೊಂಡರು. 


ಎರಡನೆಯದಾಗಿ, ಶಾಲೆಂಯಖು ಮೂಲಸ್‌ಕಂ೦ರ್ಯ ಮತ್ತು 
ಪ್ರಕ್ರಿಯೆಗಳಲ್ಲ ಬದಲಾವಣಿ ಕಂಡುಬಂದರೆ, ಹೆಚ್ಚನ ಮಕ್ಕಳನ್ನು 
ಶಾಲೆಯತ್ತ ಸೆಳೆಯಲು ಸಹಕಾರಿ ಎಂಬ ಅಂಶವನ್ನೇ 
ಗುರಿಯಾಗಿಟ್ಟುಕೊಂಡು ಶಾಲೆಯ ಭೌತಿಕ ಸ್ಥಿತಿಗತಿಯ ಬಣ್ಗೆ 
ಆಂತರಿಕ ಮೌಲ್ಯಮಾಪನ ಮಾಡಲಾಯುತು. ಇದನ್ನು ಸ್ಥಿತಿಗತಿಯ 
ಮೌಲ್ಯಮಾಪನ ಮತ್ತು ಎಸ್‌ಡಿಎಂಸಿ ನಿಯಮಗಳನ್ನು 
ಗಮನದಲ್ಲಟ್ಟು ಕೊಂಡೇ ಮಾಡಲಾಲಯುತು. ಜೊತೆಗೆ, ಕಲಕೆಗೆ 
ಪೂರಕವಾಗುವಂತೆ ಶಾಲೆಯ ಕಟ್ಟಡವನ್ನು ವಿನ್ಯಾಸಗೊಳಸಲು 
ನೆರವಾಗುವುದಕ್ಕಾಗಿ ಒಬ್ಬ ತಜ್ಞ ವಾಸ್ತುಪಿಲ್ಪಂಶುನ್ನೂ 
ಗೊತ್ತುಮಾಡಲಾಲುತು. ಇದನ್ನು "ಕಅಕೆಯ ಒಂದು ಸಾಧನವಾಗಿ 
ಕಟ್ಟಡ” (Building as a Learning Aid- ಬಾಲಾ) ಮಾದರಿ ಎಂದು 
ಕರೆಯಲಾಗುತ್ತದೆ. 


ಮೂರನೆಯದಾಗಿ, ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹಿಂದಿ-ಗಣಿತದ 
ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತಿತ್ತು. ಅಂದರೆ, ದೆಹಲ 
ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಸಹಕಾರದೊಂದಿಗೆ ಸಾಕ್ಷರತೆ 
ಮತ್ತು ಅಂಕೆ ಸಂಖ್ಯೆಗಳ ಆಧಾರದಲ್ಲ ವಿನ್ಯಾಸ ಮಧ್ಯಸ್ಥಿಕೆಗಳನ್ನು 
ರೂಪಿಸಲು ಸಹಾಯವನ್ನು ಮಾಡಲಾಗುತ್ತಿತ್ತು. 


ಮೂಲ ಮೌಲ್ಯಮಾಪನಗಳು ಮತ್ತು ಪರಿಸ್ಥಿತಿಯ ವಿಶ್ಲೇಷಣಿಯ 
ಆಧಾರದಲ್ಲಿ ನಿಜಾವಖದ್ಧಿೀೀನ್‌ ನವೀಕರಣ ಉಪಕ್ರಮದ 
ಮಧ್ಯಸ್ಲಿಕೆಗಾಗಿ ಈ ಕೆಳಗಿನ ಅಂಶಗಳನ್ನು ಸೇರಿಸಲಾಯುತು. 
ಅವುಗಳೆಂದರೆ: 


- ಶಾಲೆಯ ಕಟ್ಟಡಗಳ ಭೌತಿಕ ಅಭವೃಧ್ಧಿ ಮತ್ತು ಮೂಲ- 
ಸೌಕರ್ಯಗಳ ಸುಧಾರಣೆ 


- ಶಾಲೆಯ ನಿರ್ವಹಣೆ 

— ಪಠ್ಯದಲ್ಲಿ ಮೌಲ್ಯವರ್ಧನೆ ಮತ್ತು ಇತರ ಮಾರ್ಗ್ಲೋ- 
ಪಾಯಗಳನ್ನು ಒಳಗೊಂಡಿರುವ ತರಗತಿ ಪ್ರಕ್ರಿಯೆಗಳು 

- ಸಮುದಾಯದೊಂದಿಗೆ ತೊಡಗಿಕೊಳ್ಳುವುದು 

— ಮಕ್ಕಳು ವಿದ್ಯಾಭ್ಯಾಸ ಮುಂದುವರಿಸಲು ಅನುಕೂಲ- 
ವಾಗುವಂತೆ ಶಾಲೆ ಬಟ್ಟ ನಂತರದ ಕಾರ್ಯಕ್ರಮ. 


ನಿಜಾಮುದ್ದೀನ್‌ ಮಾದರಿ 


ನಿಜಾಮುದ್ದೀನ್‌ ಮಾದರಿಯು ಶಿಕ್ಷಣದ ಗುಣಮಟ್ಟವನ್ನು ಹಾಗೂ 
ನೈಜವಾಗಿ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಅವಶ್ಯವಾದ 
ಕೆಲವು ನಿರ್ಣಾಯಕ ಅಂಶಗಳ ಬಣ್ಣ ಬಹುತೇಕ ಗಮನ 
ಕೇಂದ್ರೀಕರಿಸಿತ್ತು. ಇದೇ ಕಾರಣಕ್ಷೆ ಈ ಯೋಜನೆಯು ಆರಂಭಕ 
ಬಾಲ್ಯಾವಣ್ಥೆ ಆರೈಕೆ ಮತ್ತು ಶಿಕ್ಷಣ (ಇಸಿಸಿಇ). ಪ್ರಾಥಮಿಕ ಶಿಕ್ಷಣ, 
ಆರೋಗ್ಯ, ಜನಜೀವನ, ನೈರ್ಮಲ್ಯ, ಘನ ತ್ಯಾಜ್ಯ ನಿರ್ವಹಣಿ ಮತ್ತು 
ಸಂಸ್ಥ್ಕೃತಿಯಂತಹ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿತ್ತು. 
ತರಗತಿಯ ಪ್ರಕ್ರಿಯೆ ಮತ್ತು ಮಕ್ಕಳ ಕಲಕೆಗೆ ನೆರವಾಗುವಂತೆ 
ಭಾಷಾ ಬೋಧನೆ ಮತ್ತು ಕಲೆಯ ಮಧ್ಯಪ್ರವೇಶದ ಮೂಲಕ 
ಪಠ್ಯಕ್ರಮದ ಸಮೃದ್ಧಗೊಳಸುವಿಕೆ ಎಂಬ ಎರಡು ಸಂಗತಿಗಳ 
ಮೇಲೆ ಠ ಲೇಖನವು ಕೇಂದ್ರೀಕರಿಸುತ್ತದೆ 


ಭಾಷಾ ಬೋಧನೆ 


ಪ್ರಾಥಮಿಕ ಹಂತದಲ್ಲ ಹಿಂದಿ ಕಅಸಲು ಅನುಸರಿಸುವ ಅತ್ಯ೦ತ 
ಸಾಮಾನ್ಯ ತಂತ್ರವೆಂದರೆ, ವರ್ಣಮಾಲೆಯನ್ನು ಕಅಸುವುದು. 
ತದನಂತರ ಕಾಗುಣಿತಗಳ ಬಾಯಿಪಾಠ ಮಾಡುವುದು- ಇದನ್ನು 
ಮತ್ತೆ ಸ್ವರಾಕ್ಷರ ಮತ್ತು ವ್ಯಂಜನ ಎಂದು ವರ್ಗೀಕರಿಸುವುದು. 
ಆಮೇಲೆ ಮಕ್ಕಳಗೆ ಮಾತ್ರೆ (ಪ್ರರ ಧ್ಧನಿಗಳು) ಇಲ್ಲದ ಸಣ್ಣ. ಎರಡು- 
ಮೂರು ಅಕ್ಷರಗಳ ಪದಗಳನ್ನು. ನಂತರ ಅದೇ ಪದಗಳನ್ನು ಬಳಸಿ 
ಸಣ್ಣ ವಾಕ್ಕ ರಚಿಸುವುದನ್ನು ಹೇಳಕೊಡಲಾಗುತ್ತದೆ. 
ಮುಂದುವರಿದು. ಮಕ್ಕಳು ತಮ್ಮ ಪಠ್ಯಪುಸ್ತಕದಲ್ಲ ಪಾಠಗಳನ್ನು ಓದಿ 
ಬರವಣಿಗೆಯಲ್ಲ ತೊಡಗಬೇಕು. ಮುಖ್ಯವಾಗಿ ಪ್ರಶ್ನೆಗಳಗೆ ಉತ್ತರ 
ಬರೆಯಬೇಕಾಗುತ್ತದೆ. 


ಸೌತ್‌ ಡೆಲ್ಪ್ಲ ಮುನಿಸಿಪಲ್‌ ಕಾಪೋರೇಷನ್‌ ಶಾಲೆಯು 
ಎನ್‌.ಸಿ.ಇ.ಆರ್‌.ಟ ಪಠ್ಯಪುಸ್ತಕಗಳನ್ನು ಬಳಸುತ್ತದೆ. ಅದು 
೨೦೦5ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅನುಸರಿಸುವ 
ಎನ್‌.ಸಿ.ಇ.ಆರ್‌.ಟ ಪಠ್ಯವು ಭಾಷಾ ಬೋಧನಾ ವಿಧಾನದಲ್ಲ ಸಮಗ್ರ 
ಬದಲಾವಣಿಯನ್ನು ಮಾಡಿಕೊಂಡಿದ್ದು. ಸಂಪೂರ್ಣವಾಗಿ ಭಾಷಾ 
ಬೋಧನೆಯ ವಿಧಾನವನ್ನು (Whole language teaching) 
ಅಳವಡಿಸಿಕೊಂಡಿದೆ. ಶಿಕ್ಷಕರು. ಸೇವೆಯಲ್ಲದ್ದು ಕೊಂಡು 
ದುರದೃಷ್ಟವಶಾತ್‌, ಯಾವುದೇ ತರಬೇತಿ ಪಡೆಯದೇ ಇರುವ 
ಕಾರಣ ಅವರಿಗೆ ಹೊಸ ಪಠ್ಯಪುಸ್ತಕ ಬಳಕೆ ಆರಾಮದಾಯಕ- 
ವೆನಿಸುವುದಿಲ್ಲ. 


ಅಗಾ ಖಾನ್‌ ಫೌಂಡೇಷನ್‌ ಸೌತ್‌ ಡೆಲ್ಪ ಮುನಿಸಿಪಲ್‌ 
ಕಾಪೋರೇಷನ್‌ ಶಿಕ್ಷಕರಿಗೆ ಮತ್ತು ನೇಮಕಗೊಂಡ ಸಮುದಾಯ 
ಶಿಕ್ಷಕರಿಗಾಗಿ ಆಯೋಜಸಿದ್ದ ತರಬೇತಿ ಕಾರ್ಯಕ್ರಮಗಳಲ್ಲ ಈ 
ಅಂಶಗಳ ಬಗ್ಗೆ ಗಮನವಹಿಸಿತು. ತರಬೇತಿಯಲ್ಲ ಶಿಕ್ಷಕರು ಹೊಸ 
ವಿಧಾನಗಳನ್ನು ಅನುಸರಿಸಿ ಪಾಠಗಳನ್ನು ಯೋಜಸುವುದನ್ನು 
ಕಲಅತರು ಮತ್ತು ಕತೆಗಳ ನಕ್ಷೆಗಳು, ಪಾತ್ರಗಳ ಪಿರಮಿಡ್‌, ಪಾತ್ರಗಳ 
ವಿಶ್ಲೇಷಣೆ, ಏನು, ಯಾವಾಗ, ಎಲ್ಲ, ಯಾರು, ಯಾಕೆ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಯಾರಿಗೆ (6 Ws framework - what, when, where, who, why 


and whom) - ಎ೦ಬ ಆರು ಡಬ್ಲ್ಯೂಗಳ ಚೌಕಟ್ಟನ ಬಗ್ಗೆ ಕಲತರು. 
ಅಲ್ಲದೆ ಕತೆಯಲ್ಲನ ಕೇಂದ್ರ ಯೋಜನೆ ಹಾಗೂ ಇತರ 
ಯೋಜನೆಗಳ ನಡುವಿನ ಕೊಂಡಿಯನ್ನು ಅರ್ಥೈಸಿಕೊಳ್ಳುವುದನ್ನೂ 
ತರಬೇತಿಯಲ್ಲ ಕಲಅತರು. ಅಲ್ಲದೆ ಈ ರೀತಿಯ ಹೊಸ 
ಅಭ್ಯಾಸಗಳನ್ನು 'ಮಾಡುವಗ ಕಲೆಂಶುನ್ನೂ ಇವರು 
ಕಅತುಕೊಂಡರು. ಇಡೀ ಪಠ್ಯಪುಸ್ತಕಕ್ಕೆ ಬೇಕಾದ ಪಾಠ 
ಯೋಜನೆಯನ್ನು ಸಿದ್ಧಪಡಿಸಲಾಯುತು ಮತ್ತು ಈ ಹೊಸ 
ಪಠ್ಯಕ್ರಮವನ್ನು ಬಳಸುವ ನಿಟ್ಟನಲ್ಲ ಇದು ಶಿಕ್ಷಕರಿಗೆ ನೆರವಾಯುತು. 
ಭಾಷಾ ನಿಯಮದಲ್ಲನ ಬದಲಾವಣೆಯ ವಿಧಾನದ ಹಿಂದಿನ 
ಸಿದ್ದಾಂತವನ್ನು ಅರ್ಥಮಾಡಿಕೊಳ್ಳಲು ಕೂಡ ಶಿಕ್ಷಕರಿಗೆ ಸಹಾಯ 
ಮಾಡಲಾಲುತು. 


ತರಬೇತಿ ಅವಧಿಂಯಲ್ಲ ಶಿಕ್ಷಕರು ಬೋದ್‌ನಾ- ಕಲಕಾ 
ಸಾಮರ್ರಿಗಳನ್ನು ಸಿದ್ಧಪಡಿಸಿದ ಕಾರಣ ಮಕ್ಷಳು ಹೊಸ ವಿಧಾನದ 
ಚೌೌಕಟ್ಟನಲ್ಲೇ ಅಂದರೆ, ಅನೇಕ ಆಟಗಳನ್ನು ಒಳಗೊಂಡ, ಭಾರೀ 
ಬದಲಾವಣೆಯುಳ್ಳ ಹೊಸ ವಿಧಾನದಲ್ಲ - ಕಲಂಶಲು 
ಸಾಧ್ಯವಾಯುತು. ಭಾಷಾ ಕಲಕೆಗೆ ಸಹಾಯವಾಗುವಂತೆ ಒಂದು 
ಗ್ರಂಥಾಲಯವನ್ನೂ ತೆರೆಯಲಾಯುತು. 


ಕೈಗೊಳ್ಳುವ ಚಟುವಟಕೆಯ ಆಧಾರದ ಮೇಲೆ ಪ್ರಸ್ತುತ 
ಚಾಲ್ರಯಲ್ಲದ್ದ ತರಗತಿಯ ಭೌತಿಕ ಸ್ಥಿತಿಯನ್ನು ಮರುವಿನ್ಯಾಸ 
ಮಾಡುವ ನಿಟ್ಟನಲ್ಲಯೂ ತರಬೇತಿಯ ಕಾರ್ಯಕ್ರಮಗಳಲ್ಲ ಗಮನ 
ಕೊಡಲಾಗಿತ್ತು. ಶಾಲೆಯ ರೂಪಾಂತರ ಪ್ರಕ್ರಿಯೆಯಲ್ಲ. ಕಡಿಮೆ 
ಭಾರದ ಪೀಠೋಪಕರಣಗಳ ಅಳವಡಿಕೆಯೂ ಒಳಗೊಂಡಿತ್ತು. 
ಮಕ್ಕಳು ಸಾಲಾಗಿ ಕುಆತುಕೊಳ್ಳಲು ಯಾವಾಗಲೂ ನಿರಾಕರಿಸುತ್ತಿದ್ದ 
ಕಾರಣ ಈ ಪೀಠೋಪಕರಣಗಳನ್ನು ತಾವೇ ಬೇಕಾದಲ್ಲಗೆ 
ಸುಲಭವಾಗಿ ಒಯ್ದು ಬದಲಾವಣಿ ಮಾಡಿಕೊಳ್ಳಬಹುದಾಗಿತ್ತು. 
ಮಕ್ತಳಗೆ ಸಣ್ಣ ಸಣ್ಣ ಗುಂಪುಗಳಲ್ಲ ಕಅಯುವುದು ಗೊತ್ತಿರಲಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಆದರೆ ಕ್ರಮೇಣ, ಆ ರೀತಿ ಕೆಲಸ ಮಾಡುವಾಗ ಪ್ರತಿ ಮಗುವೂ ತನ್ನ 
ಪಾಲು ಇರುವಂತೆ ನೋಡಿಕೊಳ್ಳಬೇಕು ಎಂಬ ಅಂಶವನ್ನು ಮಕ್ಷಳು 
ಅರಿತರು. ಕತೆ ಹೇಳುವ ಅವಧಿಯಲ್ಲಿ ಶಿಕ್ಷಕಿ ಮಕ್ಕಳನ್ನು ತನ್ನ ಹತ್ತಿರ 
ಕರೆದುಕೊಳ್ಳುತ್ತಿದ್ದರು. ಇದರಿಂದ ತರಗತಿಯಲ್ಲ ಹೊಸ ಚೈತನ್ಯ 
ತುಂಬುತ್ತಿತ್ತು. ಸೌತ್‌ ಡೆಲ್ಪ ಮುನಿಸಿಪಲ್‌ ಕಾಪೋರೇಷನ್‌ ವರ್ಷದ 
ಕೊನೆಯ ಪರೀಕ್ಷೆಯ ಸಂದರ್ಭದಲ್ಲದ್ದಾಗ ಅಗಾ ಖಾನ್‌ 
ಪ್ರತಿಷ್ಠಾನವು ಮಕ್ತಳಗೆ ಓದಲು. ಬರೆಯಲು. ಗ್ರಹಿಸಲು ಮತ್ತು 
ಮಾತನಾಡಲು ಕಅಸುವ ಮೂಲಕ ಮೌಲ್ಯಮಾಪನ ಮಾಡುವತ್ತ 
ಗಮನ ಕೇಂದ್ರೀಕರಿಸಿತು. ಪಠ್ಯೇತರ ಅಂಶಗಳುಳ್ಳ ಪ್ರಶ್ನೆಗಳನ್ನು 
ಕೇಳುವ ಮೂಲಕ ಮಕಳ ಕಲ್ಪನಾ ಸಾಮರ್ಥ್ಯವನ್ನೂ 
ಮೌಲ್ಯಮಾಪನ ಮಾಡಲಾಲಯುತು. 


ಈ ಎಲ್ಲಾ ಬಹುತಂತ್ರಗಳು ಮಕ್ಷಳು ತಮ್ಮ ಭಾಷಾ ಕೌಶಲ ಮತ್ತು 
ಭಾಷಾ ಸಾಮರ್ಥ್ಯ ಬೆಕೆಸುವಲ್ಲ ಶೇಕಡಾ 2೦ರಿಂದ ಶೇಕಡಾ 
8೦ರಷ್ಟು ಹೆಚ್ಚಳ ಕಂಡುಕೊಳ್ಳಲು ನೆರವಾಯುತು. 


ಕಲೆಯ ಮಧ್ಯಪ್ರವೇಶ 


ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ ನೇತೃತ್ವದಲ್ಲ ನಡೆದ ಈ 
ಯೋಜನೆಯಲ್ಲ ಕಲೆಯ ಮಧ್ಯಪ್ರವೇಶವು ತಾರ್ಕೀಕ ವಿಧಾನವಾಗಿ 
ಮಂದೆ ತೆರೆದುಕೊಂಡಿತು. ಇದು ನಾಟಕ ಮತ್ತು ಛಾಯಾಗ್ರಹಣ 
ಕಾರ್ಯಾಗಾರದೊಂದಿಗೆ ಶುರುವಾಯುತು. ಈ ಕಾರ್ಯಾಗಾರಕ್ಕೆ 
ಮಕ್ಷಳು ತಮ್ಮ ಪೋಷಕರನ್ನು ತಾವೇ ತಯಾರಿಸಿದ ಆಮಂತ್ರಣ 
ಪತ್ರಗಳನ್ನು ಕೊಟ್ಟು ಆಹ್ಹಾನಿಸಿದರು. ಶಾಲೆಯಲ್ಲ ನಡೆಯುವ 
ನಾಟಕ ಪ್ರದರ್ಶನಕ್ಕೆ ಊರವರನ್ನು ಇದೇ ಮೊದಲ ಬಾರಿಗೆ 
ಆಹ್ವಾನಿಸಲಾಗಿತ್ತು. ಇಂತಹ ಮಧ್ಯಪ್ರವೇಶದ ಅವಕಾಶಗಳನ್ನು 
ಸೃಷ್ಟಿಸಲೇಬೇಕಾಗಿತ್ತು. ಶಾಲೆಯ ವೇಳಾಪಟ್ಟಗೆ, ಸಂಪನ್ಮೂಲ 
ಶಿಕ್ಷಕರನ್ನು ಗುರುತಿಸಲು ಮತ್ತು ಮಕ್ಕಳಗೆ ಅವಕಾಶ ಸೃಷ್ಟಿಸಲು 
ಸಮಯಾವಕಾಶ ಹೊಂದಿಸಬೇಕಾಲಯುತು. 


ಇಬ್ಬರು ಕಲಾ ಶಿಕ್ಷಕರನ್ನು ನೇಮಕ ಮಾಡಲಾಲುತು ಮತ್ತು 
ವೇಳಾಪಟ್ಟ ಬದಲಾಯುಸುವ ಮೂಲಕ ಪ್ರತಿ ಮಗುವೂ ದಿನಾಲೂ 
ಕನಿಷ್ಠ ಒಂದು ಗಂಟಿ ಕಲಾ ತರಗತಿಯಲ್ಲ ಪಾಲ್ಗೊಳ್ಳುವಂತೆ 
ಮಾಡಲಾಲಯುತು. ಭಾಷಾ ಬೋಧನೆಯಲ್ಲ ನಾಟಕದ ಪಾತ್ರಗಳನ್ನು 
ಮಾಡುವುದು. ತಿಂಗಳಗೊಮ್ಮೆ ಬಾಲ ಸಭಾಗಳು ಮತ್ತು 
ವಾರಕ್ಕೊಮ್ಮೆ ಬೆಳಗಿನ ವಿಶೇಷ ಕಲಾಪಗಳ ಮೂಲಕ ವಿಶೇಷ 
ಸಂಭ್ರಮಾಚರಣೆ ದಿನಗಳನ್ನು ಏರ್ಪಡಿಸುವ ಮೂಲಕ ಮಕ್ನಳಗೆ 
ಅಭಿವ್ಯಕ್ತಿಗೆ ಒಂದು ಔಪಚಾರಿಕ ವೇದಿಕೆಯನ್ನು ನಿರ್ಮಿಸಿ- 
ಕೊಡಲಾಯುತು. ಮಕ್ನಳ ಬರವಣಿಗೆ ಮತ್ತು ಚಿತ್ರಕಲೆಯ 
ಪ್ರದರ್ಶನಕಾಗಿ ರಂಗ್‌ ತರಂಗ್‌ ಎಂಬ ನಿಯತಕಾಅಕವನ್ನು 
ಆರಂಭಸಲಾಲುತು. ಪಾರಂಪರಿಕ ಪಠ್ಯದ ಜೊತೆಗೆ ಸಾಂಸ್ಕೃತಿಕ 
ಚಟುವಟಕೆಗಳನ್ನೂ ಸೇರಿಸಲಾಯುತು. ಇಕೊ ಕ್ಷಬ್‌ ಮೂಲಕ 
ಪರಿಸರದ ಪಜ್ಞೆ ಮೂಡಿಸುವ ಪ್ರಯತ್ನವನ್ನೂ ಮಾಡಲಾಯಿತು. 
"ಚೀಲ ರಹಿತ ದಿನ' ಎಂಬುದಾಗಿ ಕರೆದು ಅಂದು ವಿಶೇಷ 
ಚಟುವಟಕೆಗಳನ್ನು ಹಮ್ಮಿಕೊಳ್ಳಲಾಯಿತು. 


ಈ ಎಲ್ಲಾ ಚಟುವಟಕೆಗಳಂದಾಗಿ ಮಕ್ಕಳ ಲೋಕಜ್ಞಾನ, ಅಭಿವ್ಯಕ್ತಿಗೆ 
ಅವಕಾಶ, ಆತ್ಮವಿಶ್ವಾಸ ಗಳಕೆ ಮತ್ತು ಹಾಜರಾತಿಯಲ್ಲ ಗಮನಾರ್ಹ 
ಹೆಚ್ಚಳವಾಗಿ ಶಾಲೆಗೆ ಪ್ರತಿನಿತ್ಯ ತಪ್ಪದೇ ಹಾಜರಾಗಲು ತೊಡಗಿದರು. 
ನಿಜಾಮುದ್ದೀನ್‌ ಬಸ್ತಿಯಲ್ಲ ಪೋಷಕರ ಶಿಕ್ಷಣ ಮಟ್ಟ ಅತ್ಯಂತ 
ಕೆಳಮಟ್ಟದಲ್ಲದ್ದರೂ ತಮ್ಮ ಮಕ್ಕಳನ್ನು ಓದಿಸುವ ಹಂಬಲ 
ಅವರಿಗಿತ್ತು. ಹಾಗಾಗಿ ಅಂತಹ ಸಮುದಾಯವನ್ನು ಒಳಗೊಳ್ಳಸಿ- 
ಕೊಳ್ಳುವುದು ಬಹಳ ಅವಶ್ಯ. ಕೆಲವೊಮ್ಮೆ. ಪೋಷಕರು 
ಶಿಕ್ಷಕರೊಂದಿಗೆ ಬೆರೆಯಲು ಹಿಂದೇಟು ಹಾಕುತ್ತಿದ್ದರು. 


ಆಲೋಚಿಸಬೇಕಾದ ಅಂಶಗಳು 


ಶಾಲೆಯೇನೋ ರೂಪಾಂತರಗೊಂಡಿತು. ಆದರೆ ಅದನ್ನು 
ಅಗಾಖಾನ್‌ ಅಭವೃದ್ಧಿ ಜಾಲದ ಘಟಕಗಳಂದ ಯಾವುದೇ 
ಸಂಪನ್ಮೂಲಗಳ ಕ್ರೋಡೀಕರಣ / ನೆರವು ಇಲ್ಲದೆ 
ಮುಂದುವರಿಸುವುದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿತ್ತು. 
ಸರ್ಕಾರದಿಂದ ಈಗ ಕೊಟ್ಟಿರುವ ಖರ್ಚುವೆಚ್ಚಗಳ ಹೊರತಾಗಿ 
ಹೆಚ್ಚುವರಿ ಸಂಪನ್ಮೂಲ ದೊರಕುವುದು ಅಸಾಧ್ಯ ಎಂದು ತೋರಿತು. 
ಎನ್‌.ಪಿ.ಟ. ದೆಹಲಅ ಸರ್ಕಾರವು ಶಿಕ್ಷಣಕ್ಸಾಗಿ ಅತ್ಯಧಿಕ ಪಮಾಣದಲ್ಲ 
ಅಂದರೆ ಶೇಕಡಾ 26ರಷ್ಟು ಅನುದಾನ ಮಂಜೂರು ಮಾಡಿತ್ತು. 
ಆದರೆ, ಪ್ರಾಥಮಿಕ ಶಿಕ್ಷಣದ ಹೊಣಿ ಸ್ಥಳೀಯ ಆಡಳತದ್ದಾಗಿದ್ದು. 
(ಇಲ್ಲ ನಗರಸಭೆ) ಹಾಗಾಗಿ ಈ ಅನುದಾನ ಮಂಜೂರಾತಿಯಿಂದ 
ಶಾಲೆಗೆ ಪ್ರಯೋಜನವಾಗುವುದಿಲ್ಲ. 


ಮುಂದುವರಿಯುತ್ತಾ ಹೋದಂತೆ 
ಸಮಸ್ಯೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ: 


ಎದುರಾದ ಕೆಲವು 


*ಕಲಕೆಗೆ ಸೌಕರ್ಯ ಒದಗಿಸಬೇಕು ಎ೦ಬ ಅಂಶ ಈಗ ಎಲ್ಲರಿಗೂ 
ತಿಆದಿದ್ದರೂ. ಸರ್ಕಾರಿ ಶಾಲೆಗಳಲ್ಲ ಸಿಬ್ಬಂದಿ ಕೊರತೆ. ಅನೈರ್ಮಲ್ಯ, 
ಮಕ್ಕಳನ್ನು ಕಲಕೆಯತ್ತ ಆಕರ್ಷಿಸುವಂತಹ ವ್ಯವಸ್ಥೆಯ ಕೊರತೆ 
ಇನ್ನೂ ಮುಂದುವರಿದಿದೆ. ಗರಿಷ್ಟ ಕಲಕಾ ಅವಧಿಯ ಬಗ್ಗೆ ಸಾಕಷ್ಟು 
ಸಂಶೋಧನಾ ಅಧ್ಯಯನಗಳು ನಡೆದಿವೆ. ಮಧ್ಯಾಹ್ನದ ಊಟದ 
ಯೋಜನೆಯಿಂದ ಮಕ್ಕಳನ್ನು ಶಾಲೆಯತ್ತ ಸೆಳೆಯಬಹುದೇ. 
ಶೌಚಾಲಯಗಳದ್ದರೆ ಹೆಣ್ಣು ಮಕ್ಷಳ ಹಾಜರಾತಿ ಹೆಚ್ಚಸಬಹುದೇ 
ಮುಂತಾದ ಅಂಶಗಳ ಮಹತ್ವದ ಅರಿವು ನಮಗೂ ಇದೆ. ಆದರೆ, 
ಮಕ್ಕಳನ್ನು ಕಲಕೆಯಲ್ಲ ತೊಡಗಿಸಿಕೊಳ್ಳಬಲ್ಲ ಶಾಲೆಗಳನ್ನು 
ನಿರ್ಮಿಸುವ ಇಚ್ಛೆಯ ಕೊರತೆ ಇದೆ ಎಂದು ನಾವು ಗಮನಿಸಿದ್ದೇವೆ. 
ಶಾಲೆಗಳ ನಮಗೆ ತಿಆದಿರುವಂತಹ ಮೂಲಸೌಕರ್ಯಗಳ 
ಚರ್ಚೆಗಿಂತ ಪಠ್ಯಕ್ರಮದಲ್ಲ ಮಾರ್ಪಾಡು, ಭಾಷಾ ಬೋಧನಾ 
ಕ್ರಮದಲ್ಲ ಬದಲಾವಣಿ ಮಾಡುವಂತಹ ಸಂಗತಿಗಳ ಬಧ್ವೆ ಚರ್ಚೆ 
ನಡೆಯಬೇಕಾಗಿದೆ. 


*ತಮ್ಮ ಮಕ್ಕಳ ಅವಶ್ಯಕತೆಯನ್ನು ಅರಿತು ಅವರಿಗೆ ಏನು ಬೇಕು 
ಮತ್ತು ಹೇಗೆ ಪ್ರೋತ್ಲಾಹಸಬೇಕೆನ್ನುವುದು ಶಿಕ್ಷಕರಿಗೆ ತಿಆದಿದೆ ಎಂದು 
ಭಾವಿಸಿ ಶಿಕ್ಷಕರನ್ನು ಸ್ವಾಯತ್ತ ವ್ಯಕ್ತಿಗಳಾಗಿ ಪರಿಗಣಿಸಲು ಶೈಕ್ಷಣಿಕ 
ಆಡಳತ ಮಂಡಳಗಳಗೆ ಯಾವುದರ ಅಗತ್ಯವಿದೆ? 


*ದೆಹಅಯ ಮಕ್ಕಳು ನವೆಂಬರ್‌ನಿಂದೀಚೆಗೆ ಚಆಗಾಲದ ಮಂಜು. 
ತೀವ್ರವಾದ ಚಳ, ಪ್ರತಿಭಟನೆಗಳು, ದೊಂಬ ಮತ್ತು ಈಗ 
ಕೋವಿಡ್‌-19 ನಂತಹ ಒಂದಿಲ್ಲೊಂದು ಕಾರಣಗಳಂ೦ದಾಗಿ ಶಾಲೆಗೆ 
ನಿಯಮಿತವಾಗಿ ಹೋಗಿಯೇ ಇಲ್ಲ. ಶ್ರೀಮಂತರ ಮನೆಯ 
ಮಕ್ನಳಗೆ ಡಿಜಟಲ್‌ ತರಗತಿ ಲಭ್ಯವಿದ್ದರೆ, ಸಂಪನ್ಯ್ಕೂಲದ 
ಕೊರತೆಯಿರುವ ಕುಟುಂಬದ ಮಕ್ಕಳಗೆ ಆ ಅವಕಾಶವಿಲ್ಲ. ಅಂತಹ 
ಕುಟುಂಬದ ಮಕ್ಕಳಗೆ ಹೆಚ್ಚು ಎ೦ದರೆ 25-3೦ ನಿಮಿಷ ಮಾತ್ರ 
ಫೋನ್‌ ಲಭ್ಯವಾಗಬಹುದು ಮತ್ತು ಅವರಿಗೆ ಮನೆಯಲ್ಲ 
ಕಂಪ್ಯೂಟರ್‌ ಲಭ್ಯವಿರುವುದಿಲ್ಲ. ಸೌತ್‌ ಡೆಲ್ಲ ಮುನಿಸಿಪಲ್‌ 
ಕಾಪೋರೇಷನ್‌ ಒಂದು ರೂಪದಲ್ಪ ಡಿಜಟಲ್‌ ತರಗತಿ ನಡೆಸಲು 
ಆರಂಬ ಸಿದ್ದರೂ ಪರಿಣಾಮವು ಏನಾಗುತ್ತದೆ ಎಂದು 
ಕಾದುನೋಡಬೇಕಿದೆ. ಯಾವ ಮಕ್ಕಳು ಇ.ಡಬ್ಬ್ಯೂ.ಎಸ್‌. 
ಕೋಟಾದಡಿ 'ಸರ್ಕಾರಿ ಶಾಲೆ'ಗಳಗೆ ದಾಬಲಾಗಿದ್ದಾರೋ ಅವರು. 
ಡಿಜಟಲ್‌ ತರಗತಿಗೆ ಹಾಜರಾಗಿರುವ, ಉಳ್ಳವರ ಮಕ್ಷಳಗಿಂತ 
ಕಲಕೆಯಲ್ಲ ತಮ್ಮ ಸಹಪಾಠಿಗಳಗಿಂತ ಸಾಕಷ್ಟು ಹಿಂದೆ ಇದ್ದಾರೆ. 


ಇದೆಲ್ಲದರ ಪರಿಣಾಮ. ಮಕ್ಕಳು ಶಾಲೆಗೆ ಹೋಗುತ್ತಾರೋ ಇಲ್ಲವೋ 
ಎಂಬುದರ ಮೇಲೆ ನಿಂತಿಲ್ಲ. ಬದಲಾಗಿ ಅವರ ಕಲಕೆಗೆ 
ಸಂಬಂಧಿಸಿದ ಈ ಎಲ್ಲಾ ಅಂಶಗಳನ್ನು ಅವಲಂಬಸಿದೆ ಎಂಬುದನ್ನು 
ನೋಡಬೇಕಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


66 


ಜ್ಯೋತ್ಸಾ ಲಾಲ್‌, ನಿಜಾಮುದ್ದೀನ್‌ ನಗರ ನವೀಕರಣ ಉಪಕ್ರಮದ ಅಗಾ ಖಾನ್‌ ಸಾಂಸ್ಥ ತಿಕ ಟಸ್ಟ್‌ನಲ್ಲ ಯೋಜನಾ 


ನಿರ್ದೇಶಕಿ. ಅವರು ನಿಜಾಮುದ್ದೀನ್‌ ಬಸ್ತಿಯಲ್ಲ ಸಾಮಾಜಕ ಅಭವೃದ್ಧಿ ಉಪಕ್ರಮಗಳ ನೇತೃತ್ವ ವಹಿಸುತ್ತಾರೆ. ಇವರನ್ನು 
jyotsna.lall@akdn.org ನಲ್ಲ ಸಂಪರ್ಕಿಸಬಹುದು. 


ಹೈದರ್‌ ಮೆಹ್ಚಿ ರಿಜ್ರ ಅವರು ಅಗಾ ಖಾನ್‌ ಅಭವೃದ್ಧಿ ಜಾಲದ ನಿಜಾಮುದ್ದೀನ್‌ ನಗರ ನವೀಕರಣ ಉಪಕ್ರಮದಲ್ಲ 
ಯೋಜನಾಧಿಕಾರಿ (ಶಿಕ್ಷಣ). ಇವರನ್ನು: hydermehdi.rizvi@akdn.org ನಲ್ಲ ಸಂಪಕಿೀಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ವ್ಯಸನದ ಸುತ್ತ ಒಂದು ಚರ್ಚೆ ಶಾಲೆಯಿಂದ ಮಾರುಕಟ್ಟೆವರೆಗೆ 


ಕಿಲೇಂದ್ರ ಕುಮಾರ್‌ 


ಅವು ಅಜೀಂ ಪ್ರೇಮ್‌ಜ ಶಾಲೆಯಲ್ಲನ ಆರಂಭಕ ದಿನಗಳು. ಒಂದು 
ದಿನ, ಸಂಗೀತ ತರಗತಿಯ ಸಮಯದಲ್ಲ ನನ್ನನ್ನು ಗಾಢವಾಗಿ 
ತಟ್ಣದ ಒಂದು ಘಟನೆ ನಡೆಯಿತು. ಇದು ನಡೆದದ್ದು ಒಂದನೇ 
ತರಗತಿಯಲ್ಲ. ತಮ್ಮ ಪರಿಸರದಲ್ಲ ನಡೆಯುವ ಘಟನೆಗಳ ಕುರಿತು 
ಮಕ್ಕಳು ಎಷ್ಟು ಚೆನ್ನಾಗಿ ತಿಆದಿರುತ್ತಾರೆ ಮತ್ತು ತಮ್ಮ ಸುತ್ತಮುತ್ತಅನ 
ಜೊತೆಗೆ ಅವರು ಹೇಗೆ ತೊಡಗಿಕೊಂಡಿರುತ್ತಾರೆ ಎಂಬುದನ್ನೂ 
ಒಳಗೊಂಡಂತೆ ನಾನು ಈ ತರಗತಿಯಲ್ಲ ಬಹಳಷ್ಟನ್ನು ಕಲತೆ. 
ಅವರು ತಮ್ಮ ಸುತ್ತಮುತ್ತಅನ ಆಗು ಹೋಗುಗಳನ್ನು ಸೂಕ್ಷವಾಗಿ 
ಗಮನಿಸುತ್ತಾರೆ, ತಮ್ಮ ಸುತ್ತ ಏನು ಸಂಭವಿಸುತ್ತದೆ ಎಂಬುದನ್ನು 
ಕಣ್ಣುಬಟ್ಟು ನೋಡುತ್ತಾರೆ ಮತ್ತು ಕಿವಿಗೊಟ್ಟು ಕೇಅಸಿಕೊಳ್ಳುತ್ತಾರೆ: 
ಅವುಗಳ ಜೊತೆ ತರ್ಕಿಸುತ್ತಾರೆ ಮತ್ತು ತಮ್ಮ ಅರ್ಥವನ್ನು 
ಕಟ್ಟಿಕೊಳ್ಳುತ್ತಾರೆ. ಅಂತಹ, ಒಂದು ಕಥಾನಕವನ್ನು ಹಂಚಿಕೊಳ್ಳಲು 
ಯೋಗ್ಯವೆಂದು ಭಾವಿಸಿ ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. 
ಮಕ್ಕಕ ಜೊತೆಗಿನ ಚರ್ಚೆಯು ಅವರ ಸ್ಥಳೀಯ ಭಾಷೆಯಲ್ಲ 
ನಡೆಯುತು. ಆದರೆ, ನಾನು ಅದನ್ನು ಇಲ್ಲ ಸರಳತೆಯ ಸಲುವಾಗಿ 
ಮತ್ತು ಹೆಚ್ಚು ಜನರನ್ನು ತಲುಪುವ ಸಲುವಾಗಿ ಹಿಂದಿಯಲ್ಲಿ 
ಬರೆಯುತ್ತಿದ್ದೇನೆ. (ಲೇಖನವು ಹಿಂದಿಯಿಂದ ಇಂದ್ಲೀಷ್‌ಗೆ ನಂತರ 
ಕನ್ನಡಕ್ಕೆ ಅನುವಾದಗೊಂಡಿದೆ.) 


ಎರಡನೇ ಅವಧಿಯಲ್ಲ, ನಾನು ನನ್ನು ಸಂಗೀತ ತರಗತಿಗೆ 
ಹೋದಾಗ, "ಬಡೆ ಸವೇರೆ ಉಟ್‌ ಮುರ್ಗೆ ನೆ' ಎಂಬ ಹಾಡಿನೊಂದಿಗೆ 
ತರಗತಿಯನ್ನು ಆರಂಭಸಿದೆ. ಹಾಡನ್ನು ಎಲ್ಲ ಮಕ್ಷಳು ಏಕಕಾಲಕ್ಕೆ 
ಹಾಡುತ್ತಿದ್ದರು. ಹಾಡುವಿಕೆ ಸರಾಗವಾಗಿ ಮುಂದುವರೆಯುತ್ತಿದ್ದಾಗ 
ಒಂದು ಮಗು ಹುಂಜದ ಕೂಗನ್ನು ಅನುಕರಣಿ ಮಾಡಿತು. 
ಪ್ರತಿಯೊಬ್ಬರು ಅನುಕರಣಿಯನ್ನು ಕೇಳ ನಗುವುದಕ್ಕೆ 
ಪ್ರಾರಂಭಿಸಿದರು. 


ಆಗ ಒಂದು ಮಗುವು ಇದ್ದಕ್ಕಿದ್ದಂತೆಯೇ ಗಟ್ಟಿಯಾಗಿ ಹೇಳತು, 
'ಟೀಚರ್‌, ನೋಡಿ, ಅವನಿಗೆ ಒಂದು ಹಲ್ಲು ಇಲ್ಲ!' 

ಎರಡನೇ ಮಗು ಹೇಳತು, "ಅವನು ತನ್ನ ಹಲ್ಲನ್ನು ಉಜ್ಜುವುದಿಲ್ಲ.' 
ಮೂರನೆಯ ಮಗು ಹೇಳತು, 'ಅವನ ಹಲ್ಲುಗಳೆಲ್ಲಾ 
ಹುಳುಕಾಗಿವೆ. 

ಮತ್ತೊಂದು ಮಗು, 'ಅವನು ಪೌಚ್‌ಅನ್ನು ತಿನ್ನುತ್ತಾನೆ." 

"ಪೌಚ್‌' ಎಂಬ ಶಬ್ದವನ್ನು ಕೇಳದ ತಕ್ಷಣ. ಆ ಮಗುವಿಗೆ ತುಂಬಾ 
ಕೋಪ ಬಂದಿತು. ಮತ್ತು ಅದು ಹೇಳತು, 'ಟೀಚರ್‌, ಅವರು 
ಸುಖಾಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡುತ್ತಾರೆ. ಅಂತಹ 
ವಸ್ತುಗಳನ್ನೆಲ್ಲ ನಾನು ತಿನ್ನುವುದಿಲ್ಲ!" 

ನಾನು ಅವರನ್ನು ಕೇಳದೆ, "ಈ 'ಪೌಚ್‌' ಅಂದರೆ ಏನು?' 
ಮಕ್ಕಳು ಪ್ರತಿಕ್ರಿಬುಸಿದರು, "ಓಹೋ! ಪೌಚ್‌ ಅಂದರೆ ಏನು 
ಅಂತಲೂ ಗೊತ್ತಿಲ್ಲವೇ ನಿಮಗೆ?” 

"ಇಲ್ಲ" ಅಂದೆ ನಾನು. 

ಮಕ್ಕಳು ವಿವರಿಸಿದರು. 'ಅದೊಂದು ತಿನ್ನುವ ವಸ್ತು' 

"ಅದು ತಿನ್ನುವ ಪದಾರ್ಥವಾದರೆ, ಅವನು ಅದನ್ನು ತಿಂದರೆ 

ಏನು ಸಮಸ್ಯೆ? 


ಮಕ್ಷಳು ಉತ್ತರಿಸಿದರು, "ಟೀಚರ್‌, ನಿಮಗೆ ಗೊತ್ತಿಲ್ಲ. ಅವನು ಅದಕ್ಕೆ 
ಅಂಟಕೊಂಡಿದ್ದಾನೆ.' 

'ಅವನು ಅದಕ್ಷೆ ಅಂಟಕೊಂಡರೆ ಏನಂತೆ?" 

ಈ ಹೇಳಕೆಗೆ ಮಕ್ಷಳು ಅಮಲೇರಿದಾಗ ಜನರು ಏನೇನು 
ಮಾಡುತ್ತಾರೆ ಎಂಬ ಹಲವು ಉದಾಹರಣಿಗಳನ್ನು ಕೊಟ್ಟರು. 
'ಅವರು ಅತ್ತಿಂದತ್ತ ತೂರಾಡುತ್ತಾರೆ', "ಅವರು ವಿದ್ಯುತ್‌ 
ಕಂಬಗಳಗೆ ಢಿಕ್ಕ ಹೊಡೆಯುತ್ತಾರೆ', "ಅವರು ಮನೆಯಲ್ಲ ಜಗಳ 
ಶುರುಮಾಡುತ್ತಾರೆ, "ಅವರು ರಸ್ತೆಗಳ ಮೇಲೆ ಬೀಳುತ್ತಾರೆ'. ಮತ್ತು 
'ಅವರು ಕೆಟ್ಟ ಪದಗಳನ್ನು ಆಡುತ್ತಾರೆ”. 

ನಾನವರನ್ನು ಕೇಳದೆ. 'ಓಹ್‌! ಹಾಗಾದರೆ, ಅದು ಒಳ್ಳೆಯ 
ಸಂಗತಿಯೇ?’ 

ಮಕ್ಷಳು ಒಮ್ಮತದಿಂದ ಹೇಳದರು, 'ಅಲ್ಲ.' 

ನಾನು ಸಮ್ಮತಿಸುತ್ತಾ ಹೇಳದೆ 'ಹೌದು. ನನಗೂ ಇದು ಒಳ್ಳೆಯ 
ಸಂಗತಿ ಅಂತ ಅನ್ನಿಸುವುದಿಲ್ಲ. ಈ 'ಪೌಚ್‌' ಎಲ್ವ ಸಿಕ್ಕಿತು? 
'ಅಂಗಡಿಯಲ್ಲ', ಎ೦ದು ಅವರು ಉತ್ತರಿಸಿದರು. 

"ಇದು ಒಂದು ಕೆಟ್ಟ ವಸ್ತು ಆಗಿದ್ದರೆ. ಅವರು ಯಾಕೆ ಅದನ್ನು 
ಮಾರುತ್ತಾರೆ?” 

ಮಕ್ಕಳು ಹೇಳದರು, "ಟೀಚರ್‌, ದುಡ್ಡು ಸಂಪಾದಿಸುವುದಕ್ಕೆ. 
ಮತ್ತೇನಕ್ಕೆ?' 

'ಹಾಗಾದರೆ, ದುಡ್ಡು ಸಂಪಾದಿಸುವುದಕ್ಕೆ 'ಪೌಚ್‌'ನ್ನು ಮಾರುವ 
ಮಾರ್ಗ ಒಂದೇ ಇರುವುದೇ?’ 

ಮತ್ತೆ ಅವರು ಒಕ್ಕೊರಳನಿಂದ ಹೇಳಆದರು, 'ಅಲ್ಲ.' 
"'ಹಾಗಾದರೆ?' 


ಮಕ್ಕಳು ಉತ್ತರಿಸಿದರು, "ಆಲೂಗಡ್ಡೆ ಮಾರುವುದರಿಂದ, ಈರುಳ್ನ 
ಮಾರುವುದರಿಂದ, ಚಾಕೋಲೇಟ್‌ ಮಾರುವುದರಿಂದ, ಜಸ್ಸತ್ತು 
ಮಾರುವುದರಿಂದ, ನಾವು ಬೆಳೆದ ಫಸಲುಗಳನ್ನು ಮಾರುವುದರಿಂದ, 
ಕಾಮಿಕ್‌ ಪು್ತಕಗಳನ್ನು ಮಾರುವುದರಿಂದ, ಚಿಪ್ಲ್‌ ಮಾರುವುದ- 
ರಿಂದಲೂ ಹಣ ಸಂಪಾದಿಸಬಹುದು.' 


"ಹಾಗಾದರೆ, ಈ 'ಪೌಚ್‌' ಮಾರಾಟ ನಿಲ್ಲಬೇಕು" 

"ಹೌದು, ಅದು ನಿಜ', ಎಂದರು ಮಕ್ಕಳು. 

ನಾನು ಅವರನ್ನು ಕೇಳದೆ, "ಹಾಗಾದರೆ, ಅದು ಹೇಗೆ ಸಾಧ್ಯ?” 
ಅವರು ಉತ್ತರಿಸಿದರು, "ನಾವು ನಾಳೆ ಅಂಗಡಿಗೆ ಹೋಗುವ. 
ಅವರಿಗೆ ಪೌಚ್‌ ಮಾರಬಾರದೆಂದು ಹೇಳಕೋಣ.' 

ಚರ್ಚೆ ಮುಂದುವರೆಯುತ್ತಿತ್ತು. ಆದರೆ ಮುಂದಿನ ತರಗತಿಗೆ 
ಸಮಯವಾಗಿದ್ದರಿಂದ ನಾನು ಹೊರಟೆ. 


ಚರ್ಚೆಯ ಆರಂಭದಲ್ಲ. ಗುಬ್ಬಾದ ಬಣ್ಣೆ ನನಗೇನೂ 
ಗೊತ್ತಿಲ್ಲವೆಂಬಂತೆ ನಾನು ನಡೆದುಕೊಂಡೆ. ತರಗತಿ ಚರ್ಚೆಯ 
ಮುಂದುವರಿದ ಭಾಗವಾಗಿ, ಪ್ರಲ್ಲ ಸಮಯದ ನಂತರ, ಮಕ್ಕಳು 
ತಾವು ಬೋರ್ಡ್‌ ಮೇಲೆ ಬಡಿಸಿದ ಚಿತ್ರವನ್ನು - ತೋರಿಸಲು- 
ನನ್ನನ್ನು ಬರಹೇಳದರು. 'ಟೀಚರ್‌. ನೋಡಿ. ಹೀಗೆ ಅವರು 
ಯಾವಾಗಲು 'ಪೌಚ್‌'ಗಳನ್ನು ತಮ್ಮ ಅಂಗಡಿಗಳಲ್ಲ 
ತೂಗುಹಾಕುತ್ತಾರೆ' ಎಂದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮುಂದಿನ ಸಲ ನಾನು ಅವರ ತರಗತಿಗೆ ಹೋದಾಗ, ಅವರು ತಮ್ಮ 
ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡರು. ಅವರ 
ಅನುಭವಗಳು ಬಗೆ ಬಗೆಯಾಗಿದ್ದವು. 'ನಮ್ಮ ಕಾಲನಿ/ಬೀದಿಯ 
ಅಂಗಡಿಗಳಗೆ ನಾವು ಹೋದೆವು. ಅಂಗಡಿಯ ಮಾಲೀಕ ಮತ್ತು 
ಅಲ್ಲ ಕುಳತಿದ್ದ ಜನರು ನಮ್ಮನ್ನು ದೂರ ಹಿಡಿಸಿದರು. ಜೊತೆಗೆ 
ಅವರು ನಮ್ಮನ್ನು ಗೇಆಅ ಮಾಡಿ ನಕ್ಕರು' ಎಂದು ತಮ್ಮ 
ಅನುಭವವನ್ನು ಮಕ್ಕಳು ಹಂಚಿಕೊಂಡರು. ಮತ್ತೊಂದಷ್ಟು ಮಕ್ಕಳು. 
"'ತಾಮ ಮಾರುವುದನ್ನು ನಿಲ್ಪಸುವುದಿಲ್ಲವೆಂದು ಗಾಡಿಯಲ್ಲ 
ಮಾರುವಾತ ನಮಗೆ ಹೇಳದ' ಎಂದರು. ಹುಡುಗಿಯೊಬ್ಬಳು 
ಹೇಳದಳು, "ನನ್ನ ಅಪ್ಪ ಮಾರುವುದನ್ನು ನಿಲ್ಲಸುತ್ತೇನೆ ಅಂದರು. 
ಆದರೆ ಇನ್ನೂ ಅದನ್ನು ಮಾರುತ್ತಲೇ ಇದ್ದಾರೆ." 


ಈ ಹಿಂದೆ ನಾನು ಹಲವಾರು ಸಂಸ್ಥೆಗಳಲ್ಲ ಕಾರ್ಯನಿರ್ವಹಿಸಿದ್ದೇನೆ. 
ಆದಾಗ್ಯೂ, ಇಂತಹ ಕುತೂಹಲಕರ ಅನುಭವ ನನಗೆ ಆದದ್ದು ಇದೇ 
ಮೊದಲು. ಮತ್ತು ಎಳೆಯ ಮಕ್ಷಳಗೆ ಅಷ್ಟರ ಮಟ್ಟನ ಅರಿವು ಇರುತ್ತದೆ 
ಎಂಬ ವಿಚಾರವು ನನಗೆ ಹೊಸತೇ ಆಗಿತ್ತು. ಸಾಮಾನ್ಯವಾಗಿ 
ಶಾಲೆಗಳಲ್ಲ. ಬೇರೆ ಬೇರೆ ಶಿಕ್ಷಕರಿಗೆ ನಿರ್ದಿಷ್ಟ ಅವಧಿಗಳು 
ನಿಗದಿಯಾಗಿರುತ್ತವೆ. ಆ ಅವಧಿಯಲ್ಲ ಅವರು ಒಂದು ನಿರ್ದಿಷ್ಟ 
ವಿಷಯವನ್ನು ಬೋಧಿಸಬೇಕಾಗಿರುತ್ತದೆ ಮತ್ತು ಅವರ ತರಗತಿಯು 
ಆ ವಿಷಯದ ಸುತ್ತವೇ ನಡೆಯುತ್ತದೆ. ಆದಾಗ್ಯೂ, ಮಕ್ಕಳನ್ನು ಮತ್ತು 
ಅವರ ಸುತ್ತ ಸಂಭವಿಸುವ ಘಟನೆಗಳನ್ನು ಅರ್ಥಮಾಡಿಕೊಳ್ಳಲು 


ಒಂದು ಸಂವಾದವು ಬಹಳ ಉಪಯುಕ್ತವಾದ ವಿಧಾನ ಎಂದು 
ನಾನು ಯೋಚಿಸಿದೆ. ಮತ್ತು ಇದನ್ನು ಸಾಧ್ಯಗೊಳಸುವುದಕ್ಕೆ ಒಂದು 
ಅವಕಾಶದ ಅಗತ್ಯವಿದೆ. ಈ ಕಾರಣಕ್ಸಾಗಿ. ಮಕ್ತಕೊಂದಿಗಿನ ಈ 
ಚರ್ಚೆಯನ್ನು ಮುಂದುವರಿಸುವ ಇರಾದೆಯಿಂದ ಸಂಗೀತ 
ತರಗತಿಗೆ ನಾನು ಯೋಜಿಸಿದ್ದ ಚಟುವಟಕೆಯನ್ನು ಬದಿಗಿರಿಸಿದೆ. 


ತಮ್ಮ ಸುತ್ತಅನ ಪರಿಸರದಲ್ಲ ಮತ್ತು ಅದರ ಹೊರಗಿನ ವಿಶಾಲ 
ಸಮಾಜದಲ್ಲಯೂ ಕೂಡ ಮಕ್ಕಳ ಅಭವ್ಯಕ್ತಿಗಳನ್ನು ವಯಸ್ಸರು 
ಮತ್ತು ದೊಡ್ಡವರು ಹೇಗೆ ಹತ್ತಿಕ್ಸುತ್ತಾರೆ ಅಥವಾ ಉಪೇಕ್ಷಿಸುತ್ತಾರೆ 
ಎಂಬುದನ್ನು ಈ ಸಂವಾದದ ಮೂಲಕ ನಾನು ಅರಿತುಕೊಂಡೆ. 
ಅವರ ಆಲೋಚನೆಗಳಗೆ ಸಿಗಬೇಕಾದ ಗಮನ ಸಿಗುವುದಿಲ್ಲ ಅಥವಾ 
ಚಿಕ್ಕವರೆಂದು ತಿರಸ್ಥರಿಸಲ್ಲಡುತ್ತವೆ. ಈ ಮಕ್ಕಳಗೆ ಹಿರಿಯರಿಗೆ 
ಮನವರಿಕೆ ಮಾಡುವ ಅಥವಾ ಅವರೊಂದಿಗೆ ಸಂವಾದಿಸುವ ದೈಹಿಕ 
ಅಥವಾ ಮಾನಸಿಕ ಸಾಮರ್ಥ್ಯ ಇರುವುದಿಲ್ಲ ಎಂಬುದು ವಾಸ್ತವ 
ಸಂಗತಿಯಾದರೂ, ಸರಿ ಮತ್ತು ತಷ್ಟುಗಳ ನಡುವೆ ಇರುವ 
ವ್ಯತ್ಯಾಸವನ್ನು ತೋರಿಸುವ ಅವರ ಸಾಮರ್ಥ್ಯ ಮತ್ತು ಅವರ 
ವಿರೋಧವನ್ನು ದೊಡ್ಡವರ ಮುಂದೆ ವ್ಯಕ್ತಪಡಿಸಬಲ್ಲರು ಎಂಬುದು 
ಸ್ಥರಣೀಯ ಸಾಧನೆಯೇ ಸರಿ. ಒಂದುವೇಳೆ ಅವರ ದೃಢ ನಿರ್ಧಾರ 
ನಿರಂತರ ಮುಂದುವರೆದದ್ದೇ ಆದರೆ. ಖಂಡಿತವಾಗಿಯೂ ಅವರು 
ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುವಲ್ಲ ಬಹಳ 
ಅಮೂಲ್ಯವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. 


ಅಂಗಡಿಗಳಲ್ಲ ಮಾರುವ ಪೌಚ್‌ಗಳ ಬಣ್ಣೆ ಮಕ್ಕಳು ಬಡಿಸಿದ ಚಿತ್ರ 


ಕಿಲೇಂದ್ರ ಕುಮಾರ್‌ ಸಾಹು ಅವರು ಶಾಸ್ತ್ರೀಯ ಸಂಗೀತದಲ್ಲ ಎಂಎ ಮತ್ತು ವಿಶಾರದ ಪದವಿಯನ್ನು ಪಡೆದಿದ್ದಾರೆ. ಕಳೆದ 
ಏಳು ವರ್ಷಗಳಂದ ಶಿಕ್ಷಣ ಕ್ಲೇತ್ರದಲ್ಲ ಸಂಗೀತದ ಜೊತೆಗೆ ಅವರು ಸಂಬಂಧ ಇಟ್ಟುಕೊಂಡೇ ಇದ್ದಾರೆ. ಆಕಾಶವಾಣಿ ಮತ್ತು 
ದೂರದರ್ಶನದಂತಹ ರಾಷ್ಟ್ರೀಯ ವಾಹಿನಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲ ಸ್ಥಳೀಯ ಜನಪದ ಗೀತೆಗಳನ್ನು ಪ್ರಸ್ತುತಿ 
ಪಡಿಸುತ್ತಿರುವುದು ಇವರ ವಿಶೇಷ ಸಾಧನೆ. ಅವರು ಎಳೆಯ ಮಕ್ಕಳಗೆ ಸಂಗೀತದ ಮೂಲಕ ಭಾಷಿಕ ಕೌಶಲಗಳನ್ನು 
ಕಅಸುವ ಪ್ರಕ್ರಿಯೆಯಲ್ಲ ತೊಡಗಿಸಿಕೊಂಡಿದ್ದಾರೆ. ಅದಕಾಗಿ ಅವರು ಹಾಡುಗಳನ್ನು ಹಾಡುವ. ಸಂಗೀತೋಪಕರಣಗಳನ್ನು 
ನುಡಿಸುವ ಮತ್ತು ಪರಸ್ಪರ ಸಂವಾದಿಸುವ ದಾರಿಗಳನ್ನು ಬಳಸಿಕೊಳ್ಳುತ್ತಾರೆ. 2೦17ರಿಂದ ಧಮ್‌ತರಿಯ 
ಶಂಕರದಹ್‌ನಲ್ಲರುವ (ಛತ್ತೀಸ್‌ಗಡ) ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. 


ಇವರನ್ನು khilendra.sahu@azimpremjifoundation.org ನ ಸಂಪರ್ಕಿಸಬಹುದು. 


ಅನುವಾದ: ದೇವಿಕ ಧರ್ಮಿಷ್ಟೆ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂತೋಷದ ಕರಣ? 


ತಿ ಗುಪ್ತ 


ಆರಂಭ ಕಾಲದಿಂದಲೂ ಶಿಕ್ಷಣದ ಅರ್ಥವು ಕಾಲಕಾಲಕ್ಕೆ 
ಬದಲಾಗುತ್ತ ಬಂದಿದೆ. ಪ್ರಾಚೀನ ಕಾಲದಲ್ಲ ಶಿಕ್ಷಣವನ್ನು ವ್ಯಕ್ತಿಯ 
"ಧರ್ಮ' ಎಂದು ವ್ಯಾಖ್ಯಾನಿಸಲಾಗುತ್ತಿದ್ದುದು ಇಂದು ಅದನ್ನು 
'ವೈಜ್ಞಾನಿಕ ಆಲೋಚನೆ' ಎಂದು ಅರ್ಥೈಸಲಾಗುತ್ತದೆ. ಭಾರತೀಯ 
ಸಂವಿಧಾನದ ಪೀಠಿಕೆಯಲ್ಪ್ಲ ಜಂಬಸಿರುವಂತೆ ನಿರ್ವ ಸುಶಿಕ್ಷಿತ 
ಭಾರತೀಯನ ಕುರಿತ ವ್ಯಾಖ್ಯಾನ ಹೀಗಿದೆ: ವೈಜ್ಞಾನಿಕ 
ಮನೋಧರ್ಮ ಮತ್ತು ಉದಾರ ದೃಷ್ಟಿಕೋನ ಹೊಂದಿರುವ ವ್ಯಕ್ತಿ, 
ವೈಯಕ್ತಿಕ ಆಲೋಚನಾ ಸಾಮರ್ಥ್ಯ ಹೊಂದಿರುವವನು. 
ಶಾಂತವಾಗಿ ಮತ್ತು ಸಂತೋಷವಾಗಿ ಇರುತ್ತಾ ತನ್ನ 
ಅವಲೋಕನಗಳ, ಪ್ರಯೋಗಗಳ ಮತ್ತು ಚಿಂತನೆಗಳ ಅಡಿಪಾಯದ 
ಮೇಲೆ ಹೊಸ ಜ್ಞಾನದ ಯುಗವನ್ನು ಪ್ರಾರಂಭಸುವವನು. (ಅಯವ್‌ 
ಒರಗದ್‌, 2೦1೦, ಹೈನೋಟ್ಡ್‌. ೭2೦16). 1947ರಲ್ಲ ದೇಶ ಕಂಡ ಈ 
ಕನಸು, ಸ್ವಾತಂತ್ಯ ಪಡೆದ 73 ವರ್ಷಗಳ ನಂತರವಾದರೂ 
ನೆರವೇರಿದೆಯೇ? 


ಶಿಕ್ಷಣದ ಗುರಿಗಳು: 


ಶಿಕ್ಷಣದ ಮೇಲೆ ಸರಕಾರ ಹೂಡಿದ ಯಾವುದೇ ಹೂಡಿಕೆಯು 
ಭವಿಷ್ಯದ ಲಾಭದ ದೃಷ್ಟಿಬುಂದ ಕೂಡಿರುತ್ತದೆ. ವಿಜ್ಞಾನ. ಗಣಿತ 
ಮತ್ತು ಕಲೆಯ ಕ್ಷೇತ್ರಗಳ ಹೊಸ ಜ್ಞಾನ ಮತ್ತು ಸಂಶೋಧನೆಗಳ 
ಹೆಬ್ದಾಗಿಲುಗಳನ್ನು ತೆರೆಯಲು ನಮಗೆ ಸಾಧ್ಯವಾಗಿದೆ. ಆದರೆ ಪ್ರತಿ 
ವರ್ಷ ಬಹು ಸಂಖ್ಯೆಯ ಯುವಜನರನ್ನು ಶಿಕ್ಷಿತರನ್ನಾಗಿ ಮಾಡಿದ 
ಮೇಲೂ, ಹಿಂಸೆ. ನೋವು, ದುರಾಸೆ, ದ್ವೇಷ ಇಲ್ಲದ ಬದುಕಿನ 
ಭರವಸೆಯನ್ನು ಅವರಿಗೆ ಕೊಡಲಾಗುತ್ತಿಲ್ಲ ಎ೦ಬ ವಾಸ್ತವಕ್ಕೆ ನಾವು 


ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಸಾಮಾಜಕ 
ಪಿಡುಗುಗಳಆಂದಾಗಿ ಅತಿವೇಗವಾಗಿ ಕೆಡುಕನ ಸನ್ನಿವೇಶಗಳು 
ಏರುತ್ತಿರುವುದು ಜಾಗತಿಕವಾಗಿ ಇಂದು ಮಾನವ ಕುಲವು 
ಎದುರಿಸುತ್ತಿರುವ ಬಹುದೊಡ್ಡ ಬೆದರಿಕೆಯಾಗಿದೆ. (ಶಿಕ್ಷಣ 
ನಿರ್ದೇಶನಾಲಯ, ರಾಷ್ಟ್ರ ರಾಜಧಾನಿ ಪ್ರದೇಶದ ಸರಕಾರ, ದೆಹಲ). 


2೦18ರ ವಿಶ್ವ ಸಂತೋಷ ವರದಿಯಲ್ಲ ಭಾರತವು ಮತ್ತೆ 133ನೇ 
ಸ್ಥಾನದಲ್ಲದ್ದು, ಪ್ರಪಂಚದಲ್ಲ ಅತಿಹೆಚ್ಚು ಆತ್ಮಹತ್ಯೆ ಮಾಡಿ- 
ಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ಪ್ರಮಾಣದಲ್ಲೂ ಮುಂಚೂಣಿಯಲ್ಲದೆ. 
(ಇಟ ಕಾಂಟ್ರಬ್ಳ್ಯೂಟರ್ಸ್‌, 2೦18). ಈ ಅಂಕಿ-ಅಂಶಗಳು 
ಭಾರತೀಯ ಶಾಲೆಗಳಲ್ಲ ವಿದ್ಯಾರ್ಥಿಗಳ ಯೋಗಕ್ಷೇಮದ 
ವಿಷಯದಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನಿಸುವಂತೆ ಇವೆ. 
ಇದನ್ನು ಒಂದು ಚಕ್ಷಟ್ಟು ಎಂದು ಪರಿಗಣಿಸಿ. ದೆಹಅ ಸರಕಾರವು 
ಪಠ್ಯಕ್ರಮವೊಂದನ್ನು ಯೋಚಿಸಿತು. ಈ ಪಠ್ಯಕ್ರಮವು ಬೌದ್ದಿಕ 
ಬೆಳವಣಿಗೆ, ಭಾಷೆ, ಸಾಕ್ಷರತೆ ಮುಂತಾದವುಗಳನ್ನು 
ಪ್ರೋತ್ಸಾಹಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಯೋಗಕ್ಷೇಮ ಮತ್ತು 
ಅವರ ಸಂತೋಷವನ್ನೂ ಪರಿಗಣಿಸಿತು (ಎಸ್‌ಸಿಇಆರ್‌ಟ. ಡೆಲ್ಲಿ. 
2೦1೨9). ಈ ಕನಸನ್ನು ಸಾಕಾರಗೊಳಆಸಲು, ಜುಲೈ 2೦18ರಲ್ತ 
ದೆಹಆಅ ಸರಕಾರದ ನೇತೃತ್ವ ವಹಿಸಿದ ಆಮ್‌ ಆದ್ಮಿ ಪಕ್ಷವು 
ಸಂತೋಷದ ಪಠ್ಯಕ್ರಮವನ್ನು ನರ್ಸ್ಪರಿಯಂದ 8ನೇ ತರಗತಿವರೆಗೆ 
ರಾಷ್ಟ್ರೀಯ ಎನ್‌ಸಿಟ (ರಾಷ್ಟ್ರ ರಾಜಧಾನಿ ಗಡಿಪ್ರದೇಶ)ಯ ಒಳಗಿನ 
ಎಲ್ಲಾ ಸರಕಾರಿ ಶಾಲೆಗಕಲ್ಲ ಜಾರಿಗೆ ತಂದಿತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ನನ್ನ ಚಳಗಾಲದ ಕ್ಷೇತ್ರ ಯೋಜನೆಯಾಗಿ ಸಂತೋಷ ಪಠ್ಯಕ್ರಮದ 
ಮೇಲೆ ನಾನೊಂದು ಪ್ರತಂತ್ರ ಅಧ್ಯಯನ ನಡೆಸಿದೆ. ಏಳು 
ವಾರಗಳಗಿಂತಲೂ ಹೆಚ್ಚನ ಸಮಯವನ್ನು ಕ್ಷೇತ್ರಕಾರ್ಯದಲ್ಲಿ 
ತೊಡಗಿಸಿಕೊಂಡೆ. ದೆಹಲಿಯ ಎಂಟು ಸರಕಾರಿ ಶಾಲೆಗಳಲ್ಲ, 
ಸಂದರ್ಶನ ಮಾಡಲು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಜೊತೆ 
ನಂಟು ಬೆಳೆಸಿಕೊಳ್ಳುವುದರಿಂದ ಆರಂಭಗೊಂಡು, ತರಗತಿಗಳನ್ನು 
ಗಮನಿಸುವುದು. ಶಿಕ್ಷಕರು ಮತ್ತು ಇತರೆ ಶೈಕ್ಷಣಿಕ ಅಧಿಕಾರಿಗಳ 
ಜೊತೆ ವಿಷಯ ನಿರ್ದಿಷ್ಟ ಗುಂಪು ಚರ್ಜೆಗಳನ್ನು ನಡೆಸಿದೆ. 
ಪಠ್ಯಕ್ರಮದ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಮತ್ತು ಅವುಗಳ ತರಗತಿ 
ಆನ್ವಯುಕತೆಗಳನ್ನು ಹೆಚ್ಚು ಸಮರ್ರವಾಗಿ ಅರ್ಥಮಾಡಿಕೊಳ್ಳಲು ಇದು 
ನನಗೆ ನೆರವಾಯಿತು. 


ಸಂತೋಷದ ಪಠ್ಯಕ್ರಮ ಎಂದರೆ ಏನು? 


ಸಂಬಂಧಗಳಲ್ಲ ನಮ್ಮ ಭಾವನೆಗಳ 
ಮೂಲಕವಾದ - ಆಳದ ಆನಂದ 


ಕಲಕೆ ಮತ್ತು ಅರಿವಿನ ಮೂಲಕವಾದ 
-— ಸುಫ್ಳಿರ ಆನಂದ 


ಆನಂದದ ತ್ರಿವಳಗಳು 


ಸಂತೋಷ ತ್ರಿಪ೬ (The Triad of Happiness) ಎ೦ದು 


ಕರೆಯಲಾಗುವ ಸಂತೋಷದ ಪಠ್ಯಕ್ರಮವು (Happiness 
Curriculum) ವೈಜ್ಞಾನಿಕವಾಗಿ ವಿನ್ಯಾಸಗೊಂಡ ಅಭ್ಯಾಸ- 
ಕ್ರಮವಾಗಿದೆ. ಪ್ರಬಲವಾದ ಮಾನವೀಯ ಮತ್ತು ಸಾಮಾಜಕ 
ಮಾದರಿಗಳನ್ನು ಆಧರಿಸಿದ ಈ ಪಠ್ಯಕ್ರಮವನ್ನು ತತ್ವಜ್ಞಾನಿ ಅಗ್ರಹಾರ 
ನಾಗರಾಜ್‌ (1೨೨೨) ಅವರು ರೂಪಿಸಿದ್ದಾರೆ. (SCERT, Delhi, 
2019). ಇದರ ಪ್ರಕಾರ, ಮನುಷ್ಯರು ಇಂದ್ರಿಯಗಳು, 
ಸಂಬಂಧಗಳು ಮತ್ತು ಕಲಕೆಯ ಮೂಲಕ ಸಂತೋಷವನ್ನು 
ಪಡೆದುಕೊಳ್ಳುತ್ತಾರೆ. ಇವುಗಳಲ್ಲ ಪ್ರತಿಯೊಂದೂ, ಭೌತಿಕ, 
ವರ್ತನಾತಕ. ಬೌದ್ಧಿಕ, ಮತ್ತು ಅನುಭವಾತೃಕ ಎಂಬ ಮನುಷ್ಯನ 
ಬದುಕನ ನಾಲ್ದು ಆಯಾಮಗಳನ್ನು ಸಂಬೋಧಿಸುತ್ತವೆ:. ಎ. 
ನಾಗರಾಜ್‌ ಅವರ ಪ್ರಕಾರ, ಮನುಷ್ಯ ಜೀವಿಗಳು ಬದುಕಿನ ಈ 
ಎಲ್ಲಾ ಅಂಶಗಳಂದ ಅಗತ್ಯತೆಗಳನ್ನು ಶಡೇರಿಸಿಕೊಳ್ಳುವುದಕ್ಕೆ 
ಪ್ರಯತ್ನಿಸುತ್ತಾರೆ. ಅದರ ಫಅತಾಂಶವೇ ಶಾಂತಿ, ತೃಪ್ತಿ ಮತ್ತು 
ಸಂತೋಷಗಳ ಗಳಕೆ ಆಗಿರುತ್ತದೆ. ಇವೆಲ್ಲವೂ ಒಟ್ಟಿಗೆ ಮಾನವ 
ಆನಂದವನ್ನು ರೂಪಿಸುತ್ತವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಈ ಮಾದರಿಯ ಆಧಾರದ ಮೇಲೆ ಅದರ ಎಲ್ಲಾ ಘಟಕಗಳು ಮತ್ತು 
ವಿನ್ಯಾಸಗಳು ಮಕ್ಕಳಗೆ ಕಅಕೆಯ ಸಂದರ್ಭದಲ್ಲ ಈ ಮೂರು 
ಬಗೆಯ ಆನಂದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ 
ದೆಹಲಯ ಶಿಕ್ಷಣ ಇಲಾಖೆಂಯ ತನ್ನ ಪಠ್ಯಕ್ರಮವನ್ನು 
ರೂಪಿಸಿಕೊಂಡಿದೆ. ಪಠ್ಯದ ಮುಂದಿನ ವಿಷಯ ಹಿಂದಿನದ್ದಕ್ಕೆ ತಳುಕು 
ಹಾಕಿಕೊಂಡಿದ್ದು. ಮಗು ಒಂದು ತರಗತಿಯಬುಂದ ನಂತರದ 
ತರಗತಿಗೆ ಬೆಳವಣಿಗೆ ಹೊಂದುತ್ತಿದ್ದಂತೆ ಜ್ಞಾನವು ಗಾಢವಾಗುವುದು 
ಎಂಬರ್ಥದಲ್ಲ ಕಲಕಾ ಮಾದರಿಗಳನ್ನು ಸುರು ಆಕೃತಿಯಲ್ಲಿ 
ರಚಿಸಲಾಗಿದೆ. ಶಿಕ್ಷಕರ ಮಾರ್ಗದರ್ಶನಕ್ಕಾಗಿ "ಸಂತೋಷದ 


ತರಗತಿಗೆ ಶಿಕ್ಷಕರ ಕೈಪಿಡಿ'ಯನ್ನು (Teacher's Handbook for 
Happiness Class) aದಗಿಸಲಾಗಿದೆ. 


ಪಠ್ಯಕ್ರಮದ ರಚನೆಕಾರರ ಪ್ರಕಾರ, ಶಿಕ್ಷಕರು. ತತ್ವಜ್ಞಾನಿಗಳು ಮತ್ತು 
ಇತರರ ಮಾರ್ಗದರ್ಶನದ ಜೊತೆಗೆ ರಚಿತವಾದ ಅದರ ವಸ್ಸು 
ವಿಷಯಗಳು ಸಾರ್ವತ್ರಿಕವಾದುದು ಮತ್ತು ವಯೋಮಾನಕ್ಕೆ 
ತಕ್ಷುದಾಗಿ ವಿನ್ಯಾಸಗೊಂಡಿದೆ. ವಿದ್ಯಾರ್ಥಿಗಳ ಅರಿವಿನ ಪರಿಧಿ 
ಮತ್ತು ಸಾವಧಾನತೆಯನ್ನು ಹೆಚ್ಚಿಸುವುದು. ಕಲಕೆಯನ್ನು 
ಗಾಢವಾಗಿಸುವುದು, ಆ ಮೂಲಕ ಭವಿಷ್ಯದಲ್ಲಿ ತಾವೇನಾಗು- 
ತ್ರೇವೆಯೋ ಎಂಬುದರ ಆಚೆಗೂ ಹೆಚ್ಚು ಸಂತೋಷದ ಮತ್ತು 
ಅರ್ಥಪೂರ್ಣವಾದ ಬದುಕನ್ನು ನಡೆಸಲು ಸಾಧ್ಯವಾಗಿಸುವುದು ಈ 
ಪಠ್ಯಕ್ರಮದ ಉದ್ದೇಶಿತ ಫಅತವಾಗಿದೆ. ಈ ಪಠ್ಯಕ್ರಮದಿಂದ ಪ್ರತಿ 
ಮಗುವೂ ಜನಾಂಗೀಯತೆ, ಪ್ರಾದೇಶಿಕತೆ, ಧರ್ಮ, ಮತ್ತು ಜಾತಿಯ 
ಹೊರತಾಗಿಯೂ ಹೇಗೆ ಆನಂದವಾಗಿರುವುದು ಎಂಬುದನ್ನು 
ಕಲಅಯಬಹುದು ಎಂದು ಪಠ್ಯ ರಚನೆಕಾರರು ಭಾವಿಸುತ್ತಾರೆ, 
ಯಾಕೆಂದರೆ ಸಂತೋಷವಾಗಿರುವುದು ಒಂದು ಕೌಶಲವಾಗಿದ್ದು. 
ಅದನ್ನು ಸರಿಯಾದ ಮಾರ್ಗದರ್ಶನದಿಂದ ಅಭ್ಯಾಸ ಮಾಡ- 
ಬಹುದು ಮತ್ತು ಕಲಿಯಬಹುದು. 


ಪ್ರಮುಖ ಗುಣಲಕ್ಷಣಗಳು: 


* ಪ್ರತೀ ಸಂತೋಷದ ತರಗತಿಯು ಮೂರು ಘಟಕಗಳನ್ನು 
ಒಳಗೊಂಡಿದೆ- ಸಾವಧಾನತೆ (10೦ ನಿಮಿಷ), ಒಂದು 
ಚಟುವಟಕೆ ಅಥವಾ ಕತೆ (25ರ ನಿಮಿಷ) ಇದನ್ನನುಸರಿಸಿ 
ಚಟುವಟಕೆ ಆಧಾರಿತ ಚರ್ಚೆಗಳು. ಪ್ರತಿ ದಿನ ನಿರ್ದಿಷ್ಟ 
ವಿಷಯದ ಮೇಲೆ ಗಮನಕೊಡಲಾಗುತ್ತದೆ, ಉದಾಹರಣೆಗೆ, 
ಸೋಮವಾರ ಸಾವಧಾನವಾಗಿ ಕೇಳಸಿಕೊಳ್ಳುವುದಕ್ಕೆ ವಿಶೇಷ 
ಗಮನ ಹರಿಸಲಾಗುತ್ತದೆ: ಶನಿವಾರ ಅಭವ್ಯಕ್ತಿಗೆ ಗಮನ 
ವಹಿಸುವುದು ಇತ್ಯಾದಿ. 


* ಪಠ್ಯಕ್ರಮ ಕಠಿಣವಾದ ಕಾಲ-ಮಿತಿಯನ್ನು 
ಅನುಸರಿಸುವುದಿಲ್ಲ. ಪಾಠದ ಸಾರ ಮಕ್ಕಳಗೆ ತಲುಪಲಲ್ಲ 
ಎನಿಸಿದರೆ ಶಿಕ್ಷಕರು ಒಂದೇ ಘಟಕವನ್ನು ವರ್ಷಪೂರ್ತಿ 
ಬೋಧಿಸಬಹುದು. 


* ಮಕ್ಕಳೇ ತರಗತಿಗಳನ್ನು ಮುನ್ನಡೆಸುವ ಮತ್ತು ಶಿಕ್ಷಕರು 
ಚರ್ಚೆಗೆ ಅನುವು ಮಾಡಿಕೊಡುವಂಥ ಪಠ್ಯಕ್ರಮವು ಮಗು 
ಕೇಂದ್ರಿತ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಅನುಸರಿಸಲಾಗುತ್ತದೆ. 


* ಅಲ್ಪ ಯಾವುದೇ ಅಖತ ಪರೀಕ್ಷೆಗಳು ಅಥವಾ ಅಂಕ ನೀಡುವ 
ವ್ಯವಸ್ಥೆ ಇರುವುದಿಲ್ಲ. ಪತಿ ಮಗುವಿನ ಬದುಕಿನ ಸಂತೋಷದ 
ಸ್ಥಿತಿಯನ್ನು ನೇರ ಪರಿವೀಕ್ಷಣೆ ಮತ್ತು ಅವಲೋಕನ 
ಮಾಡುವುದರ ಮೂಲಕ ಮೌಲ್ಯಮಾಪನ ನಡೆಯುತ್ತದೆ. 


* ಈ ಪಠ್ಯಕ್ರಮದ ಉದ್ದೇಶವು ಸಂಪೂರ್ಣವಾಗಿ ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು (ನ್ಯಾಷನಲ್‌ ಕರಿಕ್ಕುಲಮ್‌ 
ಫ್ರೇಮ್‌ವರ್ಕ್‌) 2೦೦5ರ ಜೊತೆಗೆ ಮೇಳ್ಯಿಸಿದೆ. 


ಆನಂದ ಪಠ್ಯಕ್ರಮ ಮತ್ತು ನೈತಿಕ ವಿಜ್ಞಾನ: 


ಈಗಾಗಲೇ ಹಲವು ದಶಕಗಳಂದ ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು 
ಭಾಗವಾಗಿರುವ ನೈತಿಕ ವಿಜ್ಞಾನ ಕಾರ್ಯಕ್ರಮಗಳ (Moral 
Science -MS) ಜೊತೆ ಸಂತೋಷ ಪಠ್ಯಕ್ರಮವೂ ಸಾದೃಶ್ಯ 
ಹೊಂದಿರುವುದು ಆ ಪಠ್ಯಕ್ರಮದ ಬಡುಗಡೆಯ ಬಳಕ ಎದುರಿಸಿದ 
ಪ್ರಮುಖ ಟೀಕೆಯಾಗಿದೆ. 


ಎರಡೂ ಕಾರ್ಯಕ್ರಮಗಳಲ್ಲ ಸಮಾನ ವಿಷಯಗಳದ್ದರೂ ಕೂಡ 
ಅವು ಒಂದೇ ಅಲ್ಲ ಎಂಬುದನ್ನು ನನ್ನು ಅಧ್ಯಯನದ ಮೂಲಕ 
ನಾನು ಕಂಡುಕೊಂಡೆ. ಎರಡರ ಮೂಲ ಮೌಲ್ಯಗಳು ಒಂದೇ 
ತೆರನಾಗಿದ್ದರೂ. ಅವುಗಳ ಗುಣಲಕ್ಷಣಗಳಲ್ಲ ಭನ್ನತೆಗಳವೆ. ನೈತಿಕ 
ವಿಜ್ಞಾನ ಕಾರ್ಯಕ್ರಮವು ಪೂರ್ವ ನಿರ್ಧರಿತ ಮೌಲ್ಯಗಳನ್ನು 
ವಿದ್ಯಾರ್ಥಿಗಳಗೆ ಕೊಡುವ ಗುರಿಯನ್ನು ಹೊಂದಿದೆ. ಇಲ್ಲ ಬಳಸುವ 
ಕತೆಗಳು ಮತ್ತು ಶೈಕ್ಷಣಿಕ ವಿಧಾನಗಳು ಬಹುತೇಕ ಶಿಕ್ಷಕ 
ಕೇಂದ್ರಿತವಾದದ್ದು ಮತ್ತು "ಠಃ ಕತೆಯಿಂದ ನೀವು ಕಲತ ನೀತಿ 
ಏನು? ಎಂಬ ಸಾಮಾನ್ಯ ಪ್ರಶ್ನೆಯನ್ನು ಚಚ್ಚೆೇಯ ಸಂದರ್ಭ 
ಕೇಳಲಾಗುತ್ತದೆ. 


ಆದರೆ ಸಂತೋಷದ ತರಗತಿಯಲ್ಲ ಕೇಳಲಾಗುವ ಪ್ರಶ್ನೆಗಳು ಹೆಚ್ಚು 
ಮಗು ಕೇಂದ್ರಿತವಾದದ್ದು ಎಂಬುದನ್ನು ಆ ತರಗತಿಗಳ 
ಅವಲೋಕನದಿಂದ ನಾನು ತಿಆದುಕೊಂಡಿದ್ದೇನೆ. ನೀವೇನು ಕಲತಿರಿ 
ಎಂಬ ಪ್ರಶ್ನೆಯ ಬದಲಗೆ. ಒಂದು ನಿರ್ದಿಷ್ಟ ಪಾತ್ರವು ಹಾಗೆ ಯಾಕೆ 
ಮಾಡಿತು ಎಂದು ನಿಮಗಸ್ನಿಸುತ್ತದೆ ಅಥವಾ ಅವನ/ಅವಳ 
ಸ್ಥಾನದಲ್ಲ ನಾವಿದ್ದಿದ್ದರೆ ನಾವೇನು ಮಾಡುತ್ತಿದ್ದೆವು? ಎಂಬಂತಹ 
ಪ್ರಶ್ನೆಗಳು ಇರುತ್ತವೆ. ಆಲೋಚಿಸಲು ಮತ್ತು ಚಿಂತಿಸಿ ಉತ್ತರ 
ನೀಡುವುದನ್ನು ವಿದ್ಯಾರ್ಥಿಗಳಗೆ ಬಡಲಾಗುತ್ತದೆ. 


ನೈತಿಕ ತರಗತಿಗಳಲ್ಲ. 45 ಮಕ್ಕಳು ಕತೆಯಿಂದ ಒಂದು 
ನೀತಿಯನ್ನು ತೆಗೆದುಕೊಂಡರೆ ಸಂತೋಷ ತರಗತಿಗಳಲ್ಲ ಅದೇ 
ಕತೆಗೆ 45 ವಿಭನ್ನು ದೃಷ್ಟಿಕೋನಗಳು ಸಿಗಬಹುದು ಎಂಬುದನ್ನು 
ಇದು ಸರಳವಾಗಿ ಸೂಚಿಸುತ್ತದೆ. 


ಸಂತೋಷದ ಪಠ್ಯಕ್ರಮದ ಬಗೆಗಿನ ಗ್ರಹಿಕೆಗಳು: 


ದೇಶದಲ್ಲರುವ ಒಟ್ಟು ಶಾಲೆಗಳಗೆ ಹೋಲಸಿದರೆ ಪ್ರಸ್ತುತ 
ಸಂತೋಷದ ಪಠ್ಯಕ್ರಮವು ಅತೀ ಕಡಿಮೆ ಸಂಖ್ಯೆಯ ಶಾಲೆಗಳಲ್ಲ 
ಮಾತ್ರ ಅಳವಡಿಕೆಯಾಗಿ ಜಾರಿಯಲ್ಲದೆ ಎಂಬುದನ್ನು ನಾನು 
ಕಂಡುಕೊಂಡೆ. ಹಾಗಿದ್ದೂ ಸಂತೋಷ ಪಠ್ಯಕ್ರಮದ ಚಿಂತನೆಯು 
ಎಲ್ಲಾ ಭಾಗೀದಾರರಿಗೆ ಬೇರೆಬೇರೆ ರೀತಿಯಾಗಿರುವುದನ್ನು 
ಕಂಡುಕೊಂಡಿದ್ದೇನೆ. 


* ಪ್ರಾಂಶುಪಾಲರಿಗೆ, ಸಂತೋಷ ಸಂಯೋಜಕರಿಗೆ ಮತ್ತು ಜಲ್ಲಾ 
ಸಂಯೋಜಕರಿಗೆ ಇದು ಪ್ರ-ನಂಜಕೆಯನ್ನು. ಆರೋಗ್ಯಕರ 
ಸಂಬಂಧಗಳನ್ನು. ಒಂದು ಒಳ್ಳೆಯ ಮತ್ತು ಸುರಕ್ಷಿತ 
ಸಮಾಜವನ್ನು ನಿರ್ಮಿಸುವುದು ಹಾಗೂ ಮಕ್ಕಳಲ್ಲ ಪಾರಿಸಾರಿಕ 


ಸುಸ್ಲಿರತೆಯ ಸಂವೇದನೆಯನ್ನು ಪ್ರೋತ್ಸಾಹಿಸುವುದು ಆಗಿದೆ. 


p ಶಿಕ್ಷಕರ ಅಭವೃದ್ಧಿ ಸಂಯೋಜಕರಿಗೆ ಮತ್ತು ಶಾಲೆಯ 
ಮಾರ್ಗದರ್ಶಕರಿಗೆ, ಇದೆಲ್ಲವೂ ಮುಖ್ಯವಾಗಿ ಮಕ್ಷಳಲ್ಲ 
ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ಆ ಮೂಲಕ ಅವರು 
ಸಾವಧಾನದಿಂದ ವಿಷಯಗಳಗೆ ಗಮನಕೊಡುವಂತೆ 
ಮಾಡುವುದಾಗಿದೆ. 


* ಶಿಕ್ಷಕರಿಗೆ ಅದು ಮಕ್ಕಳ ಒತ್ತಡದ ಮಟ್ಟವನ್ನು 
ನಿರ್ವಹಿಸುವುದಕ್ಕೆ ನೆರವಾಗುವ. ಆ ಮೂಲಕ ಅವರು ತಮ್ಮ 
ಅಧ್ಯಯನಗಳ ಕಡೆಗೆ ಮತ್ತೂ ಉತ್ತಮವಾದ ಗಮನವಹಿಸಲು 
ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳ ಹಾಗೂ ನೈತಿಕ ಮೌಲ್ಯಗಳ 
ಕುರಿತಂತೆ ಇದೆ. 


p ವಿದ್ಯಾರ್ಥಿಗಳಿಗೆ, ಇದು ಕತೆಗಳನ್ನು ಕೇಳುವ, 
ಚಟುವಟಕೆಗಳನ್ನು ಮಾಡುತ್ತಲೇ ಒಳ್ಳೆಯ ವಿಷಯಗಳನ್ನು 
ಕಲಅಯುವ ಒಂದು ಮೋಜನ ಅವಧಿಯಾಗಿದೆ. 


* ಎಎಪಿ ಪದಾಧಿಕಾರಿಗಳ ಪ್ರಕಾರ, ಇದು ನಮ್ಮ ಶಿಕ್ಷಣ 
ವ್ಯವಸ್ಥೆಯನ್ನು ಶಕ್ತ ಮತ್ತು ಕ್ರಿಯಾಶೀಲಗೊಳಸುತ್ತದೆ. 
ಮನುಕುಲದ ಸಮಗ್ರ ಬೆಳವಣಿಗೆಯತ್ತ ವಿದ್ಯಾರ್ಥಿಗಳನ್ನು 
ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತ ಮನುಷ್ಯರನ್ನಾಗಿ 
ಬೆಳೆಸುತ್ತದೆ. (ಎಸ್‌ಸಿಇಆರ್‌ಟ, ಡೆಲ್ಪ. ೨೦1೨) 


ಸಂತೋಷ ಪಠ್ಯಕ್ರಮವನ್ನು ಪ್ರತೀ ಭಾಗೀದಾರರೂ ವಿಭನ್ನು 
ದೃಷ್ಟಿಕೋನಗಳಂದ ನೋಡುತ್ತಾರೆ. ಕಳೆದ ಎರಡು ವರ್ಷಗಳಲ್ಲಿ 
ಸಂತೋಷ ಶಿಕ್ಷಕರು ಪಡೆದ ಅಸಮರ್ಪಕ ತರಬೇತಿಯೇ ಈ 
ದೃಷ್ಟಿಕೋನದ ವ್ಯತ್ಯಾಸಕ್ಕೆ ಕಾರಣವಾಗಿದೆ. ೭೦18ರ ಆರಂಭದಲ್ಲಿ 
ಕಾರ್ಯಕ್ರಮವನ್ನು ಜಡುಗಡೆ ಮಾಡಿದ ಸಮಯದಲ್ಲ ಮಾತ್ರ 
ಒಂದೇ ಒಂದು ಕಾರ್ಯಗಾರವನ್ನು ಶಿಕ್ಷಕರಿಗೆ 
ಆಯೋಜಸಲಾಗಿತ್ತು. ಹೊಸ ಶಿಕ್ಷಕರಿಗೆ ಸಹಾಯ ಮಾಡಲು, 
ಸಂತೋಷ ಸಂಯೋಜಕರು, ಶಾಲಾ ಮಾರ್ಗದರ್ಶಕರು, ಮತ್ತು 
ಶಿಕ್ಷಕರ ಅಭವೃದ್ಧಿ ಸಂಯೋಜಕರು ಇದ್ದರೂ ಕೂಡ ಮತ್ತವರು ಪ್ರತಃ 
ಶಿಕ್ಷಕರಿಗಿಂತಲೂ ಹೆಚ್ಚು ಆಗಾಣ್ಣೆ ತರಬೇತಿ ಪಡೆದಿದ್ದು 
ಮಾರ್ಗದರ್ಶನ ಮಾಡುತ್ತಿದ್ದರೂ ಕೂಡ ಎಲ್ಲಾ ಹೊಸ ಶಿಕ್ಷಕರು 
ಮತ್ತು ಈ ಪಠ್ಯಕ್ರಮವನ್ನು ಹೊಸ ಅವಧಿಗೆ ಆಯ್ದೆಮಾಡಿಕೊಂಡ 
ಶಿಕ್ಷಕರಿಗೆ ನೇರವಾದ ತರಬೇತಿ ಪಡೆದಿರಅಲ್ಲ ಎಂಬುದು ಇದರ 
ಅರ್ಥ. ಆದರೆ ಸಂಗ್ರಹಿಸಿದ ಮಾಹಿತಿಗಳು ತೋರಿಸುವ ಪ್ರಕಾರ, 
ಶೈಕ್ಷಣಿಕ ಒತ್ತಡದ ಕಾರಣದಿಂದ ಆನಂದ ಪಠ್ಯಕ್ರಮಕ್ಷೆ 
ಸಂಬಂಧಿಸಿದ ನಿಯಮಿತ ಸಭೆಗಳು ಶಾಲೆಗಳಕಲ್ಪ ನಡೆದದ್ದು ತುಂಬಾ 
ಕಡಿಮೆ. ಇದರ ಪರಿಣಾಮವಾಗಿ ಶಿಕ್ಷಕರು ಮತ್ತು ಸರಕಾರದ ನಡುವೆ 
ಅಂತರವು ಸೃಷ್ಟಿಯಾಯಿತು. 


ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳು ಭವಿಷ್ಯದ ಶಿಕ್ಷಕರನ್ನು ಈ 
ಪಠ್ಯಕ್ರಮಕ್ಕೆ ತರಬೇತುಗೊಳಸದಿರುವುದು ಮತ್ತು ಹೊಸ ಶಿಕ್ಷಕರಿಗೆ 
ಶಾಲೆಗೆ ಸೇರಿದ ಮೇಲಷ್ಟೇ ಈ ಪಠ್ಯಕ್ರಮದ ಬಗ್ಗೆ 
ತಿಆದುಕೊಳ್ಳಬೇಕಾಗಿದ್ದುದು ಯುವ ಶಿಕ್ಷಕರಿಗೆ ಪೂರ್ವಸಿದ್ಧತೆ 
ಇಲ್ಲದೆ ಇರುವುದಕ್ಲೆ ಮತ್ತೊಂದು ಕಾರಣವಾಗಿದೆ. ಇದರ 
ಪರಿಣಾಮವಾಗಿ. ಶಿಕ್ಷಕರ ಕೈಪಿಡಿಯೊಂದೇ ಶಿಕ್ಷಕರಿಗಿರುವ ಅತ್ಯಂತ 
ವಿಶ್ವಾಸಾರ್ಹ ಮಾರ್ಗದರ್ಶಿಯಾಗಿದೆ. ಅದು ಈಗ ಸಂತೋಷ 
ಪಠ್ಯಕ್ರಮದ ಎಲ್ಲಾ ಯುವ ಮತ್ತು ಹೊಸ ಶಿಕ್ಷಕರಿಗಿರುವ ಏಕೈಕ 
ಪರಾಮರ್ಶೆಯ ಪುಸ್ತಕವಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ವಿದ್ಯಾರ್ಥಿಗಳ ಮೇಲನ ಪರಿಣಾಮಗಳು: 


ಮಕ್ಷಳ ಮೇಲೆ ಎದ್ದು ಕಾಣುವಂತಹ ಸಕಾರಾತ್ಯೃಕ ಪರಿಣಾಮಗಳು 
ಉಂಬಾಗಿರುವುದು ಕಂಡುಬಂದಿದೆ. ಶಿಕ್ಷಕರ ಪ್ರಕಾರ, ಶಿಕ್ಷಕ- 
ವಿದ್ಯಾರ್ಥಿ ಅಂತರವನ್ನು ಸರಿದೂಗಿಸಲು ತಮಗೆ ಮತ್ತು ಮಕ್ಷಳಗೆ 
ಇಬ್ಬರಿಗೂ ಈ ಪಠ್ಯಕ್ರಮವು ಸಹಾಯ ಮಾಡಿದೆ. ಹಿಂಸೆ, 
ವಿಶೇಷವಾಗಿ ಹುಡುಗರ ಶಾಲೆಗಳಲ್ಲ ಕಡಿಮೆಯಾಗಿದೆ. ಮಕ್ಕಳು 
ತಮ್ಮ ಖಾಸಗಿ ಕತೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳಲು 
ಆರಂಭಸಿದ್ದಾರೆ ಇದರ ಕಾರಣವಾಗಿ ಶಾಲೆಗಳಲ್ಲ ಒಂದು ಸುರಕ್ಷಿತ 
ಮತ್ತು ತೀರ್ಮಾನ ಕೊಡದಿರುವ ವಾತಾವರಣವು ಸೃಷ್ಟಿಯಾಗಿದೆ. 
ಪೋಷಕರು ಕೂಡ ತಮ್ಮ ಮಕ್ಷಳಲ್ಲ ಗುರುತಿಸುವಂತಹ 
ಬದಲಾವಣೆಗಳನ್ನು ಕಾಣುತ್ತಿದ್ದಾರೆ. ತಮ್ಮ ಮಕ್ಕಳು ಈಗ ಅವರ 
ಬದುಕಿಗೆ ಸಹಾಯ ಮಾಡುವಂತಹ ಬಹಳಷ್ಟು ವಿಚಾರಗಳನ್ನು 
ಕಲಯುತ್ತಿದ್ದಾರೆ ಎಂದು ಪೋಷಕರು ಹೇಳುತ್ತಾರೆ. ಉದಾಹರಣೆಗೆ. 
ಮೊದಲು ಅವರ ಮಗ ಮಾರುಕಟ್ಟೆಗೆ ಹೋದಾಗಲೆಲ್ಲ ತನಗೆ 
ಏನಾದರೂ ಬೇಕೆಂದು ಬೇಡಿಕೆ ಇಡುತ್ತಿದ್ದ. ಆದರೆ ಈಗ ಹಾಗೆ 
ಮಾಡುವುದನ್ನು ಅವನು ನಿಲ್ಪಸಿದ್ದಾನೆ ಎಂದು ಪೋಷಕರೊಬ್ಬರು 
ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. 'ನನ್ನ ಗೆಳೆಯರಿಗೆ 
ತೋರಿಸುವ ಸಲುವಾಗಿ ನನಗೆ ಯಾವುದೇ ವಸ್ತು ಬೇಡ, ನನಗೆ 
ಅವಶ್ಯವಿರುವ ವಸ್ತುಗಳನ್ನು ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ' 
ಎಂದು ಆತನು ತನ್ನ ತಂದೆಗೆ ಹೇಳುತ್ತಿದ್ದಾನೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಮುಂದಿನ ದಾರಿ: 


ಈ ಅಧ್ಯಯನದಿಂದ ವಾನು ಕಂಡುಕೊಂಡ ಅಂಶಗಳು ಇವು: ಈ 
ಪಠ್ಯಕ್ರಮವು ವಿದ್ಯಾರ್ಥಿಗಳ ಬದುಕಿನ ಮೇಲೆ ಕೆಲವು ಮಟ್ಟನ 
ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡಿದೆಯಾದರೂ. 
ಪಠ್ಯಕ್ರಮ ಮತ್ತು ನನ್ನ ಅಧ್ಯಯನ ಸೀಮಿತ 
ಅವಧಿಯದ್ದಾಗಿದ್ದುದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ವ್ಯಾಪಕ 
ಪರಿಣಾಮ ಚೀರಿದೆ ಎ೦ದು ಈಗಲೇ ಹೇಳಲಾಗದು. ಆದರೆ ಶಿಕ್ಷಕರ 
ಶಿಕ್ಷಕರು. ಶಿಕ್ಷಕರು ಮತ್ತು ಪೋಷಕರು ಒಬ್ಬಾಗಿ ಕೆಲಸ ಮಾಡಿದರೆ 
ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲ ಪ್ರತಿ ಮಗುವೂ ಖುಷಿಯಾಗಿರುವುದನ್ನು 
ಕಲಅಯಲು ಸಾಧ್ಯವೆಂಬ ಒಂದು ವಿಷಯವನ್ನು ನನ್ನು ಅಧ್ಯಯನವು 
ದೃಢಪಡಿಸಬಲ್ಲದು. ಈಗ ಇನ್ನೂ ಸಂತೋಷ ಪಠ್ಯಕ್ರಮವು ನಮ್ಮ 
ರಾಷ್ಟ್ರೀಯ ಪಠ್ಯಕ್ರಮದ ಭಾಗವಾಗಿಲ್ಲ. ಆದರೆ ಅದು 
ಒಳಗೊಂಡಿರುವ ಮೌಲ್ಯಗಳ ಮೂಲವನ್ನು ರಾಷ್ಟ್ರೀಯ ಪಠ್ಯಕ್ರಮ 
ಚೌಕಟ್ಟು ಮತ್ತು ಹೊರೆ ರಹಿತ ಕಲಕೆ ((೨೨3)ಯಲ್ಲ ಕಾಣಬಹುದು. 
ಇದರ ಅರ್ಥ. ದೆಹಲ ಮಾದರಿಯನ್ನು ಮನಸ್ಸಿನಲ್ಲಟ್ಟುಕೊಂಡು ಈ 
ರಾಷ್ಟ್ರೀಯ ಮಾರ್ಗದರ್ಶಕ ಸೂತ್ರವನ್ನು ಮತ್ತು ಸಲಹೆಗಳನ್ನು 
ನಾವು ಕಾರ್ಯಗತಗೊಳಸಬಹುದಾದರೆ, ಯಾವುದೇ ಶಾಲೆ, 
ಶಿಕ್ಷಕರು ಅಥವಾ ಪೋಷಕರು ಆನಂದವನ್ನು ಅಭ್ಯಾಸ 
ಮಾಡಿಕೊಳ್ಳಲು ಮಕ್ಕಆಳಗೂ ಮತ್ತು ತಮಗೆ ತಾವೂ ಸಹಾಯ 
ಮಾಡಿಕೊಳ್ಳಬಹುದು. ವಾವು ನಂಬಲೇ ಬೇಕಿರುವ ಒಂದು ಸಂಗತಿ 
ಎಂದರೆ: ಸಂತೋಷ ಎನ್ನುವುದು ಒಂದು ಭಾವನೆ 
ಎನ್ನುವುದಕ್ಕಿಂತಲೂ ಮಿಗಿಲಾದದ್ದು. ಸೂಕ್ತ ಮಾರ್ಗದರ್ಶನ 
ನೀಡಿದರೆ ಮತ್ತು ಅಭ್ಯಾಸ ಮಾಡಿದರೆ ಇದನ್ನು ಕಲಸಬಹುದು. 


Directorate of Education, Government of NCT of Delhi. (n.d.). 2015 and beyond Delhi Education Revolution. Delhi: Directorate of Education, 


Government of NCT of Delhi. 


ET Contributors. (2018, March 22). A student commits suicide in India every hour; how can our educational system prevent this? Retrieved from 
Economic Times: https://economictimes.indiatimes.com/magazines/panache/between-the-lines/a-student-commits-suicide-in-india-every-hour-how- 


can-our-educational-system-prevent-this/articleshow/63411123.cms 


Heignotes. (2016, December 17). THE PREAMBLE OF THE INDIAN CONSTITUTION AND ITS EDUCATIONAL IMPLICATIONS. Retrieved from Heignotes: 
https://heignotes.com/2016/12/17/the-preamble-of-the-indian-constitution-and-its-educational-implications/ 


Liav Orgad. (2010). The preamble in constitutional interpretation. International Journal of Constitutional Law, 714-738. 


SCERT, Delhi. (2019). Happiness Curriculum. Delhi: SCERT, Delhi. 


ಕೃತಿ ಗುಪ್ತ, ಶಿಕ್ಷಕರ ಕುಟುಂಬದಲ್ಲ ಹುಟ್ಣ ಬೆಳೆದ ಇವರು. ಸಣ್ಣ ವಯಸ್ಸಿನಲ್ಲಯೇ ಶಿಕ್ಷಣದ ಕಡೆಗೆ ಒಲವು 
ಬೆಳೆಸಿಕೊಂಡವರು. ತಮ್ಮ ಆಸಕ್ತಿಯನ್ನು ಮುಂದುವರಿಸಿ, ದೆಹಲ ವಿಶ್ವವಿದ್ಯಾಲಯದಿಂದ ಪ್ರಾಥಮಿಕ ಶಿಕ್ಷಣದಲ್ವ ಪದವಿ 
ಪೂರೈಸಿದರು. ಜೊತೆಗೆ ಏಕಲವ್ಯ, ಸಮಾ (ಮಹಿಳೆ ಮತ್ತು ಆರೋಗ್ಯ ಸಂಪನ್ಮೂಲ ಗುಂಪು) ಮತ್ತು 
ಲೋಕಪಂಚಾಯತ್‌ಗಳಂತಹ ಹಲವು ಸಂಸ್ಥೆಗಳಲ್ಲ ಪ್ರಯಂಸೇವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯ, ಬೆಂಗಳೂರಿನಲ್ಲ ಈ ವರ್ಷ ಅವರು ಅಭವೃದ್ಧಿಯಲ್ಲ ತಮ್ಯ ಉನ್ನತ ಶಿಕ್ಷಣವನ್ನು ಮುಗಿಸಿದ್ದಾರೆ. ಶಿಕ್ಷಣ, 
ಮಾನಸಿಕ ಆರೋಗ್ಯ ಮತ್ತು ಆರೋಗ್ಯವಂತ ಬದುಕಿನ ಕ್ಷೇತ್ರಗಳ ಬಗ್ಗೆ ಅವರಿಗೆ ಆಸಕ್ತಿ ಇದೆ. ಇವರನ್ನು : 
kritiguptaa96 @gmail.com ನಲ್ಪ್ತಸಂಪರ್ಕಿಸಬಹುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ದೇವಿಕ ಧರ್ಮಿಷ್ಟೆ | ಪರಿಶೀಲನೆ: ಲತಾ ಕೆ ಸಿ. 


ಇಂಗ್ಲಿಷ್‌ ಕಲಿಕೆಯನ್ನು ಸುಲಭವಾಗಿಸುವುದು ಸಾಧ್ಯ 


ಪೌಲಮಿ ಸಮಂತ 


ಇತ್ತೀಚಿನ ದಿನಗಕಲ್ಲ ಇಂದ್ಲಿಷ್‌ ಮಾತನಾಡಲು ಕಲಯುವಂತೆ 
ಎಲ್ಲರ ಮೇಲೂ ಒತ್ತಡ ಬರುತ್ತಿದೆ. ಒಬ್ಬ ವ್ಯಕ್ತಿ ಈ ಭಾಷೆಯನ್ನು 
ಕಅಯದಿದ್ದರೆ ಅವಳು "ಯಶಸ್ಸು" ಕಾಣಲಾರ ಎಂಬ ಭಾವನೆ 
ಬೇರೂರುತ್ತಿದೆ. ಯಾವುದೇ ಭಾಷೆಯಂತೆಯೇ ಇಂದ್ಲ್ದಿಷ್‌ 
ಕಲಕೆಯೂ ಅಭ್ಯಾಸಕ್ಸಾಗಿ ಅವಕಾಶಗಳನ್ನು ಬೇಡುತ್ತದೆ. ಮಕ್ಕಳು 
ಇಂದ್ದಿಷ್‌ ಕಲಯಲು ಕಷ್ಟಪಡುವುದಕ್ಕೆ ಅನೇಕ ಕಾರಣಗಳವೆ. 
ಅದರಲ್ಲೂ ವಿಶೇಷವಾಗಿ, ಅವರು ತಮ್ಮ ಮನೆಂಶ 
ಆಡುಭಾಷೆಯಲ್ಲಯೇ ವ್ಯವಹರಿಸುವುದನ್ನು ರೂಢಿಸಿಕೊಂಡಿದ್ದರೆ. 
ಕಷ್ಟ ಇನ್ನೂ ಹೆಚ್ಚುತ್ತದೆ. ಉಳದಂತೆ, ಕೆಲವು ಕಾರಣಗಳು ಇಂತಿವೆ: 


p ಅವಿಶ್ವಾಸ 
* ಸೂಕ್ತ ಕಲಕಾ ಚಟುವಟಕೆಗಳ ಅಭಾವ 
°  ಇಂದ್ಲಿಷ್‌ ಸಂಭಾಷಣೆಗಾಗಿ ಸೂಕ್ತ ವಾತಾವರಣದ ಕೊರತೆ 


* ಮಾತೃಭಾಷೆಯಲ್ಲೇ ಹೆಚ್ಚು ವ್ಯವಹಾರ 

*° ಪೋಷಕರ ಸಹಕಾರದ ಕೊರತೆ 

* ಶಿಕ್ಷಕರು ಸರಿಯಾದ ಕಲಠಕಾ ವಾತಾವರಣವನ್ನು ಅಥವಾ 
ಕಲಕೆಗಾಗಿ ನಿರಾತಂಕ ಅವಕಾಶಗಳನ್ನು ನಿರ್ಮಿಸಿ- 
ಕೊಡಲಾಗದಿರುವುದು 


ಇಂದ್ಲಿಷ್‌ ಕಅಕೆಯನ್ನು ವೃದ್ಧಿಸುವ ವಿಧಾನಗಳು 
ನೇರ ವಿಧಾನ 


ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಇಂದ್ದಿಷ್‌ನಲ್ಲೇ ಮಾತನಾಡುತ್ತಾ, 
ತರಗತಿಗೆ ಹೊಸ ವಾಕ್ಯಗಳನ್ನು ನೀಡಲು ಮುಂದಾಗುವುದು. 
ಬಳಕ, ಸಂಭಾಷಣಿ ಪ್ರಗತಿಯಲ್ಪ್ಲರುವಾಗ, ಶಿಕ್ಷಕರು ಇಂದ್ಲಿಷ್‌ 
ಮಾತನಾಡಲು ವಿದ್ಯಾರ್ಥಿಗಳಗೆ ಮಾರ್ಗದರ್ಶನ ಮಾಡುವುದು. 
ಇಲ್ಲ ವಾಕ್ಯವೊಂದನ್ನು ವಾಕ್‌-ದೃಶ್ಯ ಸಾಧನಗಳ ನೆರವು ಪಡೆದು 
ಪರಿಚಯಿಸುವ ತಂತ್ರವನ್ನು ಬಳಸಬೇಕಾಗುತ್ತದೆ. ನಾವು ಬಳಸುವ 
ಚಿತ್ರಗಳು. ಮಾದರಿಗಳು, ಮಿಂಚುಪಟ್ಟಗಳು, ನೈಜ ವಸ್ತುಗಳು ಹಾಗು 
ಅಭ್ಯಾಸ ಹಾಳೆಗಳು ಮುಂತಾದ ಭೌತಿಕ ಸಾಮದ್ರಿಗಳು ಕಅಕಾರ್ಥಿಗೆ 
ಪ್ರಾಥಮಿಕ ಹಂತದಲ್ಲ ಆಸಕ್ತಿದಾಯಕವೂ, ಆಕರ್ಷಕವೂ 
ಆಗುವಂತೆ ನೋಡಿಕೊಂಡಾಗ ಅವು ಬಹಳ ಪರಿಣಾಮಕಾರಿಯಾಗಿ 
ಇರುತ್ತವೆ. ಇಂದ್ದಿಷ್‌ ಭಾಷೆಯ ನಿರಂತರ ಪ್ರಯೋಗವು 
ವಿದ್ಯಾರ್ಥಿಗಳು ಇಂದ್ಲಿಷ್‌ನಲ್ಲ ಮಾತಾಡಲು ಮತ್ತು ಓದಲು 
ನೆರವಾಗುತ್ತದೆ. 


ವ್ಯಾಕರಣ ಮತ್ತು ಅನುವಾದದ ವಿಧಾನ 


ಶಿಕ್ಷಕರು ಪಾಠವನ್ನು ಶಬ್ದಸಂಪತ್ತಿನ ವಿಷಯದೊಂದಿಗೆ 
ಆರಂಭಿಸುತ್ತಾರೆ. ಪದಗಳ ಅರ್ಥವನ್ನು ಮಗುವಿನ ಮಾತೃಭಾಷೆ / 
ಸ್ಥಳೀಯ ಭಾಷೆಯಲ್ಲ ವಿವರಿಸುತ್ತಾರೆ. ಬಳಕ, ಶಿಕ್ಷಕರು ಉಧ್ಭೃತ 
ಭಾಗವನ್ನು ಅನುವಾದಿಸಿ ವ್ಯಾಕರಣಾಂಶಗಳನ್ನು ಮಾತೃಭಾಷೆ / 
ಸ್ಥಳೀಯ ಭಾಷೆಯ ಸಹಾಯ ಪಡೆದು ವಿವರಿಸುತ್ತಾರೆ. ಬಳಕ, 


ಕಲಕಾರ್ಥಿಗಳು ವ್ಯಾಕರಣ ನಿಯಮಗಳನ್ನು ತಮಿ 
ಮಾತೃಭಾಷೆ/ಸ್ಥಆೀಯ ಭಾಷೆಯಲ್ಲ ನಕಲು ಮಾಡುವಂತೆ 
ತಿಆಸಲಾಗುತ್ತದೆ. ಕೊನೆಗೆ, ಮಾಡದೇ ಉಳದ ಅಭ್ಯಾಸಗಳನ್ನು 
ಹಾಗು ನಿಯಮಗಳ ಕಲಕೆಯನ್ನು ಮನೆಯಲ್ಲ ಪೂರ್ತಿ- 
ಮಾಡುವಂತೆ ಹೇಳಲಾಗುತ್ತದೆ. 


ಪದಗಳ ಮಾರ್ಪಾಟುಗಳು ಹಾಗು ಅವುಗಳ ಬಳಕೆಯ ಕಲಿಕೆ 


ಮನೆಯಲ್ಲಾಗಲೇ ಅಥವಾ ಶಾಲೆಯಲ್ಲಾಗಲೀ ಒಂದು ಪದಕ್ಕೆ 
ಸಂಬಂಧಿಸಿದ ಇತರ ಪದಗಳನ್ನು ಕಲಯುವುದು ಹಾಗು 
ಅವುಗಳನ್ನು ಬಳಕೆಯಲ್ಲ ಗ್ರಹಿಸುವುದು. ಉದಾಹರಣೆಗೆ. dy 
ಎಂಬ ಪದಕ್ಕೆ ಸಂಬಂಧಿಸಿದ ಟಗdy, tidying up ಇತ್ಯಾದಿ ಪದಗಳ 
ಅರ್ಥಗ್ರಹಣ. 


ಶಿಕ್ಷಕರೇನು ಮಾಡಬಹುದು? 


ಅನೇಕ ಬಾರಿ ಹೊಸ ಭಾಷೆಯೊಂದನ್ನು ಕಲಯಲು, ಅಭ್ಯಾಸ 
ಮಾಡಲು, ಮಗುವಿಗೆ ತರಗತಿಯಿಂದ ಹೊರಗಡೆ ಅವಕಾಶಗಳು 
ದೊರೆಯುವುದು ವಿರಳ. ವಿಶೇಷವಾಗಿ, ಇಂದ್ದಿಷ್‌ ವಿಚಾರದಲ್ಲಂತೂ 
ಇದು ಸತ್ಯ. ಆದ್ದರಿಂದ ಶಿಕ್ಷಕರು ಕಲಕೆಯಲ್ಲ ಮಕ್ಷಳಗೆ 
ನೆರವಾಗಬಹುದಾದ ರೀತಿಗಳನ್ನು ಗಮನಕ್ಕೆ ತಂದುಕೊಳ್ಳಲು 
ಜಾಗೃತರಾಗಿರಬೇಕಾಗುತ್ತದೆ. ತರಗತಿಗೆ ಓದಲು ಸಾಕಷ್ಟು 
ಸಾಮರ್ರಿಗಳು ದೊರೆಯುವಂತೆ ನೋಡಿಕೊಳ್ಳುವುದು ಹಾಗು 
ಮಕ್ಷಳಗೆ ಮಾತನಾಡಲು ಅವಕಾಶಗಳನ್ನು ಕಲ್ಪಸಿಕೊಡುವುದು 
ಭಾಷಾಕಲಕೆಯಲ್ಲ ನೆರವಾಗಬಹುದಾದ ಒಂದು ವಿಧಾನ. 
ಕಥೆಗಳನ್ನು ಓದುವ ಮೂಲಕ ಅಥವಾ ಒಂದು ವಿಷಯದ ಬಧ್ಣೆ 
ತರಗತಿಯ ಒಳಗೆ ಮಾತನಾಡುವುದರ ಮೂಲಕ ಹೊಸ 
ಪದಗಳನ್ನು ಕಅಯುವುದು ಕೂಡ ತುಂಬಾ ಪರಿಣಾಮಕಾರಿ 
ತಂತ್ರವಾಗಿದೆ. 


ಶಬಸಂಪತಿನ ವೃದ್ಧಿ 
[ನ > $ 


ಓರ್ವ ಒಳ್ಳೆಯ ಮಾತುಗಾರನ ಬತ್ತಅಕೆಯಲ್ಲ ಅನೇಕ ಹೊಸ 
ಪದಗಳದ್ದು. ಅವುಗಳನ್ನು ಅವನು ಸಂಭಾಷಣಿಯಲ್ಲ ಬಳಸುತ್ತಾನೆ. 
ಅಂತೆಯೇ ಶಿಕ್ಷಕನಾಗಿ, ಪ್ರತಿ ದಿನ ಕಡಿಮೆ ಎಂದರೆ ಹತ್ತು 
ಪದಗಳನ್ನು ಪರಿಚಯಿಸುವುದು ಮತ್ತು ಮರುದಿನ ತರಗತಿಯಲ್ಲ 
ಅವುಗಳನ್ನು ಬಳಸಲು ಅವಕಾಶಗಳನ್ನು ಕಂಡುಕೊಳ್ಳುವುದು ಹೊಸ 
ಪದಗಳ ಕಲಕೆಗೆ ಸಹಾಯವಾಗುತ್ತದೆ. 


ಹಿಂಜರಿಕೆಯನ್ನು ಹಿಮ್ಮಟ್ಟಸಲು ಮಕ್ಕಳಗೆ ನೆರವು 
ಮಾತನಾಡುವಾಗ ತಪ್ಪುಗಳಾದರೆ ಇತರರು ನಿಮ್ಮನ್ನು ಹೇಗೆ 


'ನೋಡುತ್ತಾರೆ' ಎಂಬ ಯೋಚನೆ ಹಾಗು ಹಿಂಜರಿಕೆಯ ಭಯವು 
ಹೆಚ್ಚು-ಕಡಿಮೆ ಎಲ್ಲರನ್ನೂ ಕಾಡುವ ವಿಚಾರ. ಅದರಲ್ಲೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಶೇಷವಾಗಿ. ಇಂದ್ಲಿಷನ್ನು ತಾಯ್ದುಡಿಯಾಗಿ ಬಳಸದವರನ್ನು 
ಕಾಡದೇ ಇರದು. ಎಲ್ಲಿಯವರೆಗೆ ಶಿಕ್ಷಕರು ಎಲ್ಲ ಮಕ್ಷಳಗೂ ಒಂದು 
ನಿರಾತಂಕ ವಾತಾವರಣವನ್ನು ನಿರ್ಮಿಸಿಕೊಟ್ಟು. ಅಲ್ಲ ಎಲ್ಲರಿಗೂ 
ತಮ್ಮ ಅಲೋಚನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ತಿಆಸಲು 
ಸಮಾನ ಅವಕಾಶಗಳನ್ನು ಕಲ್ತ್ಪಸಿಕೊಡಲಾರರೋ, ಅಲ್ಲಯವರೆಗೂ 
ಈ ಭಯ ಇದ್ದದ್ದೆ. 


ಕಥೆ ಹೇಳುವುದು 


ಮಕ್ಕಳು ಸರಿಯಾಗಿ ಮಾತನಾಡುವುದಕ್ಷಿಂತಲೂ, ನಿರರ್ಗಳವಾಗಿ 
ಮಾತನಾಡುವ ಬಧದ್ಧೆ ಅವರು ತಮ್ಮ ಗಮನ ಕೇಂದ್ರೀಕರಿಸಲು 
ಸಹಕರಿಸಿ. ಕಥೆಗಳನ್ನು ಹೇಳುವಂತೆ ಅವರನ್ನು 
ಹುರಿದು೦ಂಬಸುವುದು ಇದಕಾಗಿ ಇರುವ ಒಂದು ಉತ್ತಮ 
ವಿಧಾನವಾಗಿದೆ. 


ಇಂಗ್ಲಿಷ್‌ ಚಲನಚಿತ್ರಗಳ ವೀಕ್ಷಣೆ 


ಮಕ್ಷಳು ಸಾಧ್ಯವಾದಷ್ಟೂ ಇಂದ್ದಿಷ್‌ ಚಲನಚಿತ್ರಗಳನ್ನು. ಅಥವಾ 
ದೂರದರ್ಶನ ಕಾರ್ಯಕ್ರಮಗಳನ್ನು ನೋಡುವಂತೆ ಪ್ರೋತ್ಸಾಹಿಸಿ. 
ಇದು ಹೊಸ ಪದಗಳನ್ನು. ಪದಗುಚ್ಛಗಳನ್ನು ಕಅಯಲು ಇರುವ 
ಒಂದು ಉತ್ತಮ ವಿಧಾನ. ಶಾಲಾ ಸಮಯದಲ್ಲ ಇತರ 
ಮಕ್ಕಳಕೊಡಗೂಡಿ ಚಲನಚಿತ್ರವೊಂದನ್ನು ನೋಡಲು ಸಾಧ್ಯವಾದರೆ, 
ಕೊನೆಗೆ ಅದನ್ನು ಕುರಿತು ಒಂದು ಚರ್ಚೆಯನ್ನು 
ಇಟ್ಟುಕೊಳ್ಳಬಹುದು 


ನೋಟ್‌ಬುಕ್‌ ಬಳಯಲ್ಲರಿಸಿಕೊಳ್ಳುವುದು ಮತ್ತು ಶಬ್ದಕೋಶದ ಬಳಕೆ 


ಮಕ್ನಳು ಒಂದು ನೋಟ್‌ಬುಕ್‌ ಇಟ್ಟುಕೊಂಡು. ಅದರಲ್ಲ ಹೊಸ 
ಪದಗಳನ್ನು ಗುರುತುಮಾಡಿಕೊಂಡು ಅವುಗಳ ಅರ್ಥವನ್ನು 
ಶಲ್ದಕೋಪಶದಲ್ಲ ನೋಡುವಂತೆ ಮಕ್ನಳಗೆ ಸಹಾಯ ಮಾಡುವುದು. 
ತರಗತಿಯಲ್ಲ ಇದು ಒಂದು ಆಸಕ್ತಿದಾಯಕ ಚಟುವಟಕೆಯಾಗ- 
ಬಹುದು. 


ಸ್ಥಳೀಯ ಭಾಷೆ ಹಾಗು ಇಂದ್ದಿಷ್‌ ಎರಡನ್ನೂ ಬಳಸುವುದು 


ಶಿಕ್ಷಕರು ಸ್ಥಳೀಯ ಭಾಷೆ ಹಾಗು ಇಂದ್ದಿಷ್‌ ಎರಡನ್ನೂ ಬಳಸಿದರೆ 
ಇಂದ್ಲಿಷ್‌ ಕಲಕೆ ಸುಲಭವೂ ಮತ್ತು ಹೆಚ್ಚು ಬುದ್ದಿಗ್ರಾಹ್ಯವೂ 
ಆಗುತ್ತದೆ. ಉದಾಹರಣೆಗೆ ಮಕ್ಕಳು ಕಥೆಗಳನ್ನು ವಿವರಿಸಲು 
ಸ್ಥಳೀಯ ಭಾಷೆ ಬಳಸುವಂತೆ ಅವರನ್ನು ಉತ್ತೇಜಸುವುದು. 


ಚಿತ್ರಗಳನ್ನು ಪುಟ್ಟ-ಪುಟ್ಟ ವಾಕ್ಯಗಳಲ್ಲಿ ಬಣ್ಣಿಸುವುದು 


ವಿದ್ಯಾರ್ಥಿಗಳು ಚಿತ್ರಗಳನ್ನು ವರ್ಣಿಸುವ ಮೂಲಕ ತಮ್ಮ 
ಸಾಮರ್ಥ್ಯ ಹಾಗು ರ್ರಹಣಶಕ್ತಿಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯ. 
ಅವರು ಚಿತ್ರವೊಂದನ್ನು ಗಮನವಿಟ್ಟು ನೋಡಿ, ಬಳಕ ಅದನ್ನು ಸರಳ 
ವಾಕ್ಯಗಳಲ್ಲ ನಿರೂಪಿಸಲು ಹೇಳ. ತರಗತಿಯಲ್ಲನ ವಿವಿಧ ಹಂತಗಳ 
ವಿದ್ಯಾರ್ಥಿಗಳು ಈೇ ಚಟುವಟಕೆಯುಂದ ಲಾಭ ಪಡೆಯಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಪದಗಳನ್ನು ಬಳಸಿ ವಾಕ್ಯರಚನೆ 


ಪ್ರತಿ ಮಗುವಿಗೂ. ಸ್ವಲ್ಲ ಸಹಾಯ ಹಾಗು ಪ್ರೋತ್ಸಾಹ ದೊರೆತರೆ 
ಇಂಗ್ಲಿಷ್‌ ಹಾಗು ಸ್ಥಳೀಯ ಭಾಷೆಯಲ್ಲ ವಾಕ್ಯಗಳನ್ನು ರಚಿಸುವುದು 
ಹೇಗೆ ಎಂದು ಕಅಯಬಹುದು. 


ಚಿತ್ರಕಥೆಗಳ ರಚನೆ 


ಒಂದು ಕಥೆ ಹೇಳಲು ವಿದ್ಯಾರ್ಥಿಗಳು ಮೊದಣಲಗೆ ಚಿತ್ರಗಳನ್ನು 
ಒಂದು ಕ್ರಮದಲ್ಲ ಜೋಡಿಸಿ ಇಟ್ಟುಕೊಳ್ಳುವಂತೆ ಮಾಡಿ. ಸ್ಥಳೀಯ 
ಭಾಷೆ ಮತ್ತು ಇಂದ್ಲಿಷ್‌ ಎರಡರಲ್ಲೂ ಮಕ್ನಳು ಕಥೆಯನ್ನು ಹೇಳಲು, 
ಜೊತೆಗೆ ಚತ್ತಗಳನ್ನು ವರ್ಣಿಸಲು ಅವರಿಗೆ ಪ್ರೋತ್ಸಾಹ ನೀಡಿ. ಈ 
ಚಟುವಟಕೆಯು ಇಂದ್ದಿಷ್‌ನೊಂದಿಗೆ ವಿದ್ಯಾರ್ಥಿಗಳ ಯೋಚನಾಶಕ್ತಿ 
ಹಾಗು ಕಲ್ಪನಾಶಕ್ತಿಗಳನ್ನೂ ಬೆಳೆಸುತ್ತದೆ. 


ವೃತ್ತಪತ್ರಿಕೆಯನ್ನು ಓದುವುದು 


ಇದು ದೊಡ್ಡ ಮಕ್ಷಳಗೆ ಸಹಾಯಕಾರಿ. ಓದುವ ಅಭ್ಯಾಸಕ್ಸಾಗಿ 
ಶಿಕ್ಷಕರು ವೃತ್ತಪತ್ರಿಕೆಯನ್ನು ಬಳಸಬಹುದು ಮತ್ತು ಮಕ್ಕಳು ಕ್ಲಿಷ್ಟ 
ಪದಗಳ ಅರ್ಥಕ್ಷಾಗಿ ಶಬ್ದಕೋಶವನ್ನು ನೋಡಲು ಉತ್ತೇಜನ 
ನೀಡಬಹುದು. ಯಾವುದೇ ಸುದ್ದಿಯನ್ನು ಕುರಿತು ಮಕ್ಕಳನ್ನು 
ಒಂದು ಚರ್ಚೆಯಲ್ಲ ತೊಡಗಿಸುವುದು ಅವರು ಮಾತನಾಡು- 
ವುದನ್ನು ಅಭ್ಯಾಸ ಮಾಡಲು ಇರುವ ಉತ್ತಮ ವಿಧಾನ. 


ಕಥೆಯ ವಿಸ್ತರಣೆ 


ಕಥೆ ಮುಗಿದ ಮೇಲೆಯೂ ಅದನ್ನೊಂದು ಹೊಸ ಕಥೆಯಾಗಿ 
ರೂಪಿಸಿ ಹೇಳಲು ತನ್ನ ಕಲ್ಲನಾಶಕ್ತಿಯನ್ನು ಪ್ರಯೋಗಿಸುವ 
ಮೂಲಕ ತರಗತಿಯ ಪ್ರತಿ ಮಗುವೂ ಈ ಚಟುವಟಕೆಯಲ್ಲ 
ಪಾಲ್ಗೊಳ್ಳಬಹುದು. 


ಗ್ರಂಥಾಲಯದ ಸಕ್ರಿಯ ಬಳಕೆ 


ಶಾಲೆಂಶು ಗದ್ರಂಥಾಲಂಶುವಾಗಲೀ, ಅಥವಾ ತರಗತಿಂಶು 
ಗ್ರಂಥಸಂಗ್ರಹವೇ ಆಗಲ, ಸರಿಯಾಗಿ ಬಳಕೆಯಾದಲ್ಲ ಒಂದು 
ಮಹಾನ್‌ ಸಂಪನ್ಕೂಲವಾಗಬಹುದು. ಹಿದುವುದರಿಂದ 
ಶಬ್ದಸಂಪತ್ತು ಸದಾ ವೃದ್ಧಿಸುವುದಲ್ಲದೆ, ಬರವಣಿಗೆಯ ಕೌಶಲಗಳ 
ಬೆಳವಣಿಗೆಯಲ್ಲ ನೆರವಾಗುತ್ತದೆ. 


ಮುಕ್ತಾಯ 


ಎಲ್ಲಾ ಮಕ್ಷಳಗೂ ಹೊಂದುವಂತಹ ಯಾವುದೇ ಏಕೈಕ 
ವಿಧಾನವಿಲ್ಲ. ಆದ್ದರಿಂದ. ಇಂದ್ಲಿಷ್‌ ಬೋಧಿಸಲು ತರಗತಿಯ 
ಅಗತ್ಯಗಳಿಗೆ ಹೊಂದಿಕೊಳ್ಳುವ ಅತ್ಯುತ್ತಮ ವಿಧಾನವನ್ನು 
ಆಯ್ದೆಮಾಡಿಕೊಳ್ಳುವ ಜವಾಬ್ದಾರಿ ಶಿಕ್ಷಕರದ್ದೇ ಆಗಿದೆ. ತಂತ್ರಜ್ಞಾನ 
ಲಭ್ಯವಿರುವ ನಗರ ವಾತಾವರಣದಲ್ಲಿ ಯಶಸ್ಸು ಕಾಣುವ ಬೋಧನ 
ವಿಧಾನವು ಗ್ರಾಮೀಣ ಭಾಗದಲ್ಲ ಕೆಲಸ ಮಾಡದೇ ಹೋಗಬಹುದು. 
ನಾನು ವಿವರಿಸಿರುವ ಚಟುವಟಕೆಗಳು ಹಾಗು ಪ್ರಕ್ರಿಯೆಗಳು 
ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂದ್ದಿಷ್‌ ಕಲಯಲು 
ಸಹಕಾರಿಯಾಗಿವೆ. 


ಪೌಲಮಿ ಸಮಂತ ಅವರು ರಾಯ್ದುರದ ಪಂಡಿತ್‌ ರವಿಶಂಕರ್‌ ಶುಕ್ಷಾ ವಿಶ್ವವಿದ್ಯಾಲಯದಿಂದ ಬ.ಎಡ್‌. ಪದವಿಯ ಜೊತೆಗೆ 
ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಸದ್ಯ ಛತ್ತಿಸ್‌ಗಡ ರಾಜ್ಯದ ಧಮ್‌ತರಿ ಜಲ್ಲೆಯ ಶಂಕರದಾಹ್‌ 
ಎಂಬಲ್ಲನ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಶಿಕ್ಷಕಿಯಾಗಿದ್ದಾರೆ. ಪ್ರತಿ ಮಗುವಿಗೂ ವಿಭಿನ್ನ ಅರ್ಹತೆ ಮತ್ತು ಕಅಯುವ 
ಸಾಮರ್ಥ್ಯ ಇರುತ್ತದೆ ಹಾಗು ಶಿಕ್ಷಕರ ಸೂಕ್ತ ಮಾರ್ಗದರ್ಶನದಲ್ಲ ಅವರ ಕಲಕೆ ಇನ್ನೂ ಉತ್ತಮವಾಗಬಹುದು ಎಚಿದು 
ಪೌಲಮಿ ನಂಬುತ್ತಾರೆ. ಇವರಿಗೆ ಸಂತಸ ನೀಡುವ ಚಟುವಟಕೆಗಳಕೆಂದರೆ ಅಡುಗೆ, ಹಾಡು, ಪ್ರಯಾಣ ಹಾಗು ಸಣ್ಣಕಥೆಗಳನ್ನು 


ಬರೆಯುವುದು. ಇವರನ್ನು poulami.samanta@azimpremijifoundation.org ನ ಸಂಪರ್ಕಿಸಬಹುದಾದ: 


ಅನುವಾದ: ಕುಶಾಲ್‌ ಬ ಎಸ್‌ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸೊನ್ನೆ ಅಂಕದ ಗುಂಪುಗಳ ಬಗ್ಗೆಯೇ ಗಮನ ನೀಡು 


ಹಿನ್ನೆಲೆ 

ಏಕಲವ್ಯ, ಇದು ಮಧ್ಯಪ್ರದೇಶದಲ್ಲ 1೨82ರಿಂದ ಶಾಲಾ ಶಿಕ್ಷಣದಲ್ಲಿ 
ಹೊಸದನ್ನು ಹುಡುಕಲು ತೊಡಗಿಸಿಕೊಂಡಿರುವ ಒಂದು 
ಸರ್ಕಾರೇತರ ಸಂಸ್ಥೆ. ಮಧ್ಯಪ್ರದೇಶದ ಆದಿವಾಸಿ ಭಾಗದ 34 
ಹಳ್ಳಗಳಲ್ಲ ೨೦15 - 19ರ ನಡುವೆ ಪ್ರಾಥಮಿಕ ಶಾಲಾ 
ವಿದ್ಯಾರ್ಥಿಗಳಗೆ ಏಕಲವ್ಯ ನಡೆಸಿದ ಮಧ್ಯಪ್ರವೇಶದ ಬಗ್ಗೆ ಈ 
ಲೇಖನವು ವಿವರಿಸುತ್ತದೆ. ನಾಲ್ಲು ವರ್ಷಗಳ ನಮ್ಮ ಕೆಲಸದಿಂದ 
ಭಾಷೆ ಮತ್ತು ಗಣಿತೀಯ ಸಾಮರ್ಥ್ಯದ ಅಂಕಗಳು ಹೆಚ್ಚುತ್ತ್ರವೆಯೇ 
ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು ನಮಗಿದ್ದ ಗುರಿಯಾಗಿತ್ತು. 
ಶಾಲೆಗೆ ಹಾಗೂ ಏಕಲವ್ಯ ಸಂಪನ್ಮೂಲ ಕೇಂದ್ರಕ್ಕೆ ಬಂದ ಕೆಲವು 
ಮಕ್ಕಕ್ಲ ಒಂದು ವರ್ಷವಾದರೂ ಗಳಸಿದ ಅಂಕಗಳು 
ಸೊನ್ನೆಯಲ್ಲಯೇ ಉಳದವು ಎಂದು ಕಂಡುಬಂದಿತಾದರೂ 
ತಕ್ಷಮಟ್ಟಗೆ ಉದ್ದೇಶಿತ ಗುರಿಯನ್ನು ಮುಟ್ಟಲಾಯುತು. ಏಕಲವ್ಯ ಶಂ 
ವಿಷಯವನ್ನು ಹೇಗೆ ಪರಿಶೀಆಸಿತು ಮತ್ತು ಎಲ್ಲಾ ಮಕ್ಕಳು 
ಕಲಅಯಲು ಸಹಾಯ ಮಾಡಲು ಸಂಭಾವ್ಯ ಹೆಜ್ಜೆಗಳನ್ನು ಹೇಗೆ 
ಪರಿಭಾವಿಸಲಾಲಯುತು ಎಂಬುದನ್ನು ಇಲ್ಲ ಚರ್ಚಿಸಲಾಗುತ್ತದೆ. 
ಏಕಲವ್ಯ ಸೇರಿದಂತೆ ಹಲವಾರು ಸಂಸ್ಥೆಗಳು ಮಕ್ಕಳನ್ನು 
ಕಲಅಯುವಲ್ಲಿ ಸಮರ್ಥರನ್ನಾಗಿಸುವೆಡೆ ಹೆಚ್ಚು ಆಶಾಭಾವನೆ ಮತ್ತು 
ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತವೆ. ನಾವು ಹೊಸದಾದ 
ಸಾಮದ್ರಿಗಳು, ಚಟುವಟಕೆಗಳು ಮತ್ತು ಪದ್ಧತಿಗಳನ್ನು 
ಅಭವೃದ್ಧಿಪಡಿಸಲು:; ಶಿಕ್ಷಕರು ಮತ್ತು ಶಿಕ್ಷಣತಜ್ಞರೊಂದಿಗೆ 
ತರಬೇತಿಗಳು. ಕಾರ್ಯಾಗಾರಗಳು ಮತ್ತು ಪುನರ್‌ಮನನ 
ಸಭೆಗಳನ್ನು ನಡೆಸಲು: ಮಕ್ಕಳಲ್ಲನ ಕಅಕೆಯ ಪರ್ಯಾಯ ಮತ್ತು 
ಸರ್ವಾಂಗೀಣ ಮಾಪನದ ರೀತಿಗಳನ್ನು ಹುಡುಕಲು ಹೆಚ್ಚು 
ಗಮನಹರಿಸುತ್ತೇವೆ. ಜೊತೆಗೆ ಅಂಕ ಸಂಖ್ಯೆಗಳನ್ನು ಸರಿಯಾಗಿ 
ಸಂಗ್ರಹಿಸುವುದು. ನಿರ್ವಹಿಸುವುದು ಮತ್ತು ಅಧ್ಯಯನ 
ಮಾಡುವುದರಿಂದ ಹೆಚ್ಚಿನ ಪರಿಣಾಮಕ್ಕೆ ನಮ್ಮ ಪರಿಶ್ರಮಗಳನ್ನು 
ಹೊಂದಿಕೊಳ್ಳುವಲ್ಲ ಆಗುವ ಅನುಕೂಲತೆಗಳನ್ನು ಹಿಂದಿನ ಐದು 
ವರ್ಷಗಳಲ್ಲ ನಾನು ಅರಿತುಕೊಂಡಿದ್ದೇನೆ. 


ವಿಧಾನ 


ನಾನು ಜೆಮ್‌ಶೆಡ್‌ಜೀ ಬಾಟಾ ಟ್ರಸ್ಟ್‌ನ ಅಡಿಯಲ್ಲ ಚಿಂಡ್ಹಾರಾ 
ಜಲ್ಲೆಯ ತಾಮಿಯಾ ಪ್ರದೇಶದಲ್ಲ ಅಕ್ಟೋಬರ್‌ 2೦15ರಿಂದ 
ಮಾರ್ಚ್‌ 2೦1೨ರವರೆಗೆ ಏಕಲವ್ಯ ಅವರ ಪ್ರಾಥಮಿಕ ಶಿಕ್ಷಣದ 
ಸಾರ್ವತ್ರೀಕರಣ ಯೋಜನೆಯಲ್ಲ ಭಾಗವಹಿಸಿದ್ದೆ. 34 ಹಳ್ಳಗಳಲ್ಲಿ. 
37 ಪ್ರಾಥಮಿಕ ಶಾಲೆಗಳ ಸುಮಾರು ಮೂರು ಸಾವಿರದ ಐದು 
ನೂರು (35೦೦) ಮಕ್ಕಳನ್ನು ಹಾಗೂ 15 ಮಾಧ್ಯಮಿಕ ಶಾಲೆಗಳ 
ಪುಮವರಾರು 1800 ಮಕ್ಷಳನ್ನು ತಲುಪುವಂತೆ ಇದನ್ನು 
ನಡೆಸಲಾಯುತು. ಏಕಲವ್ಯದ 6 ಜನರ ಪ್ರಮುಖ ತಂಡವು 62 
ಜನರ ಕ್ಷೇತ್ರ ತಂಡದೊಡನೆ 49 ಸ್ಥಳಗಳಲ್ಲ ಪ್ರಾಥಮಿಕ ಹಂತದಲ್ಲ 
ಶಾಲೆಯಿಂದ ಹೊರತಾದ ಬೆಂಬಲ ಕೇಂದ್ರಗಳನ್ನು ೭2 ಗಂಟಿಗಳ 
ಕಾಲ ನಡೆಸಲು ಹಾಗೂ ಚಾಲ್ರಯಲ್ಪರುವ ಗ್ರಂಥಾಲಯಗಳು, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಚಟುವಟಕೆ ಕೇಂದ್ರಗಳು. ಬೋಧನಾ ಕಲಕಾ ಸಾಮದ್ರಿಗಳ 
ಉಪಯೋಗಗಳು ಹಾಗೂ ಶಿಕ್ಷಕರ ಅಭವೃದ್ಧಿ ಪ್ರಕ್ರಿಯೆಗಳಗೆ 
ಸಂಬಂಧಿಸಿದಂತೆ ಪ್ರತಿವಾರವೂ ಶಾಲೆಗೆ ಬೆಂಬಲ ನೀಡುವುದಕ್ಕೆ 
ಕೆಲಸ ಮಾಡುತ್ತಿತ್ತು. 


ಶಿಕ್ಷಾ ಪ್ರೋತ್ಸಾಹನ್‌ ಕೆಂದ್ರ (Shiksha Protsahan Kendra -SPKs) 
ಎ೦ದು ಕರೆಯಲ್ಲಡುವ ಏಕಲವ್ಯದ ಶಾಲೆಯಾಚೆಯ ಕೇಂದ್ರಗಳು 
ಮತ್ತು ಶಾಲೆಗಳು ಎರಡೂ ಕಡೆಯೂ ಪ್ರತೀ ತಿಂಗಳ ಮಟ್ಟದಲ್ಲ 
ಮಗುವಿನ ಹಾಜರಾತಿಯನ್ನು ಕಲೆಹಾಕಿ ಪರಿಶೀಅಸುವುದರ 
ಮೂಲಕ ಈ ಕೆಲಸದ ಪರಿಣಾಮವನ್ನು ಗಮಸಿಸುತ್ತಿದ್ದೆವು. ಕಅಕಾ 
ಮಟ್ಟದ ಮೇಲಅನ ಪರಿಣಾಮಗಳನ್ನು 34ರಲ್ಲ 17 ಹಳ್ಳಗಳಲ್ಲ ನಡೆಸಿದ 
ಮಾದರಿ ಅಧ್ಯಯನದ ಮೂಲಕ ಅಭ್ಯಸಿಸಲಾಯುತು. ಮೂರು 
ಮತ್ತು ಐದನೇ ತರಗತಿಯ ಮಕ್ಕಳ ಕಲಕಾ ಮಾಪನ 
ಮಾಡಲಾಯುತು. 


ಮಕ್ಷಳು ಗಳಸಿದ ಅಂಕಗಕಲ್ಪ್ಲ ವರ್ಷ ಕಳೆದಂತೆ ಅಭವೃಧ್ಧಿ ಇದೆಯೇ 
ಎಂಬುದನ್ನು ಗಮನಿಸುವುದು ಮೊದಲನ ಮೂಲ 
ಯೋಜನೆಯಾಗಿತ್ತು. ಏಕಲವ್ಯದ ನಿರಂತರ ಬೆಂಬಲವು ಮಕ್ಕಳಗೆ, 
ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ದೊರಕಿದಾಗ ಪ್ರತಿ ತಂಡದ 
ವಿದ್ಯಾರ್ಥಿಗಳ ಕಲಕಾಮಟ್ಟದಲ್ಲ ಹೆಚ್ಚಳ ಆಗಿರಬೇಕೆಂಬುದು 
ಊಹೆಯಾಗಿತ್ತು. ಅಂದರೆ ಫೆಬ್ರವರಿ ೭೦16ರ ಮೂರನೇ 
ತರಗತಿಯಲ್ಲದ್ದ ಮಗುವಿಗೆ ಕೇವಲ ಕೆಲವೇ ತಿಂಗಳ ಬೆಂಬಲ 
ದೊರೆತಿತ್ತು. 2೦17ರಲ್ಲ ಮೂರನೇ ತರಗತಿಯಲ್ಪದ್ದ ಮಗುವಿಗೆ 
ಒಂದು ವರ್ಷದಷ್ಟು ಹಾಗೂ ೭೦18ರಲ್ಲ ಮೂರನೇ ತರಗತಿಯಲ್ಲದ್ದ 
ಮಗುವಿಗೆ ಎರಡು ವರ್ಷಗಳಷ್ಟು ಹಾಗೂ 2೦1೨ರಲ್ಲ ಮೂರನೇ 
ತರಗತಿಯಲ್ಲದ್ದ ಮಗುವಿಗೆ ಮೂರು ವರ್ಷಗಳಷ್ಟು ಬೆಂಬಲ 
ದೊರೆತಿರುತ್ತದೆ. ಮೂರನೇ ತರಗತಿಯ ಎಲ್ಲ ಮಕ್ಕಳು ಆ ತರಗತಿ 
ಮುಗಿಸುವ ಹೊತ್ತಿಗಾದರೂ ಹಿಂದಿ ಮತ್ತು ಗಣಿತದಲ್ಲ ಒಂದನೇ 
ತರಗತಿಯಷ್ಟು ಸಾಮರ್ಥ್ಯಗಳನ್ನು ಗಳಸಿರಬೇಕು ಮತ್ತು 5ನೇ 
ತರಗತಿಯ ಮಕ್ಕಳು ಮೂರನೇ ತರಗತಿಯ ಮಟ್ಟದಷ್ಟಾದರೂ 
ಮೂಲ ಹಿಂದಿ ಮತ್ತು ಗಣಿತದ ಸಾಮರ್ಥ್ಯ ಸಾಧಿಸಬೇಕು 
ಎಂಬುದು ನಮ್ಮ ಧ್ಯೇಯವಾಗಿದ್ದಿತು. ಪ್ರತಿವರ್ಷದ ಫೆಬ್ರವರಿ - 
ಮಾರ್ಚ್‌ನಲ್ಲ ಮೌಬಕ ಮತ್ತು ಬರವಣಿಗೆ ರೂಪದ ಅಭ್ಯಾಸಗಳನ್ನು 
ಕೊಡುವ ಮೂಲಕ ಕಲಕೆಯ ಮಟ್ಟವನ್ನು 'ಏಕಲವ್ಯ'ದ ಕೇಂದ 
ತಂಡ ಹಾಗೂ ಕೆಲವು ಕ್ಷೇತ್ರ ತಂಡದ ಸದಸ್ಯರು ಕೂಡಿ ಮಾಪನ 
ಮಾಡುತ್ತಿದ್ದರು. ಪ್ರತಿ ವರ್ಷವೂ ಮೂರನೇ ತರಗತಿಯ ಸುಮಾರು 
15೦ ಮಕ್ಕಳು ಹಾಗೂ ೮ನೇ ತರಗತಿಯ ಸುಮಾರು 15೦ 
ಮಕ್ಕಳನ್ನು ಪರೀಕ್ಷೆ ಮಾಡಲಾಯುತು. ಎಲ್ಲ ವರ್ಷಗಳಲ್ಲ ಪರೀಕ್ಷೆಗೆ 
ವಿವಿಧ ತಂಡಗಳಗೆ ಉಪಯೋಗಿಸಿದ ಪರೀಕ್ಷಾ ಪತ್ರಿಕೆಯು ಒಂದೇ 
ಆಗಿದೆ. 


ಎಲ್ಲ ಮಕಳು ಕಲತಿದ್ದಾರಾ? 
[= K-72 [a 


ನಮ್ಮ ಫಲಅತಗಳು 
ಸರಾಸರಿ ಅಂಕಗಳು 


ಕೆಳಗೆ ತೋರಿಸಿರುವ ಸರಾಸರಿ ಅಂಕಗಳು ಆಧಾರರೇಖೆ (2೦16). ಮಧ್ಯರೇಖೆ (2೦17), ಕೊನೆಯ ರೇಖೆ - 1 (2೦18) ಮತ್ತು ಕೊನೆಯ ರೇಖೆ - 


2 (2೦1೨) ಅಧ್ಯಯನಗಳ ನಾಲ್ಲು ಅನುಕ್ರಮವಾದ ಗುಂಪುಗಳ 3 ಮತ್ತು 5ನೇ ತರಗತಿಯ ಮಕ್ಕಳ ಫಅತಾಂಶವನ್ನು ತೋರಿಸುತ್ತದೆ. ಸರಾಸರಿ 
ಅಂಕಗಳಲ್ಲ ಹೆಚ್ಚಕವಾಗಿರುವುದು ನಾಲ್ಲು ವರ್ಷದಲ್ಲ ಸಾಧನೆಯು ಉತ್ತಮಗೊಂಡಿದೆ ಎಂಬುದನ್ನು ನಮಗೆ ತೋರಿಸುತ್ತದೆ. 


ಗಣಿತ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 68% 158 


ಕೊನೆಯ ರೇಖೆ 2017-18 53% 141 
ಮಧ್ಯರೇಖೆ 2016-17 42% 161 


ಆಧಾರರೇಖೆ 2015-16 33% 161 


ಗಣಿತ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 45% 188 


ಕೊನೆಯ ರೇಖೆ 2017-18 
ಮಧ್ಯರೇಖೆ 2016-17 


ಆಧಾರರೇಖೆ 2015-16 


ಭಾಷಾ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 38% 154 


ಕೊನೆಯ ರೇಖೆ 2017-18 34% 136 
ಮಧ್ಯರೇಖೆ 2016-17 30% 161 


ಆಧಾರರೇಖೆ 2015-16 18% 151 


ಭಾಷಾ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 59% 191 


ಕೊನೆಯ ರೇಖೆ 2017-18 49.4% 162 


ಮಧ್ಯರೇಖೆ 2016-17 49.2% 164 


ಆಧಾರರೇಖೆ 2015-16 41.6% 141 


ಸೊನ್ನೆ ಅಂಕೆಯ ಮಕ್ಕಳು 


ಪ್ರತಿ ಪರೀಕ್ಷೆಯ ಪತ್ರಿಕೆಗಳಲ್ಲೂ ಬೇರೆಬೇರೆ ಅಂಕಗಳನ್ನು- ೦.1, 2. 3. 4 - ಪಡೆದ ಮಕ್ಕಳ ಶೇಕಡಾವಾರು ಪ್ರಗತಿಯನ್ನು ಗಮಸನಿಸಿದೆವು. ನಾಲ್ಲು 
ವರ್ಷಗಳಲ್ಲ 5ನೇ ತರಗತಿಯ ಗಣಿತ ಹಾಗೂ ಸ್ವಲ್ಪ್ಲಮಟ್ಟಗೆ 5ನೇ ತರಗತಿಯ ಭಾಷೆಯನ್ನು ಹೊರತುಪಡಿಸಿ ಸೊನ್ನೆ ಅಂಕ ಗಳಸುವ ಮಕ್ಕಳ 
ಶೇಕಡಾವಾರು ಸಂಖ್ಯೆ ಸುಮಾರಾಗಿ ಕಡಿಮೆಗೊಂಡಿತ್ತು. ಉದಾಹರಣೆಗೆ 3ನೇ ತರಗತಿಯ ಹಿಂದಿಯಲ್ಲ 65 % ಮಕ್ಕಳು 2೦16ರಲ್ಲ ಸೊನ್ನೆ 
ಗಳಸಿದ್ದರೆ 2೦17ರಲ್ಲ 5೦ % ಮತ್ತು ೭2೦18ರಲ್ಲ 45 % ಮತ್ತು 2೦1೨ರಲ್ಲ 3೨ % ಇದ್ದರು. ಈ ನಾಲ್ಲು ವರ್ಷಗಳಲ್ಲ ಮೂರನೇ ತರಗತಿಯ 
ತಂಡಗಳಲ್ಲ ಗಣಿತದಲ್ಲ ಸೊನ್ನೆ ಅಂಕ ಪಡೆದ ಮಕ್ಕಳ ಶೇಕಡಾವಾರು 3೦. 27. 18 ಮತ್ತು 9 ಆಗಿದ್ದಿತು. ಒಟ್ದಾರೆ ಗಮನಿಸಿದ ದತ್ತಾಂಶಗಳು 
ತೋರಿಸಿದಂತೆ ಈ ಯೋಜನೆಯು ಮುಂದುವರಿದ ಹಾಗೆಯೇ ಪ್ರತಿವರ್ಷವೂ ಮಕ್ತಳ ಕಲಕೆಯಲ್ಲ ಏರಿಕೆಯಾಗುತ್ತಿದ್ದು, ಹೆಚ್ಚು ಹೆಚ್ಚು ಮಕ್ಕಳು 
ಕಲಯುತ್ತಿದ್ದರು. 


ಕಅಯದೇ ಇರುವ ಮಕ್ನಳ ಬಗ್ಗೆ ಕಅಯುವುದು 


ಮಧ್ಯರೇಖೆಯ ಅಧ್ಯಯನದ ಫಅತಾಂಶಗಳು ದೊರೆತ ನಂತರ 
ಪರಿಶೀಆಸಿ ಸಾಕಷ್ಟು ಮಕ್ಕಳು ೦ ಪಡೆದದ್ದನ್ನು ಗಮನಿಸಿದೆವು 
ಹಾಗೂ ಅವರ ಬಗ್ಗೆ ನಾವು ಹೆಚ್ಚು ತಿಆಯಲು ನಿರ್ಧರಿಸಿದೆವು. 
೨೦16ರ ಆಧಾರ ರೇಖೆಯ ಅಧ್ಯೈಯನದಲ್ಲ ೦ ಅಂಕ ಪಡೆದ 
ಮಕ್ಕಳಗೆ ಠ ಪರೀಕ್ಷೆಗಳನ್ನು ಪುನರಾವರ್ತಿಸಲು ನಿರ್ಧರಿಸಿದೆವು. ಈ 
ಮಕ್ಕಳು 5 ಮತ್ತು 7ನೇ ತರಗತಿಯನ್ನು ಮುಣ್ಣದರು. ಉದಾಹರಣೆಗೆ 
ಮಾರ್ಚ್‌ 2೦16ರಲ್ಲ ನಡೆದ ಆಧಾರ ರೇಖೆಯ ಅಧ್ಯಯನದಲ್ಲ 
3ನೇ ತರಗತಿಯ ೨8 ಮಕ್ಕಳು ಸೊನ್ನೆ ಪಡೆದಿದ್ದರು. 2೦17 
ನವೆಂಬರ್‌ ಹೊತ್ತಿಗೆ ಈ ಮಕ್ನಳಲ್ಲ 68 ಮಕ್ಕಳು ಅದೇ 


ಅಂಕದಲ್ಲ ಮುಂದುವರೆಯದವರ ಪಟ್ಟ (೦ ಇಂದ ೦ ಅಂಕೆಗೆ ೭2೦16 ರಿಂದ 2೦17) 


2016ರಲ್ಲ ೦ 
ಅಂಕ ಗಳಸಿದ್ದ ವಿದ್ಯಾರ್ಥಿ 


2015-16ರ 
ಶಾಲೆ ಹಾಜರಾತಿ 


2015-16ರ 


ಎಸ್‌ಪಿಕೆ ಹಾಜರಾತಿ 


ಪ್ರಶ್ನೆಪತ್ರಿಕೆಯಲ್ಲ ಪರೀಕ್ಷೆ ತೆಗೆದುಕೊಂಡರು (ಆ ಸಮಯದಲ 
ಅವರು ೮ನೇ ತರಗತಿಯಲ್ಲದ್ದರು). ಐವತ್ತೆಂಟು ಮಕ್ಕಳು ತಮ್ಮ 
ಕಲಕೆಯ ಮಟ್ಟದಲ್ಲಿ ಸುಧಾರಿಸಿದ್ದರು ಹಾಗೂ ಹೆಚ್ಚು ಅಂಕ 
ಪಡೆದರು. ಆದರೆ ಅವರಲ್ಲನ ಮೂವತ್ತು ಮಕ್ಕಳು ಮತ್ತೆ ೦ ಅಂಕ 
ಪಡೆದರು. 


ಈ ಅಂಶಗಳನ್ನು ಪರಿಗಣಿಸಿ ಶಾಲೆ ಮತ್ತು ಎಸ್‌ಪಿಕೆಗೆ ಒಂದು 
ವರ್ಷದ ಕಾಲ ಬಂದರೂ ಕೂಡ ಯಾವುದೇ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಳ್ಳಲಾಗದ ಮಕ್ಕಳ ಪಟ್ಟಯನ್ನು ಮಾಡಿದೆವು. ನಾವು ಅವರ 
ಹಾಜರಾತಿಯನ್ನು ಗಮನಿಸಿದೆವು. ಪರಾಮರ್ಶೆಯ ಕೆಲವು 
ಉದಾಹರಣೆಗಳು ಇಲ್ತವೆ: 


2016-17ರ 
ಶಾಲೆ ಹಾಜರಾತಿ 


2016-17ರ 
ಎಸ್‌ಪಿಕೆ ಹಾಜರಾತಿ 


ಮರು ಪರೀಕ್ಷೆಯಲ್ಲಿ 
೦ (ಅಕ್ಟೋ 2017) 


ಅಮಿತಾ 80% 75% 


79% 82% ಗಣಿತ 


ಸೋನಂ 68% 61% 


59% 66% ಗಣಿತ 


ಅಮೃತ 70% 63% 


67% 64% ಗಣಿತ 


ರಾಣಿ 62% 55% 


66% 74% ಗಣಿತ 


ವಿಷಯ ಅಧ್ಯಯನಗಳು (Case studies) 


ನಾವು ಕಂಡುಕೊಂಡ ಫಲತಗಳ ಆಧಾರದ ಮೇಲೆ ಮಕ್ಕಳನ್ನು. 
ಅವರ ಪಾಲಕರು ಹಾಗೂ ಶಿಕ್ಷಕರನ್ನು ಅವರ ಹಳ್ಳಗಳಲ್ಲಯೇ ಭೇಟ 
ಮಾಡಿದೆವು. ಹೀಗೆ ಮೂವತ್ತು ಮಕ್ಕಳ ಬಗ್ದೆ ಚರ್ಚಿಸಿ ಮನೆಯಲ್ಲ. 
ಶಾಲೆಯಲ್ಲ ಮತ್ತು ಎಸ್‌ಪಿಕೆಯಲ್ಲ ಅವರ ಪಾಲ್ಗೊಳ್ಳುವಿಕೆಯನ್ನು 
ದಾಖಅಸಲಾಲುತು. ಬಾಲಾ ಇನ್ಸ್‌ ಟಟ್ಯೂಟ್‌ ಆಫ್‌ ಸೋಷಿಯಲ್‌ 
ಸೈನ್ಸ್‌(T15S)ನ ನಾಲ್ದು ವಿದ್ಯಾರ್ಥಿಗಳು ಅವರ ಗ್ರಾಮೀಣ 
ಪ್ರಾಯೋಗಿಕ ಭಾಗವಾಗಿ ನಮ್ಮ ತಂಡವನ್ನು ಮಾರ್‌ 2೦18ರ 
ಕೊನೆಯ ವಾರದಲ್ಲ ಸೇರಿಕೊಂಡು ಅಧ್ಯಯನಗಳಲ್ಲ ಸಹಾಯ 
ಮಾಡಿದರು. ಕೆಲವು ಉದಾಹರಣೆಗಳನ್ನು ಕೆಳಗೆ ನೀಡಿದೆ. 


ವಿಷಯ ಅಧ್ಯಯನ 1 


ಲಕ್ಷೀಯ ಶಿಕ್ಷಕರ ಪ್ರಕಾರ ಅವಳು ತನ್ನ ಬಗ್ಗೆ ಕೇವಲ ಕೆಲವು 
ವಿಷಯಗಳನ್ನಷ್ಟೇ ಬರೆಯಬಲ್ಲಳು. ತನ್ನ ಹೆಸರು. ತನ್ನ ಪಾಲಕರ 
ಹೆಸರು. ಹಳ್ಳಯ ಹೆಸರು ಹೀಗೆ. ಅವಳು ಚಿತ್ರಗಳನ್ನು ಸರಿಯಾಗಿ 
ಗುರುತಿಸಬಲ್ಲಳು. ಗುಣಿತಾಕ್ಷರಗಳನ್ನೊಳಗೊಂಡ ಅಕ್ಷರಗಳನ್ನು 
ಬರೆಯಲು ಕಷ್ಟಪಡುತ್ತಾಳೆ. ಗಣಿತದಲ್ಲ ಅವಳು ನೂರರವರೆಗೆ 
ಎಣಿಸಬಲ್ಲಳು ಮತ್ತು ಸಾಮಾನ್ಯ ಕೂಡುವುದು ಮತ್ತು 
ಕಳೆಯುವುದನ್ನು ಮಾಡಬಲ್ಲಳು. ಅವಳ ಎಸ್‌ಪಿಕೆ ಶಿಕ್ಷಕಿಯು 
ನಮಗೆ ಹೇಳದ್ದೆಂದರೆ ಅವಳು ನಿಯಮಿತವಾಗಿ ತರಗತಿಗೆ 
ಬರುತ್ತಿದ್ದಾಳೆ ಹಾಗೂ 82 % ಹಾಜರಾತಿ ಇದೆ. ಮಕ್ಷಳನ್ನು ಅವರ 
ತಾಯು ಒಬ್ಬರೇ ಬೆಳೆಸುತ್ತಿದ್ದಾರೆ ಹಾಗೂ ಅವರೊಬ್ಬರೇ ಮನೆಯಲ್ಲ 
ಸಂಪಾದಿಸುವ ವ್ಯಕ್ತಿ. ಲಕ್ಟಿಗೆ ಕೇವಲ ಒಂಬತ್ತು ತಿಂಗಳಾಗಿದ್ದಾಗ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅವಳ ತಂದೆ ತೀರಿಕೊಂಡರು. ಅವಳ ತಾಯ ಸೋನಂ ಆಗಾಗ 
ಹತ್ತಿರದ ನಗರಗಳಗೆ ಉದಾಹರಣೆಗೆ, ಪಿಪಾರಿಯಾಗೆ ಕೂಲ 
ಕೆಲಸಕ್ಗಾಗಿಯೂ ಹೋಗುತ್ತಾರೆ. ಹೆಚ್ಚಿನ ದುಡಿಮೆಗಾಗಿ ಒಣಗಿಸಿದ 
ಕಾಡು ಇಪ್ಪೆ (ಮಾಹುವ) ಮಾರುತ್ತಾರೆ. ಆಕೆಯು ಮಕ್ಷಳನ್ನು ಕಾಡಿಗೆ 
ಇಪ್ಪೆಯನ್ನು ಸಂಗ್ರಹಿಸಲು ಕರೆದೊಯ್ಯದಂತೆ ಬಹಳಷ್ಟು ಗಮನ 
ನೀಡುತ್ತಾರೆ. ಆಕೆಯು ಕೆಲಸಕ್ಕೆ ಹೋಗಿದ್ದಾಗ ಲಕ್ಷಿ ಮತ್ತು ಒಂಬತ್ತನೆ 
ತರಗತಿಯಲ್ಲ ಹದುತ್ತಿರುವ ಅವಳ ಅಣ್ಣ ಇಬ್ಬರೇ ಮನೆಯಲ್ಲ 
ಇರುತ್ತಾರೆ, ತಾವೇ ಅಡುಗೆ ಮಾಡಿಕೊಳ್ಳುತ್ತಾರೆ. ಅವಳ ತಾಯು 
ಹೇಳುವಂತೆ ಲಕ್ಷಿಯು ಬೆಳಗಿನ ಐದು ಗಂಟೆಗೇ ಎದ್ದು ಎರಡು 
ಗಂಟಿಗಳ ಕಾಲ ಹದುತ್ತಾಳೆ. ನಂತರ ಎಸ್‌ಪಿಕೆ ತರಗತಿಗೆ ಮತ್ತು 
ಶಾಲೆಗೆ ಹೋಗುತ್ತಾಳೆ. 


ಲಕ್ಷೀಯ ತಾಂುಯು ನಮಗೆ ಮತ್ತೊಂದು ವಿಷಯವನ್ನು 
ತಿಆಸಿದರು. ಅವರ ಮಗನು ೨ನೇ ತರಗತಿಯಲ್ಲ ಓದುತ್ತಿದ್ದರೂ 
ಆತನು ಕಲಕೆಯಲ್ಲ ಹಿಂದಿದ್ದಾನೆ ಮತ್ತು ಸರಿಯಾಗಿ ಓದಲಾಗಲೀ 
ಅಥವಾ ಬರೆಯುವುದಕ್ಲಾಗಲೀ ಬರುವುದಿಲ್ಲ. ಪ್ರಾಥಮಿಕ ಶಾಲೆಯ 
ಶಿಕ್ಷಕರು ಆಲಸಿಯಾಗಿದ್ದು ಕೆಲವೊಮ್ಮೆ ಮದ್ಯ ಸೇವಿಸಿ ಶಾಲೆಗೆ 
ಬರುತ್ತಾರೆ ಎಂದೂ ಆಕೆ ತಿಆಸಿದರು. ಈಗ ಇಷ್ಟಾದರೂ 
ಕಲಅತಿರುವುದು ಎಸ್‌ಪಿಕೆ ತರಗತಿಗಳಂ೦ದ ಮಾತ್ರ. ಇದರಿಂದಾಗಿ 
ಅವಳ ಶೈಕ್ಷಣಿಕ ಸಾಧನೆ ಉತ್ತಮಗೊಂಡಿದೆ ಎಂದು ತಿಆಸಿದರು. 


ವಿಷಯ ಅಧ್ಯಯನ 2 
ಸುಸಿಲ್‌ನು ಶಾಲೆಗೆ ಸರಿಯಾಗಿ ಬರುವುದಿಲ್ಲ. ಅವನು 4ನೇ 


ತರಗತಿಗೆ ಕೆಲ ಬಾರಿಯಷ್ಟೇ ಬಂದಿದ್ದನು. 5ನೇ ತರಗತಿಯಲ್ಲ 
ಮತ್ತೂ ಕಡಿಮೆ. ಐದನೇ ತರಗತಿಯಲ್ಲ ಸುನಿಲ್‌ ಈಗ ಇದ್ದರೂ 


ಕೂಡ ಅವನಿಗೆ ಅಕ್ಷರಗಳನ್ನು ಗುರುತಿಸುವುದಾಗಲೀ ಸಂಖ್ಯೆಗಳನ್ನು 
ಗುರುತಿಸುವುದಾಗಲೀ ಸಾಧ್ಯವಾಗುತ್ತಿಲ್ಲ. ಅವನ ಪರೀಕ್ಷೆಯ 
ಪತ್ರಿಕೆಗಕಲ್ಲ ತನ್ನ ಪೋಷಕರ ಹೆಸರುಗಳು ಮತ್ತು ದಿನಾಂಕವನ್ನು 
ಸರಿಯಾಗಿ ಬರೆಯಲು ಸಹ ಅವನಿಗೆ ಸಾಧ್ಯವಾಗುತ್ತಿಲ್ಲ. ಅವನ 
ಶಿಕ್ಷಕರು ಹೇಳುವಂತೆ ಅವನ ಕಅಕೆಯ ಮಟ್ಟ ಒಂದನೇ ತರಗತಿಯ 
ವಿದ್ಯಾಥ್ಥಿಯ ಮಟ್ಟದಲ್ಲದೆ. ಆದರೆ ಅವನು ಚಿತ್ರಗಳನ್ನು 
ಸೃಜನಶೀಲವಾಗಿಯೂ ಹಾಗೂ ಉತ್ತಮವಾಗಿಯೂ ಚತ್ರಿಸುತ್ತಾನೆ. 
ಸುನಿಲನ ಪೋಷಕರು ಹೇಳುವಂತೆ ಅವರು ಅವನನ್ನು ಶಾಲೆಗೆ 
ಕರೆದುಕೊಂಡು ಹೋಗುತ್ತಾರೆ. ಆದರೆ ಅವನು ಮಧ್ಯದಲ್ಲಯೇ 
ಓಡಿಹೋಗಿ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಸೇರುತ್ತಾನೆ 
ಹಾಗೂ ಬಲವಂತ ಮಾಡಿದರೆ ಬಹಳ ಆಕ್ರಮಣಪೀಲನಾಗಿ 
ವರ್ತಿಸುತ್ತಾನೆ. 


ಸುನಿಲ್‌ನು ಇತರೆ ಹಿಂದುಳದ ಜಾತಿಯ ಯಾದವ 
ಕುಟು೦ಂಬದವನು. ಹಳ್ಳಿಯ ಇತರೆ ಪರಿಶಿಷ್ಠ ಪಂಗಡದ ಜನರಿಗಿಂತ 
ಆರ್ಥಿಕವಾಗಿ ಉತ್ತಮವಾಗಿರುವ ಕುಲದವರು ಅವರು. ಸುನಿಲನು 
ಒಂದು ಉತ್ತಮ ಮನೆಯಲ್ಲ ವಾಸಮಾಡುತ್ತಾನೆ ಹಾಗೂ 
ಕುಟುಂಬವು ಜಾನುವಾರುಗಳನ್ನು ಹೊಂದಿದೆ. ಅವರ ಆದಾಯ 
ಮೂಲವು ಹಾಲು ಮಾರುವುದರಿಂದ ಬರುತ್ತದೆ. ಅವರ ಮನೆಯಲ್ಲ 
ಕೆಲಸಗಳನ್ನು ಹಂಚಿಕೊಳ್ಳುತ್ತಾರೆ - ಅವರ ತಾಯಿಯು ಎಮ್ಮೆಯ 
ಹಾಲು ಕರೆಯುವ ಜವಾಬ್ದಾರಿ ಹೊಂದಿದ್ದಾರೆ. ಸುನಿಲ ಮತ್ತು ಅವನ 
ಅಣ್ಣ ಆಕಳುಗಳಗೆ ಆಹಾರ ನೀಡುವ ಜವಾಬ್ದಾರಿ, ಅವರ ತಂದೆ 
ಪಿಪಾರಿಯಾಗೆ ಹೋಗಿ ಹಾಲು ಮತ್ತು ಹಾಅನ ಉತ್ಪನ್ನಗಳನ್ನು 
ಮಾರುವ ಕೆಲಸ ಮಾಡುತ್ತಾರೆ. ಈ ಕುಟುಂಬವು ತಿಂಗಳಗೆ 
ಸುಮಾರು ಹತ್ತು ಸಾವಿರದಷ್ಟು ಆದಾಂಯ ಹೊಂದಿದ್ದು. 
ಸುತ್ತಮುತ್ತಅನ ಇತರ ಕುಟುಂಬಗಳು ಕೃಷಿಬುಂದ ಗಳಸುವ 
ಆದಾಯಕ್ಕಿಂತಲೂ ಎರಡರಪ್ಪಿದೆ. ಅವನು ಹಾಗೂ ಅವನ ಅಣ್ಣ 
ಜಯರಾಮ್‌ ಕಾಡಿಗೆ ಇಪ್ಲೆ/ಮಾಹುವಾ, ತೆಂಡು(ಅಬನಾಸಿ) ಮತ್ತು 
ಹುಣಸೆಹಣ್ಣು ಸಂಗ್ರಹಿಸಲು ಹೋಗುತ್ತಾರೆ. ಇವನ್ನು ಅವರು 
ಮಾರುಕಟ್ಟೆಯಲ್ಲ ಕೆಜಗೆ ಮೂವತ್ತು- ನಲವತ್ತು ರೂಪಾಯುಗೆ 
ಮಾರುತ್ತಾರೆ. ಈ ಕುಟುಂಬವು ಭೂಮಿಯನ್ನು ಸಹ ಹೊಂದಿದ್ದು. 
ನಿಯಮಿತವಾದ ಆದಾಯ ಬರುತ್ತದೆ. 


ಸುನಿಲನ ಸ್ನೇಹಿತರು ಹೇಳುವಂತೆ ಅವರಿಗೆ ಶಿಕ್ಷಣವು 
ಮುಖ್ಯವಾಗಿದೆ. ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ ಮತ್ತು 
ಅವರನ್ನು ಹೊಡೆಯುವುದಿಲ್ಲ. ಅವರಿಗೆ ಓದಿನಲ್ಲ ಆಸಕ್ತಿ 
ಇಲ್ಲದ್ದರಿಂದ ಅವರು ಶಾಲೆಗೆ ಬರುವುದಿಲ್ಲ ಎಂದು ಹೇಳಆದರು. 
ಸುನಿಲ್‌ನ ಅಣ್ಣ 7 ಕಿಲೋಮೀಟರ್‌ ದೂರದಲ್ಲರುವ ಶಾಲೆಗೆ 
ಹೋಗುತ್ತಾನೆ. ಅವನು 2೦16ರಲ್ಲ 5ನೇ ತರಗತಿಯಲ್ಲದ್ದಾಗ 
ಅವನಿಗೂ ಸೊನ್ನೆ ಅಂಕ ಬಂದಿತ್ತು. 2೦17ರಲ್ಲ ಮತ್ತೊಮ್ಮೆ ಬರೆದ 
ಪರೀಕ್ಷೆಗಳಲ್ಲ ಅವನು ಏಳನೇ ತರಗತಿಯಲ್ಲದ್ದಾಗ ಮತ್ತೆ ಸೊನ್ನೆ 
ಅಂಕವನ್ನೇ ಪಡೆದ. 


ಫಅತಗಳ ಬಗೆಗೆ ನಮ್ಮ ಪರ್ಯಾಲೋಚನೆಗಳು 


ತಾಮಿಯಾ ಕಾಡಿನ ಒಂದು ಗುಡ್ಡಗಾಡು ಪ್ರದೇಶವಾಗಿದೆ. ಇಲ್ಲ 
ಹೆಚ್ಚಾಗಿ  ಗೋಂಡ್‌ ಮತ್ತು ಭಾರಿಯಾ ಪಂಗಡಗಳ 
ಸಮುದಾಯದವರು ವಾಸಿಸುತ್ತಾರೆ. ಮೇಲಅನ ಉದಾಹರಣಿಯಲ್ಲ 
ನೋಡಿದ ಲಕ್ಷೀಿಯಂತಹ ದೊಡ್ಡ ಸಂಖ್ಯೆಯ ಕುಟುಂಬಗಳು ಬಡ 
ಅಂಚಿನ ಕೃಷಿಕರದು. ಅವರ ಬದುಕು ಕೂಲ ಕೆಲಸಕ್ಷಾಗಿ ಕಾಲಕ್ಕೆ 
ತಕ್ಷಂತೆ ವಲಸೆ ಹೋಗುವುದರ ಮೇಲೆಯೇ ನಿಂತಿದೆ. ನಾವು ಈ 
ಹಿನ್ನೆಲೆಯ ಮಕ್ಕಳ ಸಾಧನೆಯನ್ನು ಗಮಸಿಸುತ್ತಿದ್ದೇವೆ ಮತ್ತು . ಇದೇ 


ಸಾಮಾಜಕ - ಆರ್ಥಿಕ ಹಿನ್ನೆಲೆಯಲ್ಲನ ಕೆಲವು ಮಕ್ಷಳು ಉತ್ತಮ 
ಸಾಧನೆ ತೋರಿದ್ದರೂ. ಯಾರು ಕಲಕೆಯಲ್ಲ ಹೆಚ್ಚನ ಬದಲಾವಣಿ 
ತೋರಿಸುತ್ತಿಲ್ಲಪೋ ಆ ಮಕಕ ಮೇಲೆ ಗಮನ ನೀಡಿ 
ಪರಿಶೀಅಸುತ್ತಿದ್ದೇವೆ. 


ಮತ್ತೊಂದೆಡೆ, ಇವರಿಗಿಂತಲೂ ಸ್ಥಿತಿವಂತರಾಗಿರುವ ಮತ್ತು 
ಸಾಮಾಜಕವಾಗಿ ಮೇಲಅರುವ ಕುಟುಂಬದ ಸುನಿಲ್‌ನಂತಹ ಇತರ 
ಮಕ್ಕಳು ಕೆಳಗಿನ ತರಗತಿಯ ಮಟ್ಟದ ಕಲಕೆಗಳೂ ಆಗಿರದ 
ಸುನೀಲ್‌ನಂತವರೂ ನಮಗೆ ಕಾಣ ಸಿಕ್ಕರು. ಕೆಲವು ಪ್ರಸಂಗಗಳಕಲ್ಲ 
ಅವರ ಒಡಹುಟ್ಟದವರೂ ಕೂಡ ಕಲಕೆಯಲ್ಲ ಕಷ್ಟಪಟ್ಟದ್ದರು. 
ಕೆಲವರು ಅವರು 7ನೇ ತರಗತಿಗೆ ಬರುವ ವೇಳೆಗೆ ಕಲಕೆಯಲ್ಲ 
ಪ್ರಗತಿ ಸಾಧಿಸಿದ್ದರಾದರೂ ಉಳದವರು ಹೆಚ್ಚೇನೂ ಪ್ರಗತಿ 
ಸಾಧಿಸಅಲ್ಲ. ಕೆಲವು ಪೋಷಕರು ತಮ್ಮ ಮಕ್ಕಳ ಕಲಕೆಯನ್ನು 
ಗಂಭೀರವಾಗಿ ಪರಿಗಣಿಸುತ್ತಿದ್ದರು ಮತ್ತು ಹತಾಶರಾದರು. ಆದರೆ 
ಎಲ್ಲದಕ್ಕೂ ಅವರು ಶಿಕ್ಷಕರನ್ನೇನೂ ದೂರುತ್ತಿರಲಅಲ್ಲ. ಕೆಲವು 
ಶಿಕ್ಷಕರನ್ನು ಅವರ ಪರಿಶ್ರಮಕ್ಕೆ ಗೌರವಿಸುತ್ತಿದ್ದರು ಕೂಡ. ಕೆಲವೆಡೆ 
ಕೆಲವು ಮನೆಗಳಲ್ಲ ಪೋಷಕರಿಬ್ಬರೂ ಪ್ರಾಥಮಿಕ ಹಂತದ ಶಿಕ್ಷಣ 
ಪಡೆದು, ಸರ್ಕಾರಿ ನೌಕರಿಯಲ್ಲೋ ಅಥವಾ ವ್ಯಾಪಾರದಲ್ಲೋ 
ತೊಡಗಿಕೊಂಡಿದ್ದರು. ಆದರೆ ಅವರಲ್ಲೂ ಕೆಲವು ಮಕ್ಕಳು ಸೊನ್ನೆ 
ಅಂಕ ಪಡೆದಿರುವುದನ್ನು ನಮ್ಮ ಎರಡು ವರ್ಷದ ಅಧ್ಯಯನದಲ್ಲ 
ಗಮನಿಸಿದೆವು. 


ದತ್ತಾಂಶಗಳು ಮತ್ತು ವಿಷಯ ಅಧ್ಯಯನಗಳನ್ನು ಗಮನಿಸಿದಾಗ 
ನಾವು ಕಂಡುಕೊಂಡದ್ದೆ೦ದರೆ ಯಾವುದೇ ಗುಂಪಿನ ಮಕ್ಕಳ 
ಕಲಕೆಯಲ್ಲನ ಕಡಿಮೆ ಸಾಧನೆಗೆ ಯಾವುದೇ ರೀತಿಂಯ 
ಕಾರ್ಯಕಾರಿ ಸಂಬಂಧಗಳ  ಮಾದರಿಯೇನೂ ಕಂಡು- 
ಬರುತ್ತಿರಅಲ್ಲ. ಯಾವುದೋ ಒಂದು ನಿರ್ದಿಷ್ಟ ಕಅಕಾ ನ್ಯೂನತೆಗಳು 
ಈ ಗುಂಪಿನಲ್ಲಿರುವ ಒಂದು ಸಾಧ್ಯತೆ ಇರಬಹುದೇನೋ 
ಎಂಬುದನ್ನು ನಾವು ಪರಿಗಣಿಸಿದೆವು. ನಾವು ಅಧ್ಯಯನ ಮಾಡಿದ 
ಕೆಲವು ಸಂಶೋಧನಾ ಲೇಖನಗಳೂ ನಮ್ಮ ಚಿಂತನೆಗೆ ಪುಷ್ಟಿ 
ನೀಡಿದವು. ಉದಾ: ನಿರ್ದಿಷ್ಟ ಕಲಕಾ ಕ್ಷಿಷ್ಠತೆಯ (ಎಸ್‌ಎಲ್‌ಡಿ) 
ಇರುವಿಕೆಯಲ್ಪ್ಲ ಸಾಮಾಜಕ - ಆರ್ಥಿಕ ಹಿನ್ನೆಲೆಯು ಯಾವುದೇ 
ರೀತಿಯ ಪಾತ್ರವನ್ನೂ ವಹಿಸುವುದಿಲ್ಲ. ನಾವು ಗಮನಿಸಿದ ಇತರ 
ವಿಚಾರಗಳೆಂದರೆ: 


p ನಿರ್ದಿಷ್ಟ ಕಲಕಾ ನ್ಯೂನತೆಗಳಗೆ ಕಾರಣವಾಗುವ 
ನರಸಂಬಂಧೀ ಸಪಿತಿಂಯು ಸ್ವಲ್ಪಮಲ್ಣಗೆ ಕುಟುಂಬದಲ್ಲಿ 
ಹರಿಯಬಹುದು. 


* ನಿರ್ದಿಷ್ಟ ಕಲಕಾ ಕ್ಲಿಷ್ಟತೆಗಳು ಇತರ ವಿಶೇಷ ಅಗತ್ಯಗಳೊಡನೆ 
ಸೇರಿಕೊಂಡಿರಬಹುದು ಉದಾ: ಅತಿ ಚಟುವಟಕೆ ಮತ್ತು 
ಗಮನದ ಕೊರತೆ 


* ನಿರ್ದಿಷ್ಟ ಕಲಕಾ ಕ್ಲಿಷ್ಣತೆಗಳು ಮತ್ತು ಬುದ್ಧಿಮತ್ತೆ ಮಟ್ಟಕ್ಕೆ 
ಯಾವುದೇ ಸಂಬಂಧವಿರುವುದಿಲ್ಲ. 


. ನಿರ್ದಿಷ್ಟ ಕಲಕಾ ಸ್ಲಿಷ್ಟತೆಗಳು ಕೆಲವು ಮಕ್ಕಳಲ್ಲ ಓದಲು- 
ಬರೆಯಲು ಕಷ್ಟಪಡುವುದರಲ್ಲ ಸವಾಲುಗಳಾಗಿ ತೋರಿಸಿ- 
ಕೊಳ್ಳಬಹುದು. ಆದರೆ, ಅಂಕಗಳ ಚಟುವಟಕೆ ಕಷ್ಟವಾಗದಿರ- 
ಬಹುದು, ಕೆಲವು ಮಕ್ಷಳಲ್ಪ ಇದರ ವಿರುದ್ಧವೂ ಆಗಬಹುದು 
ಮತ್ತೂ ಕೆಲವರಲ್ಲ ಒಟ್ಟಗೆ ಎರಡರಲ್ಲೂ ಕಷ್ಟವಿರಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಕಡಿಮೆ ಕಲಕಾ ಪ್ರಗತಿಯಿರುವ ವಿವಿಧ ಮಕ್ಷಳ ಕಲಕಾ 
ಕೇಂದ್ರಗಳಲ್ಲನ ಹಾಜರಾತಿಯು ಹೆಚ್ಚೂ ಇರಬಹುದು. ಕಡಿಮೆಯೂ 
ಇರಬಹುದು ಎಂಬುದನ್ನೂ ನಾವು ಮನಗಂಡೆವು. 


ನಾವು ಎದುರಿಸುತ್ತಿರುವ ಸನ್ನಿವೇಶ ಮತ್ತು ಕಡಿಮೆ ತಿಳವಳಕೆ 
ಇರುವಂತಹ ವಪರಿಸ್ಥಿತಿಯಲ್ಲ ನಾವು ಯಾವ ಪಾತ್ರ 
ವಹಿಸಬಹುದೆಂಬುದು ನಮಗೆ ಸವಾಅನ ಪ್ರಶ್ನೆಯಾಗಿತ್ತು. 
'ಏಕಲವ್ಯ'ದ ಕ್ಷೇತ್ರ ಮಟ್ಟದ ಕಾರ್ಯಕರ್ತರ ಪರಿಶ್ರಮವನ್ನು 
ಪೋಷಕರು ಗಮನಿಸುತ್ತಿದ್ದರು. ಮೆಚ್ಚುತ್ತಿದ್ದರಾದರೂ ಈ ಒಂದು 
ನಿರ್ದಿಷ್ಟ ವಿಷಯದಲ್ಲ ಸವಾಲನ್ನೆದುರಿಸುತ್ತಿರುವ ಮಕಳ 
ಅಗತ್ಯಗಳಗೆ ಈ ಪರಿಶ್ರಮವನ್ನು ನಿರ್ದಿಷ್ಟವಾದ ರೀತಿಯಲ್ಲ ಸರಿ 
ಹೊಂದಿಸಬಹುದೇ? ನಿರ್ದಿಷ್ಟ ಕಲಕಾ ಸ್ಲಿಷ್ಟತೆಗಳ ಬಗೆಗೆ ನಾವು 
ಓದುತ್ತಿದ್ದಂತೆ. ಈ ನ್ಯೂನತೆಗಳನ್ನು ಖಚಿತವಾಗಿ ಪತ್ತೆ ಹಚ್ಚಲು 
ಸಾಧ್ಯವಾಗುವುದು ಮೆದುಳು ಪ್ರೌಢವಾಗುವ ಸುಮಾರು ಎಂಟು 
ವರ್ಷ ವಯಸ್ಸಿನ ನಂತರವೆ ಎಂದು ಅರಿತೆವು. ಮಧ್ಯಪ್ರವೇಶವು 
ಹೆಚ್ಚು ಫಲಪ್ರದವಾಗುವುದು ಈ ಮಾಗುವಿಕೆಗಿಂತ ಮುನ್ನವೇ 
ಬೋಧನಾ ವಿಧಾನದ ಮಧ್ಯಪ್ರವೇಶವು ನರಮಂಡಲದ ಸರಿಯಾದ 
ಒಗ್ಗುವಿಕೆಗಳನ್ನು ಬಲಪಡಿಸಿದರೆ ಮಾತ್ರ. ಮಾಗುವಿಕೆಯು 
ಪೂರ್ಣಗೊಂಡ ನಂತರದಲ್ಲ ಪ್ರಗತಿಯು ಅಸಾಧ್ಯವಲ್ಲವಾದರೂ 
ಕಠರಿಣವೂ ಮತ್ತು ನಿಧಾನವೂ ಆಗುತ್ತದೆ. 


ಈ ಪರ್ಯಾಲೋಚನೆಗಳಂದ ನಮ್ಮ ಸಾಮರ್ಥ್ಯಗಳನ್ನು ಮತ್ತು 
ಗಮನವನ್ನು ಮೊದಲ ವರ್ಷಗಳಗೇ ಅಂದರೆ ತರಗತಿ 1 2 ಮತ್ತು 3 
ಇವುಗಳಗೇ ನಾವು ಹೆಚ್ಚು ಒತ್ತು ನೀಡಬೇಕೆಂದು ಅರಿವಾಯುತು. 
ನಾವು ನಡೆಸಿದ ಅಧ್ಯಯನದ ದತ್ತಾಂಶಗಳ೦ದ ಕೂಡ ಪ್ರಾರಂಭಕ 
ಹಂತದಲ್ಲಯೇ ನಡೆಸುವ ಮಧ್ಯಪ್ರವೇಶವು ಎಷ್ಟು ಮುಖ್ಯ 
ಎಂಬುದನ್ನು ಒಪ್ಪಿಕೊಳ್ಳೆಲು ಸಾಧ್ಯವಾಯಿತು. ಏಕಲವ್ಯದಿಂದ ತಮ್ಮ 
ಮೊದಲ ವರ್ಷದಲ್ಲಯೇ ಬೆಂಬಲವನ್ನು ಪಡೆದ ಮಕ್ಕಳು ಎಂಟು 
ವರ್ಷಕ್ಕಿಂತ ದೊಡ್ಡವರಾಗಿದ್ದು. ನಂತರದಲ್ಲ ಅಂದರೆ ತರಗತಿ 3. 4 
ಮತ್ತು 5ರಲ್ಲ ಇದ್ದಾಗ ಬೆಂಬಲ ಪಡೆದವರಿಗಿಂತಲೂ ಉತ್ತಮ 
ಸಾಧನೆ ಮಾಡುವ ಸಾಧ್ಯತೆಗಳವೆ ಎಂದೂ ಇವು ತೋರಿದವು. 
ರಾಜಸ್ಲಾನದಲ್ಪ್ಲನ ಆರ್ಗನೈಸೇಷನ್‌ ಆಪ್‌ ಅಲ ಅಟರಸಿ 
ಪ್ರಮೋಷನ್‌ ಸಂಸ್ಥೆ ಮತ್ತಿತರ ಸಂಸ್ಥೆಗಳು ನಡೆಸಿದಂತಹ ಫಲಪ್ರದ 
ಯೋಜನೆಗಳನ್ನು ಗಮನಿಸಿದಾಗ ಪ್ರಾರಂಭಚಕ ಹಂತದಲ್ಲಿಯೇ 
ನಡೆಯುವ ಮಧ್ಯಪ್ರವೇಶವು ಅಕ್ಷರಜ್ಞಾನದ ಪಡೆಯುವಿಕೆಯಲ್ಲ 
ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದೂ ಕಂಡುಕೊಳ್ಳಲಾಯತು. 


ನಮ್ಮ ಮಧ್ಯಪ್ರವೇಶಗಳನ್ನು ಮಾರ್ಪಡಿಸಿಕೊಳ್ಳುವುದು 

ನಮ್ಮ ಕಲಕೆಗಳನ್ನು ಪರೀಕ್ಷಿಸಿಕೊಳ್ಳಲು ನಾವು ತಾಮಿಯಾ ಜಲ್ಲೆಯ 
10 ಪ್ರಾಥಮಿಕ ಶಾಲೆಗಳ್ಲ ಪ್ರಯೋಗಾತ್ಯಕ ಯೋಜನೆಗಳನ್ನು 
ಹಮ್ಮಿಕೊಂಡೆವು. ಅದರಲ್ಲು: 


*  ಹತ್ತುಕ್ಷೇತ್ರ ಕಾರ್ಯಕರ್ತರು ಕೇವಲ ಒಂದು ಮತ್ತು ಎರಡನೇ 
ತರಗತಿಯ ಮಕ್ಕಳೊಡನೆ ಮಾತ್ರ ಕೆಲಸ ಮಾಡುತ್ತಿದ್ದರು. 


* ಒಂದು ಪದಗಳ ಗುಂಪಿನಿಂದ ಮತ್ತೊಂದು ಪದಗಳ ಗುಂಪಿಗೆ 
ವ್ಯವಸ್ಥಿತವಾಗಿ ಕರೆದುಕೊಂಡೊಯ್ಯುವಂತಹ ಯೋಜನಾ- 
ಬದ್ಧವಾದ ಅಕ್ಷರಜ್ಞಾನದ ರೀತಿಯನ್ನು ಬಳಸುತ್ತಾ: ಪದ್ಯಗಳು. 
ಕಥೆಗಳು, ಚಿತ್ರಪುಸ್ತಕಗಳು, ಚಿತ್ರಪಟಗಳು, ಫಲಕಗಳು, 
ಮೌಣಕ ಸಂವಾದಗಳು, ಚಿತ್ರ ಬರೆಯುವುದು ಮುಂತಾದ 
ಚಟುವಟಕೆಗಳೊಂದಿಗೆ ಈ ಕೆಲಸವನ್ನು ಶ್ರೀಮಂತ- 
ಗೊಳಸಲಾಲಯುತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


* ಕ್ಷೇತ್ರ ಕಾರ್ಯಕರ್ತರು ಥ್ವನಿವಿಜ್ಞಾನದ ಕಡೆಗೆ ಹೆಚ್ಚು ಗಮನ 
ನೀಡಿದರು. ಇದು ಧ್ವನಿಗಳನ್ನು ಬರಹದ ಚಿಹ್ನೆಗಳಗೆ 
ಹೊಂದಿಸುವುದಕ್ಕಿಂತ ಮುನ್ನ. ಮಾತು ಮತ್ತು ಕೇಳುವ 
ಮಟ್ಟದಲ್ಲ ಧ್ವನಿಗಳನ್ನು ಪ್ರಕ್ರಿಯೆಗೊಳಸುವಂತಹ 
ಚಟುವಟಕೆಗಳಾಗಿವೆ. ಮೊದಲು, ಕೊಟ್ಟ ಒಂದು ನಿರ್ದಿಷ್ಟ 
ಪದಕ್ಕೆ ಮಕ್ಕಳು ಪ್ರಾಸಬದ್ಧವಾದ ಹೆಚ್ಚಿನ ಪದಗಳನ್ನು 
ಹೇಳುವುದು (ಆಟ, ಊಟ, ಪಟ, ಲೋಟ), ಒಂದು ಪದವನ್ನು 
ಓದುವಾಗ ಒಂದೊಂದು ಅಕ್ಷರಕ್ಕೂ ಚಪ್ಪಾಳೆ ಹೊಡೆಯುವುದು 
ಮುಂತಾದ ಚಟುವಟಕೆಗಳನ್ನು ನಡೆಸಿದೆವು. 


° ಕಾರ್ಯ ಹಾಳೆಗಳನ್ನು ವಿನ್ಯಾಸಗೊಳಸಲಾಯುತು ಹಾಗೂ 
ತರಗತಿಗಳಲ್ಲ ಬಳಸಲಾಲಯುತು. ಮಕ್ಕಳ ಮಾಪನವನ್ನು 
ಇವುಗಳ ಮೂಲಕ ಮಾಡಲಾಲುತು. 


ಆರು ತಿಂಗಳ ಕಾಲ ಕೆಲಸಗಳನ್ನು ಮುಂದುವರೆಸಿದಾಗ ನಾವು 
ಉತ್ತಮ ಫಅತಗಳನ್ನು ಕಂಡೆವು. ಮುಖ್ಯವಾಗಿ ಕ್ಷೇತ್ರ 
ಕಾರ್ಯಕರ್ತರು. ಕ್ಷೇತ್ರ ಶಿಕ್ಷಕರು ಠ ತಂತ್ರಗಳನ್ನು ಅರಿತುಕೊಂಡು 
ನಿರಂತರತೆಯನ್ನು ಎಲ್ಲ ಕಾಪಾಡಿಕೊಂಡರೋ ಅಲ್ಲ ಉತ್ತಮ 
ಫಅತಗಳನ್ನು ಗಮನಿಸಿದೆವು. ಈಗ ಒಂದು ಮತ್ತು ಎರಡನೇ 
ತರಗತಿಯಲ್ಲರುವ ಮಕ್ಷಳ ಮೌಲ್ಯಾಂಕನವನ್ನು ಮುಂಡೆ ಅವರ 
ಮೂರನೇ ತರಗತಿಯ ಕೊನೆಯಲ್ಲ ಮಾಡಿದರೆ, ಅಂಕಗಳು 
ಬಂಡಿತವಾಗಿಯೂ 2೦1೨ರ ಕೊನೆಯ ರೇಖೆಯ ಅಂಕಗಳಗಿಂತ 
ಮೂರನೇ ತರಗತಿಯ ಅಂಕಗಳು ಉತ್ತಮವಾಗಿರುತ್ತವೆ ಎಂದು 
ಗೋಚರವಾಯುತು. ಆದರೆ 2೦1೨ರ ಮಾರ್ಜ್‌ನಲ್ಲೇ 
ಯೋಜನೆಂಶಖ ಕೊನೆಗೊಂಡಿದ್ದರಿಂದ ಮುಂಬರಿಕೆಂಯಖು 
ಸಾಧ್ಯವಾಗಲಲ್ಲ. 


ಕಡಿಮೆ ಸಮಯದಲ್ಲನ ಠ ಪುಟ್ಟ ಪ್ರಯೋಗದಿಂದ ನಮ್ಮ ತಂಡದ 
ಸದಸ್ಯರು ಧ್ವನಿ ವಿಜ್ಞಾನದ ಅರಿವಿನ ಚಟುವಟಕೆಗಳಲ್ಲ 
ಭಾಗವಹಿಸಲು ಕಷ್ಟಪಡುತ್ತಿದ್ದಾರೆ ಎಂದು ತಿಆದುಬಂದಿತು. ಇಲ್ಲ 
ಸಾಕಷ್ಟು ಬಹಳ ಮುಜುಗರ ಮತ್ತು ಹಿಂಜರಿಕೆ ಇದ್ದಿತು. ಇದು ನಮಗೆ 
ಮಕ್ಷಳು ಓದುವುದನ್ನು ಕಲಯಲು ಅಗತ್ಯವಾದ ಅಡಿಪಾಯ ಧ್ಧನಿ 
ವಿಜ್ಞಾನ ಪ್ರಜ್ಞೆಯಾಗಿದೆ, ಇದು ಮಕ್ಕಳಗೆ ಓದಲು ಕಆಯುವಲ್ಲ 
ಅಡಿಪಾಯವನ್ನು ಹಾಕುತ್ತದೆ ಎನ್ನುವುದನ್ನು ತಿಆಸಿಕೊಟ್ಟತ್ತು. ಆದರೆ 
ಇದನ್ನು ನಾವು ಲಘುವಾಗಿ ಪರಿಗಣಿಸಿದ್ದೆವು. ಆದರೆ, ಇದನ್ನು 
ಪ್ರಕಟವಾಗಿ ಮುನ್ನೆಲೆಗೆ ತರಬೇಕಾಗಿತ್ತು ಎನ್ನುವುದನ್ನು. ಅರಿವಿಗೆ 
ಬರುವಂತೆ ಮಾಡಿತು. 


ಇದರ ಜೊತೆಗೆ ನಿರ್ದಿಷ್ಟ ಕಅಕಾ ಅಗತ್ಯವಿರುವ ಮಕ್ನಳಗೂ ಇದು 
ಬಹಳ ಸಹಾಯ ಮಾಡುವಲ್ಲ ಮಹತ್ವಪಡೆದಿದೆ. ಇದು ನಮ್ಯ 
ತರಬೇತಿ ಕಾರ್ಯಕ್ರಮಗಳು ಮತ್ತು ಸಾಮರ್ರಿಗಳ ಅಭವೃದ್ಧಿ 
ಕಾರ್ಯಾಗಾರಗಕಳಲ್ಲ ಕಲಿಯಬೇಕಾದ ಮತು ಹಂಚಿಕೊಳ್ಳಬೇಕಾದ 
ಒಂದು ಪ್ರಮುಖ ವಿಷಯವಾಗಿದೆ. 


ಮಧ್ಯಪ್ರದೇಶದ ಇತರ ಭಾಗಗಕಲ್ಪನ ಎಲ್ಲ ಮಕ್ಷಳಗೂ ಕಲಅಯಲು 
ಸಹಾಯ ಮಾಡುವ ನಮ್ಮ ಮುಂದಿನ  ಕೆಲಸಗಳಲ್ಲ 
ತಾಮಿಯಾದಲ್ಲನ ಈ ಅನುಭವದ ಆಧಾರದಲ್ಲಿ ಕಲತದ್ದನ್ನು 
ಉಪಯೋಗಿಸುತ್ತಿದ್ದೇವೆ. ಈ ರೀತಿಯ ನಿರ್ದಿಷ್ಟ ಕಅಕಾ ಅಗತ್ಯಗಳ 
ಅಂಶಗಳೆಡೆಗೆ ನಮ್ಮ ತಂಡದ ಸದಸ್ಯರ ಯೋಚನಾ ಧಾಟಯನ್ನು 
ಬದಲು ಮಾಡುತ್ತಿದ್ದೇವೆ. ಅವರು ಕಲಕೆಯಲ್ಲ ಹಿಂದಿರುವ ಮಕ್ಕಳಲ್ಲ 
ತಾವು ಕಂಡದ್ದನ್ನು ಚರ್ಚಿಸಲು ಆರಂಭಸಿದ್ದಾರೆ. ಈಗ ಅವರು 


ಕಲಕೆಯಲ್ಲ ಮಕ್ಕಳು ಕಷ್ಟಪಡುವುದಕ್ಕೆ ಮಕ್ಕಳ ಹಾಜರಾತಿ ಮತ್ತು 
ಕುಟುಂಬದ ಹಿನ್ನೆಲೆಯ ಆಧಾರದಲ್ಲಯೇ ನೋಡುವ ಹಳೆಯ 
ಚೌಕಟ್ಟನ್ನು ದಾಟ. ಪ್ರತಿ ಮಗುವಿನ ಕ್ಷಿಷ್ಟತೆಯನ್ನೂ ಪರಿಗಣಿಸುವ 
ಚೌಕಣ್ಟಗೆ ಮುಂದುವರೆದಿದ್ದೇವೆ. ಅವರು ವಿಷಯ 
ಅಧ್ಯಯನಗಳನ್ನು ಮಾಡಲು ಮತ್ತು ನಿರ್ದಿಷ್ಟ ಮಕ್ಕಳೊಡನೆ ಹೆಜ್ಚೆ 
ಹಾಕಲು ದಾರಿಗಳನ್ನು ಹುಡುಕುವಷ್ಟು ಅರಳದ್ದಾರೆ. ಉದಾಹರಣೆಗೆ 
ಒಬ್ಬ ಸದಸ್ಯರು ಮಕ್ಕಳ ಸ್ನೇಹಿತರ ಗುಂಪನ್ನು ಅಂದರೆ ಮಗುವಿನ 
ಹಓರಗೆಯವರನ್ನು ಒಳಗೊಂಡು ಪಾಠ ಮಾಡುವಿಕೆ ಪ್ರಕ್ರಿಯೆಯನ್ನು 
ಬಳಸಿ ಅದು ಫಅತಗಳನ್ನು ಕೊಟ್ಟರುವುದನ್ನು ಹಂಚಿಕೊಂಡರು. 


ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಕ್ಷೇತ್ರ ಕಾರ್ಯಕರ್ತರ 
ತಂಡಗಳೊಡನೆ ನಾವು ಕೆಲಸ ಮಾಡುವಾಗ ಧ್ವನಿ ಜ್ಞಾನದ ಬಗಣ್ಣೆ 
ತರಬೇತಿ ಮತ್ತು ವ್ಯವಸ್ಥಿತ ಅಕ್ಷರಜ್ಞಾನದ ಬಗೆಗಿನ ತರಬೇತಿಗಳು 
ಬಹಳ ಮುಖ್ಯವಾಗಿವೆ. ಈ ಕಾರ್ಯವು ಪ್ರತಿ ಮಗುವಿನ ಕಲಕೆಗೆ 
ಸಹಾಯವಾಗುವಂತೆ ಸಫಲತೆಯನ್ನು ನೀಡುತ್ತದೆ ಎಂದು 
ಆಶಿಸುತ್ತೇವೆ. 


* ಮಕ್ಕಳ ಗುರುತುಗಳನ್ನು ಗೌಪ್ಯವಾಗಿಡಲು ಹೆಸರುಗಳನ್ನು ಬದಲಾಲಯುಸಲಾಗಿದೆ. 


ರಶ್ಮಿ ಪಲವಾಲ್‌ 1983ರಿಂದ 2೦1೨ರವರೆಗೆ ಹೋಶಂಗಾಬಾದ್‌ನಲ್ಪ 'ಏಕಲವ್ಯ'ದೊಡನೆ ಕೆಲಸ ಮಾಡಿದ್ದಾರೆ. ಅಲ್ಲ ಅವರು 
ಶಾಲೆಯ ಸಮಾಜ ವಿಜ್ಞಾನ ಮತ್ತು ಶಿಕ್ಷಕ ಶಿಕ್ಷಣದ 
ಪ್ರಕಟಣಿಯ ಕೆಲಸಗಳು ಹಾಗೂ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಪ್ಲನ ಪ್ರಾಥಮಿಕ ಶಿಕ್ಷಣವನ್ನು ಗಟ್ಟಿಗೊಳಸುವ 


ಯೋಜನೆಗಳಲ್ಲ ಕೆಲಸ ಮಾಡಿದ್ದಾರೆ. ಅವರನ್ನು paliwal_rashmi@yahoo.com ಮೂಲಕ ಸಂಪರ್ಕಿಸಬಹುದು. 


ಪಠ್ಯಕ್ರಮಗಳ ರಚನೆಗೆ ಕೊಡುಗೆ ನೀಡಿದ್ದಾರೆ. 'ಏಕಲವ್ಯ'ದ 


ಅನುವಾದ: ಜನಾರ್ದನ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪೂರ್ವ ಪ್ರಾಥಮಿಕ ತರಗತಿಯಲ್ಲಿ ಭಾಷಾ ಬೋಧನೆ 


ರೋಷನಿ ದೇವಾಂಗನ್‌ 


ನಮ್ಯ ಯೋಚನೆಗಳನ್ನು ಹಾಗೂ ಭಾವನೆಗಳನ್ನು ಹಂಚಕೊಳ್ಳಲು. 
ಸಾಮಾಜಕ ಸಂಪರ್ಕಗಳನ್ನು ಹಾಗು ಸಂಬಂಧಗಳನ್ನು ಬೆಳೆಸಲು 
ಮತ್ತು ನಿರ್ವಹಿಸಲು ಹಾಗೂ ನಮ್ಮ ಸಮಾಜ ಮತ್ತು 
ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಲು ಭಾಷೆಯು ನಮಗೆ 
ನೆರವಾಗುತ್ತದೆ. ಆರಂಭದಲ್ಲಿ ಭಾಷೆಯನ್ನು ಬಳಸಿ ಠಂ 
ಎಲ್ಲವುಗಳನ್ನು ಮಾಡಲು ಮಕ್ಕಳಗೆ ಸಾಧ್ಯವಾಗುವುದಿಲ್ಲ ಆದರೆ 
ಅವರು ಬೆಳೆದಂತೆ ಅವರ ಭಾಷಾ ಕೌಶಲ್ಯ ಬೆಳೆಯುತ್ತದೆ ಹಾಗೂ 
ಮೇಲೆ ಹೇಳದ ಎಲ್ಲಾ ಉದ್ದೇಶಗಳಗೆ ಭಾಷೆಯನ್ನು ಬಳಸಲು 
ಅವರು ಆರಂಭಸುತ್ತಾರೆ. 


ಶಾಲಾಪೂರ್ವ ಅವಧಿಯ ಬಹುತೇಕ ಎಲ್ಲಾ ಚಟುವಟಕೆಗಳಲ್ಲ 
ಸಂವಹನ ಒಂದು ಭಾಗವಾಗಿರುತ್ತದೆ. ಆಟ ಆಡುವಾಗಲೂ ಮಕ್ಷಳು 
ಮಾತುಗಳ ಮೂಲಕ ತಮ್ಮ ಕ್ರಿಯೆಗಳನ್ನು ವಿಮರ್ಶಿಸುತ್ತಿರುತ್ತಾರೆ. 
ತಮ್ಮ ದೈನಂದಿನ ಚಟುವಟಕೆಗಳು. ತಮ್ಮ ಕುಟುಂಬ ಮತ್ತು 
ಆಟಕೆಗಳ ಬಗ್ಗೆ ವಿವರಿಸುತ್ತಲೂ ಇರುತ್ತಾರೆ. ಈ ಮಾತುಗಳ 
ಮೂಲಕವೇ ಅವರು ಹೊಸ ಜನರ ಸಂಪಕಕಕ್ಕೆ ಬರುವುದು ಹಾಗು 
ಇದರಿಂದಾಗಿಯೇ ಅವರ ಪರಿಚಯಗಳು ಹೆಚ್ಚುತ್ತವೆ. 
ಮಾತನಾಡುವಿಕೆ ಹಾಗೂ ಆಲಸುವಿಕೆಯಲ್ಲ ಸಕ್ರಿಯವಾಗಿ 
ಭಾಗವಹಿಸಿದಾಗ ಮಾತ್ರ ಮಕ್ಷಳು ಭಾಷೆಯನ್ನು ಬಳಸಲು 
ಕಲಅಲಯುತ್ತಾರೆ. ಮಾತನಾಡಲು ಹಾಗೂ  ಅಆಲಅಸಲು 
ಪ್ರೋತ್ಸಾಹಿಸಿದಾಗಲಷ್ಟೇ ಅಂತಹ ಮಕ್ಕಳು ಉತ್ತಮ ಭಾಷಾ 
ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತಾರೆ. ಮಕ್ಕಳ ಭಾಷಾ 
ಬೆಳವಣಿಗೆಯನ್ನು ಪ್ರೋತ್ಥಾಹಿಸುವುದಕ್ಕೆ ನಮ್ಮ ಸಂಭಾಷಣೆಗಳು 
ಅವರಿಗೆ ಅನುಗುಣವಾಗಿ ಇರಬೇಕಾಗಿರುವುದು ಅವಶ್ಯಕ. 
ನಮ್ಮೊಡನೆ ಮಾತನಾಡುವುದನ್ನು ಅವರು ಬುಷಿಪಟ್ಟರೆ ಅವರು 
ಭಾಷೆಯ ಕಲಕೆಯಲ್ಲ ಉತ್ಸಾಹ ತೋರಿಸುತ್ತಾರೆ ಹಾಗೂ ಅವರ 
ಪದಸಂಪತ್ಗೂ ಬೆಳೆಯುತ್ತದೆ. 


ಇಂತಹ ಕೆಲವು ತತ್ವಗಳನ್ನು ಮನಸ್ಸಿನಲ್ಲಿಟ್ಟುಕೊ೦ಡು., 
ಶಾಲಾಪೂರ್ವ ಹಂತದ ಮಕ್ಕಳ ಓದುವಿಕೆ ಹಾಗೂ ಬರವಣಿಗೆಯ 
ಕೌಶಲ್ಯಗಳ ಬೆಳವಣಿಗೆಯತ್ತ ನಾವು ಗಮನಹರಿಸಿದೆವು. 
ತರಗತಿಯಲ್ಲ ಭಾಷಾಕಲಕೆಯ ಹಲವಾರು ಅಂಶಗಳನ್ನು ಗಣನೆಗೆ 
ತೆಗೆದುಕೊಳ್ಳಲಾಯುತು. ಇದರಿಂದ ಮಕ್ಕಳಲ್ಲ ಆಸಕ್ತಿ ಹಾಗೂ 
ಉತ್ಸಾಹವೂ ಮೂಡಿತು ಹಾಗೂ ನಿಘಂಟನ ಬಳಕೆಯು 
ಹೆಚ್ಚಾಯಿತು. ಈ ಹಂತದ ಮಕ್ನಕಲ್ಲ ಓದುವಿಕೆ ಹಾಗೂ 
ಬರವಣಿಗೆಯ ಕೌಶಲ್ಯಗಳು ಅದ್ಭುತವಾಗಿ ಬೆಳೆದಿದ್ದನ್ನು ನಾವು 
ಕಂಡೆವು. ಭಾಷೆಯನ್ನು ಕಲಅಸುವಾಗ ತರಗತಿಯಲ್ಲ ಹಲವಾರು 
ಚಟುವಟಕೆಗಳನ್ನು ಕೈಗೊಂಡ ಬಗೆಯನ್ನು ತಿಆಯುವುದಕ್ಕೆ 
ಪ್ರಯತ್ನಿಸೋಣ. 


ಭಾಷೆಯ ಬೋಧನೆ 


ಮಕ್ಷಳು ಶಾಲೆಗೆ ಬರುವ ಮುಂಚೆಯೇ ತಮ್ಮದೇ ಆದ ಭಾಷಾ 
ಸಂಪತ್ತನ್ನು ಹೊಂದಿರುತ್ತಾರೆ. ಈ ವಯಸ್ಸಿನ ಮಕ್ಕಳು ತಮ್ಮ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಭಾಷೆಯಲ್ಲಿಯೇ ಉತ್ತಮವಾಗಿ ಅಭವ್ಯಕ್ತಪಡಿಸುತ್ತಾರೆ. ಮಕ್ಕಳು 
ತಮ್ಮ ಮಾತೃಭಾಷೆಯನ್ನು ಚೆನ್ನಾಗಿ ಅರಿತಿರುತ್ತಾರೆಯಾದ್ದರಿಂದ 
ಅದರಲ್ಲಯೇ ವ್ಯಕ್ತಪಡಿಸುವುದು ಸಾಧ್ಯವಾಗುತ್ತದೆ. ಮನೆಯ 
ಭಾಷೆಯ ಮೇಲೆ ಅವರು ಉತ್ತಮ ಹಿಡಿತವನ್ನು ಹೊಂದಿರುತ್ತಾರೆ 
ಎಂದು ಹೇಳಬಹುದು. ಈಗ ಅವನ/ ಅವಳ ಮನೆಯ ಭಾಷೆಗೆ 
ಪ್ರಾಮುಖ್ಯತೆಯನ್ನು ಕೊಡುತ್ತಲೇ ಶಾಲೆಯ ಭಾಷೆಯನ್ನೂ 
ಕಅಯುವುದಕ್ಕೆ ಮಗುವನ್ನು ಪ್ರೋತ್ಸಾಹಿಸುವುದು ಶಿಕ್ಷಕರ 
ಜವಾಬ್ದಾರಿ. 


ತರಗತಿಯಲ್ಲ ಮಕ್ಕಳು ತಮ್ಮ ಭಾಷೆಯಲ್ಲ ತಮ್ಮನ್ನು ತಾವು 
ವ್ಯಕ್ತಪಡಿಸುತ್ತಾರೆ ಎನ್ನುವ ವಾಸ್ತವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು 
ಕೊಡಲಾಗುತ್ತದೆ. ಅವರ ಭಾಷೆ. ಅವರ ಯೋಚನೆಗಳನ್ನು ಬಹಳ 
ಗಮನವಿಟ್ಟು ಗೌರವದಿಂದ ಹಾಗೂ ತಾಳ್ಕೆಯಿಂದ ಕೇಳಸಿ- 
ಕೊಳ್ಳಲಾಗುತ್ತದೆ. ಇದರ ಜೊತೆಯಲ್ಲೇ ನಾವು (ಶಿಕ್ಷಕರು) ಕ್ರಮೇಣ 
ಅವರ ಭಾಷೆ ಹಾಗೂ ಕಲ್ಪನೆಗಳನ್ನು ಶಾಲೆಯ ಔಪಚಾರಿಕ ಭಾಷೆಗೆ 
ಬದಲಾಲಯುಸಲು ಪ್ರಯತ್ನಿಸಿದಾಗ ಮಕ್ಕಳು ತರಗತಿಗೆ ಹಾಗೂ 
ಶಾಲೆಯೊಂದಿಗೆ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. 
ವಿವಿಧ ಪದ್ಯಗಳನ್ನು ಮತ್ತು ಕಥೆಗಳನ್ನು ಕೇಅಸಿಕೊಳ್ಳುವಾಗ ಹಾಗೂ 
ಚಟುವಟಕೆಗಳನ್ನು ಮಾಡುವ ಸಮಯದಲ್ಲಿಯೇ ಮಕ್ಕಳಗೆ 
ಮಾತನಾಡಲು ಮತ್ತು ಕೇಆಸಿಕೊಳ್ಳಲು ಅವಕಾಶ ಕೊಡಲಾಗುತ್ತದೆ. 


ಓದಲು ಕಅಯುವುದು 


ಈ ರೀತಿಯಾಗಿ ಆರಂಭದ ಮೂರು ತಿಂಗಳ ಅವಧಿಯಲ್ಲ ಮೌಖಕ 
ಸಂಭಾಷಣೆ, ಪದ್ಯಗಳು ಹಾಗೂ ಕಥೆಗಳ ಮೂಲಕ ಬಹಳಷ್ಟು 
ಅಭ್ಯಾಸವನ್ನು ಮಾಡಿಸಲಾಯುತು. ಆನಂತರ ಗಮನವನ್ನು 
ಓದುವಿಕೆ ಹಾಗೂ ಬರವಣಿಗೆಯ ಕೌಶಲ್ಯಗಳ ಬೆಳವಣಿಗೆಯ 
ಮೇಲೆ ಕೇಂದ್ರೀಕರಿಸಲಾಯುತು. ಈ ಪ್ರಕ್ರಿಯೆಯು ಮೊದಲು 
ಒಂದು ಪದ್ಯದೊಂದಿಗೆ ಆರಂಭವಾಲಯುತು. ಮಕ್ಷಳಗೆ ಮೊದಲೇ 
ಇದರ ಪರಿಚಯವಿತ್ಸು. 


ಮಛಲ ಜಲ್‌ ಕ ರಾಣಿ ಹೇ, 
ಜೀವನ್‌ ಉಸ್ಲಾ ಪಾನಿ ಹೇ। 
ಹಾಥ್‌ ಲಗಾವೋ ಡರ್‌ ಜಾತಿ ಹೇ, 
ಬಾಹರ್‌ ನಿಕಾಲೊ ಮರ್‌ ಜಾತಿ ಹೇ। 


ಶಂ ಪದ್ಯವನ್ನು ಮಕ್ಷಳು ಶಾಲೆಗೆ ಬರುವ ಮುನ್ನವೇ ತಮ್ಮ ಅಮ್ಮ 
ಅಪ್ಪ ಅಥವಾ ನೆರೆಹೊರೆಯ ಗೆಳೆಯರಿಂದ ಕೇಳ ಚೆನ್ನಾಗಿ 
ತಿಆದುಕೊಂಡಿದ್ದರು. 


ಈ ಪದ್ಯವನ್ನು ಮಕ್ಕಳ ಮುಂದೆ ಆಂಗಿಕ, ಲಯ ಹಾಗೂ 
ಅಭಿನಯದ ಮೂಲಕ ಓದಲಾಯುತು. ಮಕ್ಕಳು ಜೊತೆಜೊತೆಯಲ್ಲೇ 
ಉತ್ಸಾಹದಿಂದ ಪುನರಾವರ್ತಿಸುತ್ತಿದ್ದರು. ಇದರಿಂದ ಮಕ್ಕಳು ಈ 
ಪದ್ಯವನ್ನು ನೆನಪಿನಲ್ಲಟ್ಟು ಕೊಳ್ಳುವುದಕ್ಕೆ ಹಾಗೂ 


ಅಭನಯುಸುವುದಕ್ಕೆ ಸಹಾಯವಾಯುತು. ಈಗ ಮಕ್ಕಳು ಪದ್ಯವನ್ನು 
ತಾವಾಗಿಯೇ ಹಾಡಿಕೊಳ್ಳುತ್ತ ಅಭನಯುಸುತ್ತಿದ್ದರು. ಎರಡು ಅಥವಾ 
ಮೂರು ದಿನಗಳ ನಂತರ ಪದ್ಯವನ್ನು ಒಂದು ದೊಡ್ಡ ಹಾಳೆಯ 
ಮೇಲೆ ಬರೆದು ಮಕ್ಕಳು ಪ್ರತಿದಿನವೂ ಈ ಪದ್ಯವನ್ನು ನೋಡುವಂತೆ 
ತರಗತಿಯಲ್ಲ ಪ್ರದರ್ಶಿಸಲಾಯಿತು. ಬಹಳ ದಿನಗಳವರೆಗೆ 
ಶಿಕ್ಷಕಿಯು ಪದ್ಯದಲ್ಲರುವ ಪ್ರತಿಯೊಂದು ಪದದ ಮೇಲೆ ಬೆರಳನ್ನಿಟ್ಟು 
ಸೂಚಿಸುತ್ತ ಈ ಪದ್ಯವನ್ನು ಕಅಸಿದರು. ಶಿಕ್ಷಕರು ಪದಗಳ ಮೇಲೆ 
ತಮ್ಮ ಬೆರಳನ್ನು ಇಟ್ಟು ಮತ್ತೆ ಮತ್ತೆ ಅವುಗಳ ಬಗ್ಗೆ ಮಕ್ನಳನ್ನು 
ಪ್ರಶಕ್ನಿಸುತ್ತಿದ್ದರು. ಮುದ್ರಿತವಾದ ಪದಗಳನ್ನು ಗುರುತಿಸಿ ಓದುವುದಕ್ಕೆ 
ಸಹಾಯವಾಗುವಂತೆ ಪದಗಳನ್ನು ಓದಲು ಅವರನ್ನು 
ಪ್ರೋತ್ಸಾಹಿಸಲಾಯುತು. ಮಛಲ, ರಾಣಿ. ಪಾನಿ. ಹಾಥ್‌ 
ಮುಂತಾದ ಚಿತ್ರಿಸಬಹುದಾದ ಪದಗಳನ್ನು ಮೊದಲು 
ಗುರುತಿಸಲಾಯುತು. ಆನಂತರ ಅವರು ಜಾತಿ ಹೇ.  ಉಸ್ಸಾ, 
ಬಾಹರ್‌ ಮೊದಲಾದ ಚಿತ್ರಿಸಲಾಗದ ಪದಗಳನ್ನೂ 
ಗುರುತಿಸತೊಡಗಿದರು. ಇದಾದನಂತರ ಮತ್ತೊಂದು ಪದ್ಯವನ್ನು 
ತೆಗೆದುಕೊಳ್ಳಲಾಯುತು. ಈ  ಪದ್ಯಕ್ಲೂ ಅದೇ ವಿಧಾನವನ್ನು 
ಅಳವಡಿಸಿಕೊಳ್ಳಲಾಯುತು. ಇದನ್ನೂ ದೊಡ್ಡ ಹಾಳೆಯ ಮೇಲೆ 
ಬರೆದು ಮಕ್ಕಳು ಅದನ್ನು ಓದಿ ಆನಂತರ ಮುದ್ರಿತಗೊಂಡ 
ಪದಗಳನ್ನು ಗುರುತಿಸುವುದಕ್ಲೆ ಅನುಕೂಲವಾಗುವಂತೆ 
ತರಗತಿಯಲ್ಲ ಪ್ರದರ್ಶಿಸಲಾಯುತು. ಕ್ರಮೇಣವಾಗಿ ಮಕ್ಕಳು ಕೆಲವು 
ಪದಗಳನ್ನು ಗುರುತಿಸತೊಡಗಿದರು. ಆನಂತರ ಎರಡು 
ಪದ್ಯಗಳಂ೦ದ ಕೆಲವು ಪದಗಳನ್ನು ಆರಿಸಿ ದೊಡ್ಡ ಹಾಳೆಯ ಮೇಲೆ 
ಬರೆದು ಪ್ರದರ್ಶಿಸಲಾಯಿತು. ಮಕ್ಕಳು ಮತ್ತೆ ಮತ್ತೆ ಅವುಗಳನ್ನು 
ಓದುತ್ತಿದ್ದಂತೆ ಪದಗಳನ್ನು ಗುರುತಿಸಲು ಸಾಧ್ಯವಾಯುತು. 


ಆಲೂ ಕಚಾಲೂ ಬೇಟಾ ಕಹಾಂ ಗಯೇ ಥೇ. 
ಸಜ್ಜಿ ಕ ಟೋಕರಿಮೇ ಸೋರಹೇಥೇ। 
ಬೈಂಗನ್‌ ನೇ ಲಾತ್‌ ಮಾರಿ ರೋ ರಹೇ ಥೇ, 
ಮಮ್ಮಿ ನೇ ಪ್ಯಾರ್‌ ಕಿಯಾ ಹಸ್‌ ರಹೇಢೇ। 


ಈಗ ಈ ಪದಗಳಲ್ಲ ಚಿತ್ರಿಸಬಹುದಾದಂತಹ ಪದಗಳನ್ನು 
ಆರಿಸಿಕೊಂಡು ಅವುಗಳ ಫಲಕಗಳನ್ನು ಮಾಡಿದೆವು. ಪ್ರತಿದಿನವೂ 
ಒಂದು ಬಾರಿ ಫಲಕಗಳನ್ನು ಹಓದಲಾಗುತ್ತಿತ್ತು. ಶಿಕ್ಷಕರು ಎಲ್ಲ 
ಫಲಕಗಳನ್ನು ಹಿಡಿದು ಓದುವ ಆಟವನ್ನು ವಿನ್ಯಾಸ- 
ಗೊಳಸಲಾಲಯುತು. ಶಿಕ್ಷಕಿಯು ವಸ್ತುವಿನ ಹೆಸರಿರುವ ಫಲಕವನ್ನು 
ಮಕ್ಕಳ ಎದುರು ಹಿಡಿಯುತ್ತಿದ್ದರು. ಅದನ್ನು ನೋಡಿ ಪಟ್ಟಯ 
ಮೇಲೆ ಏನು ಬರೆದಿದೆ ಎಂದು ಹೇಳುವಂತೆ ಮಕ್ಕಳನ್ನು 
ಕೇಳಲಾಗುತ್ತಿತ್ತು. ಉತ್ತರ ಹೇಳದ ಮೊದಲ ಮಗುವಿಗೆ ಒಂದು 
ಪಟ್ಟಿಯನ್ನು ಕೆಲಕಾಲದವರೆಗೆ ಇಟ್ಟುಕೊಳ್ಳಲು ಅವಳಗೆ/ಅವನಿಗೆ 
ಕೊಡಲಾಗುತ್ತಿತ್ತು. ಈ ಹಂತದಲ್ಲ ಕೆಲವು ಮಕ್ಕಳ ಕಲಕಾ ಮಟ್ಟ 
ಕಡಿಮೆ ಇದ್ದರೂ ಅಂತಹ ಮಕ್ಷಳಗೆ ಸುಲಭವಾಗಿ ಗುರುತಿಸ- 
ಬಹುದಾದ ಪಟ್ಟಗಳನ್ನು ತೋರಿಸಬೇಕೆಂಬುದನ್ನು ಗಮನದಲ್ಲ 
ಇಟ್ಟುಕೊಳ್ಳಲಾಗುತ್ತಿತ್ತು. ಅಂತಹ ಮಕ್ಕಳಷ್ಟೇ ಉತ್ತರ ಹೇಳ 
ಪಟ್ಟಿಯನ್ನು ಹೊಂದುವ ಅವಕಾಶ ದೊರೆಯುವಂತೆ ತರಗತಿಯ 
ಉಳದ ಮಕ್ಷಳಗೆ ಸುಮ್ಮನಿರಲು ತಿಆಹೇಳಕಲಾಗುತ್ತಿತ್ತು. 


ಫಲಕವನ್ನು ಹದುವ ಪ್ರಕ್ರಿಯೆಯು ನಿರಂತರವಾಗಿ 
ಮುಂದುವರಿದಂತೆ ಮಕ್ಕಳು ಎಲ್ಲ ಫಲಕಗಳನ್ನು ಓದುವುದಕ್ಕೆ 
ಕಅತರು. ಒಂದು ಫಲಕವನ್ನು ಓದಿದ ನಂತರ ಮಕ್ಕಳು ಹಲಗೆಯ 
ಮೇಲೆ ಪದಗಳನ್ನು ಬರೆದಾಗ ಅವರ ಬರವಣಿಗೆಯ ಕಲಕೆಯು 
ಆರಂಭವಾಯುತು. ಇದೇ ಸರಣಿಯನ್ನು ಮುಂದುವರಿಸುತ್ತಾ 
ಪದಗಳ ಗುರುತಿಸುವಿಕೆಯ ಪ್ರಕ್ರಿಯೆಯನ್ನು ಮುಂದುವರೆಸಿ ಸಣ್ಣ 


ಪದ್ಯಗಳ೦ದ ಹಾಗೂ ಕಥೆಗಳ೦ದ ಕೆಲವು ನಿರ್ದಿಷ್ಟ ಪದಗಳನ್ನು 
ಆರಿಸಿದೆವು. ಈಗ ನಮ್ಮ ಬಳ ಮಕ್ಷಳು ಗುರುತಿಸಿದ ಹಲವಾರು 
ಪದಗಳದ್ದವು. 


ಗುಣಿತಾಕ್ಷರಗಳ ಪರಿಚಯುಸುವಿಕೆ 


ಈ ಹಂತದಲ್ಪ ನಾವೊಂದು ಹೊಸ ಸವಾಲನ್ನು ಎದುರಿಸಿದೆವು. 
ಮಕ್ನಳು ತಮಗೆ ಮೊದಲೇ ತಿಆದ ಪದಗಳನ್ನಷ್ಟೇ 
ಹಓಿದಬಲ್ಲವರಾಗಿದ್ದರು ಹಾಗೂ ತಿಆದಿರದ ಹೊಸ ಪದಗಳನ್ನು 
ಅವರಿಂದ ಹಓದಲಾಗಲಲ್ಲ. ಈ ಸವಾಲನ್ನು ನಿವಾರಿಸಲು 
ಅಕ್ಷರಗಳನ್ನು ಗುರುತಿಸುವ ಕೆಲಸದ ಜೊತೆಗೆ "ಸಂಪೂರ್ಣ ಭಾಷಾ 
ಬೋಧನಾ ವಿಧಾನ'ವನ್ನು ಅಳವಡಿಸಿಕೊಂಡೆವು. ಮಕ್ಷಳು ಕಲತ 
ಪದಗಳಲ್ಪನ ಅಕ್ಷರಗಳನ್ನು ಬೇರ್ಪಡಿಸಿದೆವು. ಉದಾಹರಣೆಗೆ 
ಮಛಲ ಎನ್ನುವುದನ್ನು ಮಲಛ ಅ ಎಂದೂ ಗಮಲಾ ಅನ್ನು ಗಮ 
ಲಾ ಎಂದೂ ಅನಾರ ಅನ್ನು ಅ ನಾರ ಎಂದೂ ಹಾಗೂ ಘರ್‌ 
ಅನ್ನು ಘರ್‌ ಎಂದು ಬೇರ್ಪಡಿಸಿದಾಗ ಅಕ್ಷರಗಳನ್ನು ಗುರುತಿಸಲು 
ಆರಂಭಸಿದರು. ಹೀಗೆ ಅಕ್ಷರಗಳ ಗುರುತಿಸುವಿಕೆಯ ಪ್ರಕ್ರಿಯೆಯು 
ಪದಗಳಂದಲೇ ಆರಂಭವಾಲುತು. ಮಕಳು ಅಕ್ಷರ 
ಗುರುತಿಸುವಿಕೆಯ ಪ್ರಕ್ರಿಯೆಯಲ್ಲ ಉತ್ಪಾಹದಿಂದ ಪಾಲ್ಗೊಂಡ 
ನಂತರ ತಾವಾಗಿಯೇ ಅಕ್ಷರಗಳನ್ನು ಗುರುತಿಸಲು ಆರಂಭಸಿದರು. 
ಕೆಲವು ದಿನಗಳಲ್ಲಯೇ ಮಕ್ಕಳು 3೦ರಿಂದ 35೮ ಅಕ್ಷರಗಳನ್ನು 
ಗುರುತಿಸಲು ಆರಂಭಸಿದರು ಹಾಗೂ ಅಕ್ಷರಗಳನ್ನು ವಿಭಾಗಿಸಿ 
ಊಹಿಸುವುದರ ಮೂಲಕ ಹೊಸಪದಗಳನ್ನು ಹಓದಲು 
ಪ್ರಯತ್ನಿಸಿದರು. ಈ ಪ್ರಕ್ರಿಯೆಯನ್ನು ಮುಂದುವರೆಸಿದಾಗ ನಮಗೆ 
ಹೊಸದೊಂದು ಸವಾಲು ಎದುರಾಯತು. ಮಕ್ಷಳಗೆ ಪದಗಳನ್ನು 
ಗುರುತಿಸಿ ಓದಲು ಸಾಧ್ಯವಾದರೂ ಗುಣಿತಾಕ್ಷರಗಳು ಇರುವ 
ಪದಗಳನ್ನು ಓದುವುದಕ್ಕೆ ಕಷ್ಟಪಡುತ್ತಿದ್ದರು. ಕೆಲವರಿಗೆ ಪದಗಳನ್ನು 
ಊಹಿಸಿ ಹಿದುವುದಕ್ಷೆ ಸಾಧ್ಯವಾದರೂ ಇನ್ನು ಕೆಲವರಿಗೆ 


ಗುಣಿತಾಕ್ಷರವನ್ನು ಗುರುತಿಸದ ಕಾರಣಕ್ಕೆ ಪದಗಳನ್ನು 
ಹಿದಲಾಗಲಲ್ಲ. 
ಗುಣಿತಾಕ್ಷರವನ್ನು ಗುರುತಿಸುವುದಕ್ಕೆ ಸಹಾಯವಾಗುವಂತಹ 


ಹಲವಾರು ಆಸಕ್ತಿಕರ ಹಾಗೂ ಮೋಜನ ಚಟುವಟಕೆಗಳನ್ನು 
ಮಾಡಿಸಲಾಲಯುತು. ಉದಾಹರಣೆಗೆ, ಮೊದಲಗೆ ಆ ಮತ್ತು ಈ 
ಗುಣಿತಗಳನ್ನು ಗುರುತಿಸಲು ಮುಖದ ಅಭಿವ್ಯಕ್ತಿಗಳು 
ಪರಿಣಾಮಕಾರಿ ಸಾಧನವೆಂದು ಸಾಚೀತಾಲಯುತು. ಹಲಗೆಯ 
ಮೇಲೆ ಮನ್‌, ಮಾನಾ, ಮನಾ ಇಂತಹ ಕೆಲವು ಪದಗಳನ್ನು 
ಬರೆದು ಗಟ್ಟಯಾಗಿ ಓದಿದಾಗ ಮಕ್ಕಳು ಗುಣಿತಾಕ್ಷರಗಳನ್ನು 
ಬಳಸುವಾಗ ನಮ್ಮ ಮುಖದ ಅಭಿವ್ಯಕ್ತಿಗಳನ್ನು ಹಾಗೂ ತುಟಯ 
ಚಲನೆಗಳನ್ನು ಬಹಳ ಜಾಗರೂಕತೆಯಿಂದ ಗಮನಿಸಿದರು. 
ಆನಂತರ ನಮ್ಮನ್ನು ಅನುಕರಿಸುತ್ತಾ ಅಭ್ಯಾಸ ಮಾಡತೊಡಗಿದರು. 
ಇಷ್ಟರಲ್ಲಾಗಲೇ ವಾವು ಹೇಳದ್ದನ್ನು ಬಹಕ ಜಾಗರೂಕತೆಯುಂದ 
ಗಮನಿಸುತ್ತ ಮತ್ತು ಕೇಳಸಿಕೊಳ್ಳುತ್ತ ಆ ಮತ್ತು ಈ 
ಗುಣಿತಾಕ್ಷರಗಳನ್ನು ಬಳಸುವಾಗ ಒಬ್ಬರ ಮುಖದ ಅಭಿವ್ಯಕ್ತಿಗಳು 
ಹಾಗೂ ತುಟಗಳ ಚಲನೆಗಳ ಬಣ್ಣ ತಿಆದಿದ್ದರು. ಮಕ್ಕಳು ತಮಗೆ 
ಗೊತ್ತಿದ್ದ ಕೆಲವು ಚಿಕ್ಕ ಪದಗಳನ್ನು ಗ್ರಹಿಸಿದರು ಉದಾಹರಣೆಗೆ 
ಗಮಲಾ. ಗಮಲ ಹಾಗೂ ಗಮಲಾ ಹೇಳುತ್ತಾ ಗುಣಿತಾಕ್ಷರ ಆ 
ಇರುವ ಅಥವಾ ಇರದಿರುವ ಪದಗಳನ್ನು ಅರ್ಥಮಾಡಿಕೊಳ್ಳ- 
ತೊಡಗಿದರು. ಈ ರೀತಿಯಲ್ಲ ಗುಣಿತಾಕ್ಷರ ಇರುವ ಪದಗಳನ್ನು 
ಓದಲು ಮಕ್ಷಳು ಕಲತುಕೊಂಡರು. ಇದಲ್ಲದೆ ಇ, ಈ. ಉ. ಊ, ಎ 
ಹಾಗೂ & ಗುಣಿತಾಕ್ಷರಗಳನ್ನು ಪರಿಚಯುಸುವುದಕ್ಗಾಗಿ ಮಕ್ಕಳ 
ಹೆಸರುಗಳು, ಅವರ ಹೆತ್ತವರ ಹಾಗೂ ಶಿಕ್ಷಕರ ಹೆಸರುಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಬಳಸಿದೆವು. ಉದಾಹರಣೆಗೆ ಜಲೇಶ್ವರಿ, ಕವಿತಾ. ಪರಿಧಿ, ಚಿತ್ರಾಂಕಿ, 
ಅನಿಲ್‌, ವಿವೇಕ್‌, ಹೇತಲ್‌, ಕೇಮನ್‌. ಸೊಹೇಲ್‌. ರೋಪ್ಸ್ಲಿ 
ಇವೇ ಮುಂತಾದವು. ಈ ಹೆಸರುಗಕಲ್ಪ್ಲಯೇ ನಮಗೆ ಬಹುತೇಕ 
ಎಲ್ಲಾ ಅಕ್ಷರಗಳು ಹಾಗೂ ಗುಣಿತಾಕ್ಷರಗಳು ದೊರಕದವು. 


ಹೆಸರುಗಳನ್ನು ಬಳಸಿದಾಗ ಮಕ್ಷಳಗೆ ಬಲುಬೇಗ 
ಉಚ್ಛ್ಚಾರಣೆಯೊಂದಿಗೆ ಸಂಬಂಧ ಕಲ್ತಸಿಕೊಳ್ಳಲು ಸಾಧ್ಯವಾಯಿತು 
ಹಾಗೂ ಇದೇ ರೀತಿಯ ಉಚ್ಚಾರಣಿ ಇರುವ ಇತರ ಪದಗಳನ್ನು 
ಯೋಚಿಸಿ ಹೇಳುವುದಕ್ಕೆ ಸಾಧ್ಯವಾಯಿತು. ದಾದಾ ಬರೆದ ನಂತರ 
ದಾದಿ ಅಥವಾ ಚಾಚಾ ಬರೆದ ನಂತರ ಚಾಚಿ ಈ ರೀತಿಯ ಕೆಲವು 
ಪದಗಳನ್ನು ಬರೆಯುವಾಗ ಮಕ್ಕಳು ಅಂತಹ ಪದಗಳ ರಚನೆಯ 
ಆಧಾರದ ಮೇಲೆ ಅವುಗಳ ಉಚ್ಚಾರಣೆಯನ್ನು ಊಹಿಸಿ 
ತಾವಾಗಿಯೇ ಓದುವುದಕ್ಕೆ ಸಾಧ್ಯವಾಯುತು. ಗುಣಿತಾಕ್ಷರಗಳ 
ಪುನರಾವರ್ತನೆಯಾದಾಗ ಅಂತಹ ಗುಣಿತಾಕ್ಷರಗಳ ಆವರ್ತನಗಳ 
ಆಧಾರದ ಮೇಲೆ ಕೆಲವು ಕಥಾ ಹಂದರಗಳನ್ನೂ ಹೆಣೆಯಲಾಯುತು. 
ಉದಾಹರಣಿಗೆ, 


ಮೋನಾ ಔರ್‌ ರೋಮಾ ದೋ ಬೆಹನೆ ಥೀ | ಏಕ್‌ ದಿನ್‌ 
ದೊನೋ ದೋಡಕಿ ಬಜಾರ್‌ ಗಯೀ । ಬಜಾರ ಮೇ ದೋನೋ 


ನೇ ಸಮೋಸೆ ಬರಿದೆ! ಸಮೋಸೆ ಕೋ ಜೋಲೇ ಮೇ ರಖಾ 
ಹೀಗೆಯೇ ಗುಣಿತಾಕ್ಷರ "ಊ' ಗಾಗಿ ಲಾಲೂ-ಪೀಲೂ ಕಥೆಯನ್ನು 
ಹೇಕಲಾಲಯುತು. ಈ ಕಥೆಗಳನ್ನು ದೊಡ್ಡ ಹಾಳೆಯ ಮೇಲೆ ಬರೆದು 
ಮಕಳು ಇಡೀ ದಿನ ಅದನ್ನು ನೋಡುತ್ತ ಓದುವುದಕ್ಕಾಗಿ 
ತರಗತಿಯಲ್ಲ ತೂಗು ಹಾಕಲಾಯುತು. 


ಹೀಗೆ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲ ನಲಿಯುತ್ತ ಕಅಯಲು 
ಆಟ-ಪಾಠ ಬೋಧನಾ ವಿಧಾನದ ಮೂಲಕ ಮಕ್ಷಳಲ್ಪ ಹಿಂದಿ 
ಭಾಷೆಯಲ್ಲ ಓದುವ ಹಾಗೂ ಬರೆಯುವ ಕೌಶಲ್ಯಗಳನ್ನು 
ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿದೆವು. ಈ ಅವಧಿ ಮುಗಿಯುವುದರ 
ಒಳಗೆ 10 ಮಕ್ನಳಲ್ಲ ೨ ಮಕ್ಕಳಾದರೂ ಹಿಂದಿ ಭಾಷೆಯ 
ಪದಗಳನ್ನು/ವಾಕ್ಕಗಳನ್ನು ಓದುವುದಕ್ಕೆ ಹಾಗೂ ಬರೆಯುವುದಕ್ಕೆ 
ಕಅಯುತ್ತಾರೆಂಬುದು ನಮ್ಮ ಆಶಯ. ಈ ಪ್ರಕ್ರಿಯೆಯಲ್ಲ ನಾವು 
ಹಲವಾರು ಸವಾಲುಗಳನ್ನು ಎದುರಿಸಿದ್ದು ಇತರ ಶಿಕ್ಷಕರೊಂದಿಗೆ 
ಮಾತನಾಡುತ್ತ ಮತ್ತು ಮಕ್ಕಳಂದ ಹಿಮ್ಮಾಹಿತಿ ಪಡೆಯುತ್ತಾ 
ಇವನ್ನು ನಿವಾರಿಸಿಕೊಂಡೆವು. ಮಕ್ಕಳು ಕಅಂಯುವುದಕ್ಕೆ ತೋರಿಸಿದ 
ತೀವ್ರವಾದ ಉತ್ಪಾಹ ಹಾಗೂ ಆಸಕ್ತಿಯ ಎದುರು ನಾವು ಎದುರಿಸಿದ 
ಸವಾಲುಗಳು ಏನೂ ಅಲ್ಲ ಎ೦ದು ನಮಗೆ ಅನಿಸಿತು. 


ರೋಷನಿ ದೇವಾಂಗನ್‌ ಹಿಂದಿ ಸಾಹಿತ್ಯದಲ್ಲಿ ಎಂ.ಎ ಹಾಗೂ [6GN೦Uನಿಂದ ಆರಂಭಕ ಬಾಲ್ಯಾವಸ್ಥೆ ಆರೈಕೆ ಮತ್ತು ಶಿಕ್ಷಣ 
(ECCE) ವಿಷಯದಲ್ಪ ಡಿಪ್ಲೋಮಾ ಪಡೆದಿದ್ದು. 2೦17ರಿಂದ ಛತ್ತೀಸ್‌ಗಢ್‌ದ ಧಮ್‌ತರಿಯಲ್ಲರುವ ಅಜೀಮ್‌ ಪ್ರೇಮ್‌ಜ 
ಶಾಲೆಯಲ್ಲ ಪೂರ್ವ ಪ್ರಾಥಮಿಕ ತರಗತಿಯ ಶಿಕ್ಷಕಿಯಾಗಿದ್ದಾರೆ. ಇವರಿಗೆ ಎಳೆಯ ಮಕ್ಕಳೊಂದಿಗೆ ಇರುವುದು. 
ಮಾತನಾಡುವುದು ಹಾಗೂ ಹಾಡುವುದೆಂದರೆ ಬಹಳ ಪ್ರೀತಿ. ಅವರು ತಮ್ಯ ಜಡುವಿನ ಸಮಯದಲ್ಲ ಕಥೆ ಪುಸ್ತಕಗಳನ್ನು 
ಹಾಗೂ ಬೋಧನೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಹಓಿದುವುದಕ್ಷೆ ಹಾಗೂ ಸಂಗೀತ ಕೇಳುವುದಕ್ಕೆ ಇಷ್ಟಪಡುತ್ತಾರೆ. 
roshni.dewangan @azimpremjifoundation.org ಇವರನ್ನು ಇಲ್ಲ ಸಂಪರ್ಕಿಸಬಹುದು. 


ನಾವು ತಿಆದುಕೊಳ್ಳಬೇಕಾಗುತ್ತದೆ. 


ಅರ್ಥೈಸುವಿಕೆ, ಪುಟ ೭೦2 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆ.ಸಿ. 


ಮಕ್ಕಳು ಆಗಾಗ ಈ ರೀತಿಯ ಚಟುವಟಕೆಗಳಲ್ಪ ತೊಡಗಿಕೊಳ್ಳುವುದು ಹಿರಿಯರ ಕಣ್ಣಿಗೆ 
ಅರ್ಥವಿಲ್ಲದಂತೆ ಕಾಣುತ್ತಿರುತ್ತದೆ. 'ಓಿಹ್‌! ಅವನು ಹಗಲುಗನಸು ಕಾಣುತ್ತಿದ್ದಾನೆ', 'ಆತ 
ಆಟವಾಡುತ್ತಿದ್ದಾನೆ' ಅಥವಾ 'ಆತ ಸುಮ್ಮನೇ ಕಾಲಹರಣ ಮಾಡುತ್ತಿದ್ದಾನೆ' ಎಂಬುದಾಗಿ 
ಈ ಚಟುವಟಕೆಗಳನ್ನು ಸಾಮಾನ್ಯವಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಮೇಲೆ ಪ್ರಸ್ತಾಪ 
ಮಾಡಿದ ಪರಿಸ್ಸಿತಿಗಳಲ್ಲ ಮಗುವು ಏನನ್ನು ಕಲಅಯಲು ಸಾಧ್ಯ ಎಂದು ಯಾರಾದರೂ 
ಯೋಚಿಸಬಹುದು. ಕಲಕೆಯ ಬಧ್ಗೆ ಮಾತನಾಡುವ ಸಂದರ್ಭದಲ್ಲ, ನಾವು ಸ್ವಾಭಾವಿಕವಾಗಿ 
ಒಂದು ಮಗು ಪುಸ್ತಕಗಳಲ್ಲ ತಲ್ಲೀನವಾಗಿರುವ, ಹೋಮ್‌ವರ್ಕ್‌ ಮಾಡುತ್ತಿರುವ, 
ದೊಡ್ಡವರ ಮಾತನ್ನು ಕೇಳುತ್ತಿರುವ ಅಥವಾ ಬಾಯುಪಾಠ ಮಾಡಿದ್ದನ್ನು ಹೇಳುವ 
ಚಿತ್ರವನ್ನೇ ಕಲ್ಪಸಿಕೊಳ್ಳುತ್ತೇವೆ. ಆದರೆ ಕೆಲವು ಸಂದರ್ಭಗಳಲ್ಪ ಕಅಕೆಯು ಕೇವಲ ಒಂದು 
ಫಲಅತಾಂಶವಲ್ಲ, ಅದು ನಿರಂತರ ಹಾಗು ಚಾಲ್ರಯಲ್ಪರುವ ಪ್ರಕ್ರಿಯೆ ಎಂಬುದನ್ನು ಕೂಡ 


- ರಿತಿಕಾ ಗುಪ್ತಾ, ಮಕ್ಕಳು ಯಾವಾಗ ಮತ್ತು ಹೇಗೆ ಕಅಯುತ್ತಾರೆ ಎಂಬುದರ 


ಆರಂಭಿಕ ಭಾಷೆ ಮತ್ತು ಸಾಕ್ಷರತೆಯ ಕಲಿಕೆ ಪ್ರಸ್ತುತತೆಯ 


ಶೈಲಾಜಾ ಮೆನನ್‌ 


ಭಾರತದ ಶಾಲೆಗಳಲ್ಲ ಕದ್ಗ್ದಂಟನ ಸಮಸ್ಯೆಯೊಂದಿದೆ. ಅದೆಂದರೆ 
ನಮ್ಮ ತರಗತಿಗಳಗೆ ಕುತೂಹಲ ಹೊಂದಿರುವ, ಚುರುಕಿನ ಮತ್ತು 
ಸಾಮಾಜಕವಾಗಿ ಸಮರ್ಥವಾಗಿರುವ ಮಕ್ಕಳು ಪ್ರತಿವರ್ಷ 
ಬರುತ್ತಾರೆ. ಅವರಿಗೆ ಸದ್ಯ ಇರುವ ಕಲಕಾ ವಿಧಾನದಿಂದ 
ಬೋಧಿಸಲು ಪ್ರಯತ್ನಿಸುತ್ತೇವಾದರೂ. ಆ ಕ್ರಮದಿಂದಾಗಿಯೇ 
ದೊಡ್ಡ ಸಂಖ್ಯೆಯಲ್ಲ ಈ ಮಕ್ಕಳು ಶಾಲಾ ಶಿಕ್ಷಣದ ಮೊದಲ ಮೂರು 
ವರ್ಷಗಳೊಳಗೆ ಕಅಯುವ "ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. 
ಕಳೆದ ಹಲವು ವರ್ಷಗಳಲ್ಲ ನಮ್ಮ ದೇಶದಲ್ಲ ನಡೆಸಿದ ದೊಡ್ಡ 
ಪ್ರಮಾಣದ ಮೌಲ್ಯಮಾಪನವೊಂದು ಹಲವಾರು ಮಕ್ಕಳು ಮೇಲನ 
ತರಗತಿಗಳಗೆ ಹೋಗಿದ್ದರೂ ಪ್ರಾಥಮಿಕ ಮಟ್ಟದಲ್ಲಿ ಓದಲು ಅಥವಾ 
ಬರೆಯಲು ಅಸಮರ್ಥರು ಎಂಬುದನ್ನು ತೋರಿಸಿರುವುದು 
ಆಶ್ಚರ್ಯವೆನಿಸುವುದಿಲ್ಲವೇ? ಖ್ಯಾತ ಭಾಷಾ ಮನೋವಿಜ್ಞಾನಿ ಜಮ್‌ 
ಗೀಯವರು ಅಮೆರಿಕಾದ ಶಾಲೆಗಳ ಈ ಅಸಂಬದಧ್ಧತೆಯು 
ನಿಯಮಿತವಾಗಿ ನಡೆಯುತ್ತದೆ ಎಂಬುದನ್ನು ಸೂಚಿಸಿದ್ದಾರೆ. 
ಉದಾಹರಣಿಗೆ, ಇಂದ್ಲಿಷ್‌ ವರ್ಣಮಾಲೆಯ ಇಪ್ಪತ್ತಾರು 
ಅಕ್ಷರಗಳನ್ನು ಮತ್ತು ಅದನ್ನು ಹಿದುವಾಗ ಅನ್ಹಯುಸುವ ಅದರ 
ನಿಯಮಗಳನ್ನು ಚೆನ್ನಾಗಿ ಕಅಯಲು ವರ್ಷಗಳೇ ತೆಗೆದು- 
ಕೊಂಡರೂ, ಅವರಿಗೆ ಆಡಲು ವಿಡಿಯೋ ಗೇಮ್‌ಗಳನ್ನು 
ನೀಡಿದಲ್ಲ ಕೆಲವೇ ವಾರಗಳಲ್ಲ ನೂರಾರು ಅಮೂರ್ತ ಚಿಹ್ನೆಗಳು 
ಮತ್ತು ನಿಯಮಗಳನ್ನು ಕಲಆಯುತ್ತಾರೆ ಎಂಬುದಾಗಿ ತಿಆಸಿದ್ದಾರೆ. 


ಇದು ನನಗೆ ಗೀತಾ' ಎಂಬ ೨ ವರ್ಷದ ಹುಡುಗಿಯ ಬಣ್ಗೆ 
ಯೋಚಿಸುವಂತೆ ಮಾಡುತ್ತದೆ, ಭಾರತೀಯ ಭಾಷೆಗಳು (LiRIL)" 
ಅಧ್ಯಯನದಲ್ಲಿ ಸಾಕ್ಷರತಾ ಸಂಶೋಧನೆಯನ್ನು ನಡೆಸುವಾಗ 
ನಾನು ಅವಳನ್ನು ಭೇಟಯಾದೆ. ಅವಳು ಮಹಾರಾಷ್ಟ್ರದ ವರ್ಲ 
ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು. ನಾನು ಅವಳನ್ನು 
ಭೇಟಯಾದಾಗ ಅವಳು ಹಳ್ಳಿಯ ಶಾಲೆಯಲ್ಲಿ ನಾಲ್ಲನೇ 
ತರಗತಿಯನ್ನು ಹಓಿದುತ್ತಿದ್ದಕು. ಅವಳಗೆ ಶಾಲೆಯಲ್ಲನ ಭಾಷೆಯಾದ 
ಮರಾಠಿಯಲ್ಲ ಮಾತನಾಡಲು ಮತ್ತು ಅರ್ಥಮಾಡಿಕೊಳ್ಳಲು 
ಬರುತ್ತಿತ್ತು. ಅವಳು ಬಹಳ ಚುರುಕನ, ಸಮರ್ಥ, ಜಾಗರೂಕ 
ಹುಡುಗಿ. ತನ್ನ ತಂದೆತಾಯಿ ಕೆಲಸಕ್ಕೆ ಹೋದಾಗ ಅವಳು 
ಒಡಹುಟ್ಟದ ತನ್ನ ಇಬ್ಬರು ಮುಟ್ಟ ಸಹೋದರರ ಆರೈಕೆ 
ಮಾಡುತ್ತಿದ್ದಳು. ಅವಳು ಸಂಶೋಧಕರಿಗೆ ಬಹಳ ಕುತೂಹಲದಿಂದ 
ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಎಷ್ಟೋ ವಿಷಯಗಳ ಬಧ್ಣೆ 
ವಿಚಾರಿಸುತ್ತಿದ್ದಕು. ಅಲ್ಲದೆ. ಸಂಶೋಧಕರು ಕೇಳುವ ಎಷ್ಟೋ 
ಪ್ರಶ್ನೆಗಳಗೆ ಉತ್ತರಿಸುತ್ತಿದ್ದಕು. ವಿವರ ನೀಡುತ್ತಿದ್ದಳು. ಯಾರು ಅಲ್ಲ 
ವಾಸವಾಗಿದ್ದಾರೆ, ಆ ಸ್ಥಳಕ್ಕೆ ಯಾವುದು ಹತ್ತಿರದ ದಾರಿ, ಏನೂ 
ಇಲ್ಲದಾಗ ತಿನ್ನಲು ಯಾವ ಹಣ್ಣುಗಳು ಮತ್ತು ಬೇರುಗಳು ಸುರಕ್ಷಿತ. 
ನೀರನ್ನು ಕುಡಿಯಲು ಯೋಗ್ಯವಾಗಿ ಮಾಡಲು ಹೇಗೆ ಶೋಧಿಸ- 
ಬೇಕು. ಹೀಗೆ ಹಲವಾರು ಪ್ರಶ್ನೆಗಳಗೆ ಉತ್ತರ ನೀಡುತ್ತಿದ್ದಳು! ಅವಳು 
ಪ್ರಶ್ನೆಗಳು ಮತ್ತು ಮಾಹಿತಿಯ ಭಂಡಾರವಾಗಿದ್ದಳು. ಎಲ್ಲವನ್ನೂ 
ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಕು. ಒಳ್ಳೆಯ ಕೆಲಸಗಾರ್ತಿ, ಶ್ರಮಜೀವಿ, 
ಕಷ್ಟಪಟ್ಟು ದುಡಿಯುತ್ತಿದ್ದಕು. ಅಡುಗೆ ಮಾಡಲು. ಪಾತ್ರೆ ತೊಳೆಯಲು 


ಹೀಗೆ ಮನೆಯ ಹತ್ತು ಹಲವಾರು ಕೆಲಸಗಳಲ್ಲ ಅಮ್ಮನ ಜೊತೆ 
ಕೈಜೋಡಿಸುತ್ತಿದ್ದಕು. ಅವಳು  ಸೋಮಾರಿಯಾಗಿರಲಲ್ಲ. 
ನಿರ೯ಪ್ಪಳೂ ಅಲ್ಲ, ಮಂಕಾಗಿರುವವಳೂ ಅಲ್ಲ. ಆದರೂ ಮೂರುವರೆ 
ವರ್ಷಗಳ ಕಾಲ ಔಪಚಾರಿಕ ಶಿಕ್ಷಣವನ್ನು ಮುಗಿಸಿಯೂ ಕೂಡ 
ಅವಳಗೆ ಚೆನ್ನಾಗಿ ಓದಲು. ಬರೆಯಲು ಬರುತ್ತಿರಅಲ್ಲ. 


ದೇಶದ ಹಲವೆಡೆ ನಾನು ತರಗತಿ ಪ್ರಕ್ರಿಯೆಯಲ್ಲ ಭಾಗಿಯಾಗಿದ್ದಾಗ 
ಗೀತಾಳಂತಹ ಹಲವಾರು ಹುಡುಗ ಹುಡುಗಿಯರನ್ನು ವಾನು ಭೇಟ 
ಮಾಡಿದ್ದೇನೆ. ಯಾಕೆ ಹೀಗಾಗುತ್ತಿದೆ? 


ನಾವೆಲ್ಲ ಎಡವುತ್ತಿದ್ದೇವೆ? 


ಸಹಜವಾದ ಬುದ್ಧಿವಂತಿಕೆ, ಕುತೂಹಲ, ತಲ್ಲೀನತೆಗಳೊಂದಿಗೆ 
ತರಗತಿಗಳನ್ನು ಪ್ರವೇಶಿಸುವ ಮಕ್ನಳ ನೈಜ ಸಂಪರ್ಕವನ್ನು 
ಶಿಕ್ಷಕರಾದ ನಾವು ಕಳೆದುಕೊಳ್ಳುತ್ತಿದ್ದೇವೆ ಮತ್ತು ಬಹಳ 
ಪ್ರಸ್ತುತವಲ್ಲದ ಕಲಕೆ ಅಥವಾ ಅವರಿಗೆ ಕೈಗೆಟುಕದ ಕಅಕೆಯನ್ನು 
ಒದಗಿಸುತ್ತಿದ್ದೇವೆ ಎನ್ನುವುದು ಸ್ಪಷ್ಟ. ಗೀತಾಳಂತಹ ಮಕ್ಕಳನ್ನು 
ಗಮನದಲ್ಲರಿಸಿ, ಠೀ ಲೇಖನದಲ್ಲ ನಾನು ಆರಂಭಕ ಭಾಷಾ 
ತರಗತಿಗಳಲ್ಲ ಭಿನ್ನವಾಗಿ ಮಾಡಬಹುದಾದ ಮೂರು ನಿರ್ದಿಷ್ಟ 
ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದೇನೆ. 


1 ಬಹುಭಾಷಾ ಪರಿಸರವನ್ನು ರೂಪಿಸುವುದು 

2. ಭಾಷಾ ಕಲಕೆಯಲ್ಲ ಮಕ್ಕಳ ಪ್ರಾರಂಭಕ ಪ್ರಯತ್ನಗಳನ್ನು 
ಪ್ರೋತ್ಹಾಹಿಸುವುದು. 

3. ಭಾಷಾ ತರಗತಿಯ ಪಾಠವು ಅರ್ಥಪೂರ್ಣವಾಗುವಂತೆ 
ಮಾಡುವುದು. 


ಬಹುಭಾಷಾ ಪರಿಸರವನ್ನು ನಿರ್ಮಿಸುವುದು 


ಭಾಷಾ ತರಗತಿಗೆ ಸಣ್ಣ ಮಕ್ಕಳು ತಾವು ಆಲೋಚಿಸುವ. ತರ್ಕಿಸುವ, 
ಪರಿಶೋಧಿಸುವ, ವಾದಿಸುವ, ವರ್ಣಿಸುವ ಮತ್ತು ಸಂಪರ್ಕ 
ಸಾಧಿಸುವ ತಮ್ಮ ಮನೆ ಭಾಷೆಗಳ ವಿಫುಲ ಅದ್ಭುತವಾದ 
ಸಂಪನ್ಮೂಲದೊಂದಿಗೆ ಭಾಷಾ ಕೌಶಲದೊಂದಿಗೆ ಶಾಲೆಗೆ 
ಬರುತ್ತಾರೆ. ಅದು ಅವರ ಸಂಬಂಧಗಳ ಭಾಷೆ. ಭಾವನೆಗಳ 
ಭಾಷೆಯಾಗಿರುತ್ತದೆ. ಅವರಿಗೆ ಆ ಭಾಷೆಯಲ್ಲ ಮೂಲ ವ್ಯಾಕರಣದ 
ಅರಿವಿರುತ್ತದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲ ಅದರ ಶಬ್ದಗಳು 
ತಿಆದಿರುತ್ತದೆ. 


ಆದರೆ ಹಲವಾರು ಸಂದರ್ಭಗಳಲ್ಪ್ಲ ತರಗತಿಯ ಒಳಗೆ ಬರುವಾಗ 
ಚಪ್ಪಅಗಳನ್ನು ಹೊರಗೆ ಬಟ್ಟು ಬರುವಂತೆ ತಮ್ಮ ಮನೆ ಭಾಷೆಯನ್ನು 
ತರಗತಿಯ ಹೊರಗೆ ಬಟ್ಟು ಬರಬೇಕು ಎನ್ನುವಂತೆ ಶಾಲೆಯ 
ವಾತಾವರಣ ಇರುತ್ತದೆ. ಆದರ್ಶಪ್ರಾಯವಾಗಿ ಮಗುವಿನ 
ಮಾತೃಭಾಷೆಯು ಬೋಧನೆಯ ಮಾಧ್ಯಮವಾಗಬೇಕು (ಕಮ್ಮಿನ್ಸ್‌ 
2೦೦1). ಇದು ಮಗುವಿಗೆ ಏನು ಕಲಸಲಾಗುತ್ತಿದೆ ಎಂಬ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಷಯವನ್ನು ಅರಿಯಲು ಮಾತ್ರವಲ್ಲದೆ. ತನ್ನ ಭಾವನೆಗಳನ್ನು 
ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು. ಹಾಗೆಯೇ ತನ್ನ ಸಾಂಸ್ಕೃತಿಕ 
ಗುರುತು ಹಾಗೂ ಪರಂಪರೆಯ ಬಧ್ಗೆ ಹೆಮ್ಮೆ ಅಥವಾ 
ಅಭ ಮಾನಪಡಲು ನೆರವಾಗುತ್ತದೆ. ಮಾತೃಭಾಷೆಯಲ್ಲ 
ಕಲಅಸುವುದೆಂದರೆ ತಮ್ಮ ಮಕ್ಕಕ ಮಾತೃಭಾಷೆಗೆ ಮಾತ್ರ 
ಸೀಮಿತವಾಗಬೇಕಿಲ್ಲ. ಮಗುವಿನ ಮನೆ ಭಾಷೆಯನ್ನು 
ಅಂಗೀಕರಿಸಿದ್ದರೂ ಕೂಡ ಶಾಲಾ ಭಾಷೆ. ಇಂಗ್ಲಿಷ್‌ ಮತ್ತು 
ಸುತ್ತಮುತ್ತಅನ ಇತರೆ ಭಾಷೆಗಳನ್ನೂ ಕೂಡ ಕಅಸಬಹುದು. 


ಆದರೆ ಹಲವಾರು ಕಾರಣಗಳಂ೦ದಾಗಿ ಭಾರತದಾದ್ಯಂತದ ಅನೇಕ 
ಶಾಲೆಗಳಲ್ಪ ಮಕ್ಷಳಗೆ ಅವರ ಮಾತೃಭಾಷೆಯಲ್ಲಿ ಕಲಅಸಲಾಗುತ್ತಿಲ್ಲ. 
ಭಾರತೀಯ ಶಾಲೆಗಳ ನಾಲು ಮಕ್ಷಳಲ್ಲ ಒಬ್ಬರು ತಮ್ಮ ಮನೆ ಮತ್ತು 
ಶಾಲಾ ಭಾಷೆ ಒಂದೇ ಆಗಿರದ ಕಾರಣ ಸಾಧಾರಣದಿಂದ ತೀವ್ರ 
ಕಲಕಾ ಸಮಸ್ಯೆ ಎದುರಿಸುತ್ತಾರೆ. ಕಲಕಾ ಮಾಧ್ಯಮದ ಕುರಿತ 
ನಿರ್ಧಾರ ವೈಯಕ್ತಿಕ ಶಿಕ್ಷಕರ ಕೈಯಲ್ಲ ಇರುವುದಿಲ್ಲ. ಆದರೆ ಒಂದೇ 
ತರಗತಿಯಲ್ಲ ಹಲವಾರು ಮಾತೃಭಾಷೆಗಳನ್ನು ಬಳಸಬಹುದು. 
ಅಧಿಕೃತವಾದ ಕಲಕಾ ಮಾಧ್ಯಮಕ್ಕೆ ಭಿನ್ನವಾಗಿ ಹಲವು 
ಭಾಷೆಗಳನ್ನು ಮಾತನಾಡಬಲ್ಲ ವಿದ್ಯಾರ್ಥಿಗಳರುವ ಶಾಲೆಯಲ್ಲೂ 
ಕೂಡ ಮಕ್ಕಳಗೆ ಆರಾಮವೆನಿಸುವ ರೀತಿಯಲ್ಲ ಮಾಡಬಹುದಾದ 
ಹಲವಾರು ಸರಳ ಮಾರ್ಗಗಳವೆ. ಆ ಕೆಲವನ್ನು ಇಲ್ಲ 


ಪಟ್ಟಿಮಾಡಲಾಗಿದೆ." 
ತರಗತಿಯಲ್ಪ ಬಹುಭಾಷಾ ಚಿತ್ರಗಳನ್ನು ಬಳಸುವುದು 


ತರಗತಿಯಲ್ಲ ಹಲವು ಭಾಷೆಗಳ ಮುದ್ರಿತ ಸಾಮರದ್ರಿಗಳನ್ನು 
ಪ್ರದರ್ಶಿಸಲಾಗಿದೆಯೇ ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು. 
ಇವು ತರಗತಿಯ ವಿವಿಧ ಭಾಗಗಳಲ್ಲ ಲೇಬಲ್‌ ಗಳನ್ನು 
ಒಳಗೊಂಡಂತೆ ಪುಸ್ತಕಗಳು, ಕತೆಗಳು, ಪದ್ಯಗಳು ಇತ್ಯಾದಿಗಳರ- 
ಬಹುದು. ಇದು ಮಕಳು ಚೆನ್ನಾಗಿ ಅರಿಯಲು ಸಹಾಯ 
ಮಾಡುವುದಲ್ಲದೆ ತಮ್ಮ ಬಾಷೆಗೂ ಬೆಲೆಯುದೆ; ಅದು 
ಅಂಗೀಕಾರವಾಗಿದೆ ಎಂಬ ಭಾವನೆ ಅವರಲ್ಲ ಬರಲು ನೆರವಾಗುತ್ತದೆ. 
ಒಂದು ವೇಳೆ ಸ್ಥಳೀಯ ಭಾಷೆಗೆ ಅಪಿಯುಲ್ಲದಿದ್ದರೆ ಆ ಭಾಷೆಯ 
ಕತೆಗಳು. ಹಾಡುಗಳು ಮತ್ತು ಪದ್ಯಗಳನ್ನು ಪ್ರಾದೇಶಿಕ ಭಾಷೆಯ 
ಅಪಿಯಲ್ಲ (ಬೋಧನಾ ಮಾಧ್ಯಮ) ಬರೆದು ತರಗತಿಯಲ್ಲ 
ಪ್ರದರ್ಶಿಸಬಹುದು. 


ಮನೆಭಾಷೆಂಶುಲ್ಲ ವರಾತನಾಡಲು ಮತ್ತು ಅಭಿವ್ಯಕ್ತಿಸಲು 
ಪ್ರೋತ್ಸಾಹಿಸುವುದು 


ಚಿಕ್ಕಮಕ್ಕಆಗೆ ತಮ್ಮ ಮನೆಭಾಷೆಯಲ್ಲ ಮಾತನಾಡಲು ಅನುವು 
ಮಾಡಿದರೆ ಅವರು ಸಕ್ರಿಯವಾಗಿ ಬೆರೆತು ಇನ್ನಷ್ಟು ಹೆಚ್ಚು 
ಮಾತನಾಡುತ್ತಾರೆ. ಶಿಕ್ಷಕರಿಗೆ ಮಗುವಿನ ಈ ಭಾಷೆ ಗೊತ್ತಿದ್ದರೆ 
ಅವರು ಮಗುವಿನ ಜೊತೆ ಆ ಭಾಷೆಯಲ್ಲಿಯೇ ಉತ್ತರಿಸಬಹುದು. 
ಇಲ್ಲದಿದ್ದಲ್ಲ ಒಬ್ಬ ಧ್ಯವತ್ತಿಯನ್ನು (ಹರಿಯ ಅಥವಾ ಹಳೆಯ 
ವಿದ್ಯಾರ್ಥಿ, ಸಮುದಾಯ ಸದಸ್ಯ, ಸಹಪಾಠಿ) ಗುರುತಿಸಿ ಆ 
ಮಗುವಿನ ಜೊತೆಗೆ ಮಾತನಾಡಲು ಶಿಕ್ಷಕರು ನೆರವು 
ಪಡೆಯಬಹುದು. 


ಮಾತನಾಡುವಾಗ ಮತ್ತು ಬರೆಯುವಾಗ ಮಕ್ಕಳು ತಮ್ಮ ಅನುಕೂಲದ 
ಭಾಷೆಯನ್ನು ಜೋಡಿಸಿ ಬಳಸಲು ಅನುಮತಿ ನೀಡುವುದು 


ಇದು ಮಕ್ಕಳಗೆ ತಮಗೆ ಅನುಕೂಲವೆನಿಸುವ ಭಾಷೆಯ ವ್ಯಾಕರಣ 
ಮತ್ತು ಶಬ್ದಗಳನ್ನು ಸಂಪೂರ್ಣವಾಗಿ ಬಳಸಿ ತಮ್ಮ ಭಾಷೆಯಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಹಕರಿಸುತ್ತದೆ. ಹೊಸ 
ಭಾಷೆಯಲ್ಲ ಕೆಲವು ಪದಗಳನ್ನು ಅಥವಾ ವಾಕ್ಯಗಳನ್ನು ರಚಿಸುವ 
ಪ್ರಯೋಗದಲ್ಲ ಅವರು ತೊಡಗುವಾಗಲೂ ಇದು ನೆರವಾಗುತ್ತದೆ. 
ಬಹುಪಾಲು ದುಬಾಷಿ ಹಾಗೂ ಬಹುಭಾಷೀಯರು ಭಾಷೆಗಳನ್ನು 
ಸಲೀಸಾಗಿ ಬೆರೆಸಿ ಮಾತನಾಡುತ್ತಾರೆ. ಇದು ಸಣ್ಣ ಮಕ್ಕಳು ಒಂದು 
ಹೊಸ ಭಾಷೆಯನ್ನು ಕಅಯಲು ಬೆಂಬಅಸುವ ಒಂದು 
ಮಾರ್ಗವಾಗಿದೆ ಎಂದು ಗಾರ್ನಿಯ ಮತ್ತು ವೀ (2014) 
ಹೇಳದ್ದಾರೆ. ಚಿತ್ರ 1ರಲ್ಲ ನಾಲ್ಲನೆಯ ತರಗತಿಯ ಮಗು ತನ್ನ 
ಮಾತೃಭಾಷೆಯಾದ ಮರಾಠಿಯನ್ನು ಹೊಸ ಶಾಲೆಯ ಭಾಷೆಯಾದ 


ಇಂಗ್ಲಿಷನ್ನು ಕಅಯಲು ಹೇಗೆ ಬಳಸಿತೆಂಬುದನ್ನು ತೋರಿಸುತ್ತದೆ." 


ಮಕ್ಕಳ ಓದುವ ಮತ್ತು ಬರೆಯುವ ಆರಂಭಕ 
ಪ್ರೋತ್ಸಾಹಿಸುವುದು 


ಪ್ರಯತ್ನಗಳನ್ನು 


ಗೀತಾಳಂತಹ ಚಿಕ್ಕ ಮಕ್ಕಳು ಶಾಲೆಗೆ ಬಂದಾಗ ತಮ್ಮ ಮನೆ 
ಭಾಷೆಯಿಂದ ಶಾಲಾ ಭಾಷೆಗೆ ಹೊಂದಿಕೊಳ್ಳಬೇಕಾಗುವುದು 
ಮಾತ್ರವಲ್ಲ, ಅವರು ಶಾಲಾ ಭಾಷೆಯಲ್ಲ ಓದಬೇಕು ಮತ್ತು 
ಬರೆಯಬೇಕೆಂಬ ನಿರೀಕ್ಷೆ ಕೂಡ ಇರುತ್ತದೆ. ಹಲವು ಶಾಲೆಗಳು 
ಚಿಕ್ಕಮಕ್ಕಳಗೆ ಮೊದಲು ಅಕ್ಷರಗಳನ್ನು (ವರ್ಣಮಾಲೆ) ಓದಲು 
ಮತ್ತು ಬರೆಯಲು ಕಅಸುತ್ತಾರೆ. ನಂತರ ಪದಗಳ ಕಲಕೆಯನ್ನು 
ಪ್ರಾರಂಭಸುತ್ತಾರೆ. ತದನಂತರ ವಾಕ್ಯಗಳು ಹಾಗೂ ಕೊನೆಯದಾಗಿ 
ಒಂದು ಪ್ಯಾರಾವನ್ನು ಓದಬೇಕೆಂದು ನಿರೀಕ್ಷಿಸುತ್ತಾರೆ. ಮೌಖಕ 
ಚಟುವಟಕೆಗಳು ಸಾಕಷ್ಟು ಕಡಿಮೆ. ಅವು ಕೇವಲ ಪ್ರಾಸ ಪದ್ಯಗಳನ್ನು 
ಹೇಳುವುದಕ್ಕೆ ಸೀಮಿತವಾಗಿರುತ್ತವೆ. ಶಾಲಾಮಕ್ಕಳು ಈಗಾಗಲೇ 
ತಾವು ಬಲ್ಲ ಮಾತನಾಡುವ, ಆಅಸುವ, ಆಲೋಚಿಸುವ ಹಾಗೂ 
ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು ಬಳಸುವುದಿಲ್ಲವಾದ್ದರಿಂದ 
ಶಾಲೆಗಳಲ್ಪ ಭಾಷೆಯನ್ನು ಹೇಳಕೊಡುವ ಈ ವಿಧಾನಗಳು 
ಉಪಯೋಗಕ್ಕೆ ಬರುವುದಿಲ್ಲ. 


ಹಾಗಾದರೆ ಚಿಕ್ಕ ಮಕ್ಷಳಗೆ ನಾವು ಭಾಷಾ ಕಲಕೆ ಹೇಗೆ 
ಆರಂಭಸಬೇಕು? 


ಅಗತ್ಯವಾಗಿರುವ ವಿಷಯಗಳೊಂದಿಗೆ ಸಂಪರ್ಕಿಸುವುದೇ ಇದಕ್ಕೆ ಸೂಕ್ತ 
ಉತ್ತರ 


ಬಹಳ ದಶಕಗಳ ಅಧ್ಯಯನವು ಮಕ್ಕಳು ತಮಗೆ ಅರ್ಥ- 
ಪೂರ್ಣವಾಗಿರುವ, ಆಸಕ್ತಿದಾಯಕ ಎನಿಸುವ ಸಂದರ್ಭಗಳಲ್ಪ 
ಅವಲೋಕನ, ಪ್ರಯೋಗ, ಪರೀಕ್ಷೆ ಹಾಗೂ ಪ್ರಯತ್ನಗಳ ತಪ್ಪು 
ಸರಿಗಳ ಮೂಲಕ ಭಾಷೆಯನ್ನು ಕಲಅಯುತ್ತಾರೆಂದು ತೋರಿಸಿದೆ. 
ಹೀಗಾಗಿ ಅವರು ಕೆಲವೇ ವಾರಗಳಲ್ಲ ತಮಗೆ ಇಷ್ಟವಾದುದನ್ನು 
ಕರಗತ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಅವರು 
ಖೇಗನೆ ವೀಡಿಯೊ ಗೇಮ್‌ಗಳಲ್ಪ ಪರಿಣಿತಿ ಸಾಧಿಸುತ್ತಾರೆ. ಆದರೆ 
ಅಕ್ಷರಮಾಲೆಯನ್ನು ಕಆಯಲು ಅವರಿಗೆ ವರ್ಷಗಳ ಕಾಲ 
ಬೇಕಾಗುತ್ತದೆ!. ಭಾಷಾ ತರಗತಿಯಲ್ಲ ಮಕ್ಕಆಗೆ ಯಾವುದು ಮುಖ್ಯ 
ಅಗತ್ಯವೆನಿಸುತ್ತದೆಯೋ ಅವುಗಳ ಜೊತೆಗೆ ಸಂಪರ್ಕ ಕಲ್ತಸಿ 
ಅವರಿಗೆ ನಾವು ಕಲಅಸಬಹುದು. ಇದನ್ನು ಶಿಕ್ಷಕರು ಹೇಗೆ 
ಮಾಡಬಲ್ಲರು? 


ಮೌಬಕ ಅಭವ್ಯಕ್ತಿಗೆ ಅವಕಾಶಗಳನ್ನು ಒದಗಿಸುವುದು 


ವಿಷಯ ಹಂಚಿಕೊಳ್ಳುವ ಸಮಯದಲ್ಲ ಮಕ್ಕಳಗೆ ತಮಗೆ ಬಹಳ 
ಇಷ್ಟವಾದುದನ್ನು ಹಂಚಿಕೊಳ್ಳಲು ಕೇಳಬಹುದು. ಅವರು ಕತೆ 


ಹೇಕಬಹುದು ಅಥವಾ ಓದಬಹುದು. ತದನಂತರ ಅದರ ಬಗ್ಗೆ ಚರ್ಚೆ 
ನಡೆಸಬಹುದು. ಅವರನ್ನು ಒಂದು ಕ್ಷೇತ್ರ ಪ್ರವಾಸಕ್ಕೆ ಕರೆದೊಯ್ದು 
ನಂತರ ಚರ್ಚೆ ಮಾಡಬಹುದು ಅಥವಾ ಸಮುದಾಯದ ಒಬ್ಬ 
ಗಣ್ಯರನ್ನು ಮಕ್ಕಳ ಜೊತೆಗೆ ಮಾತನಾಡಲು ಕರೆಸಬಹುದು. ಮಕ್ಕಳು 
ಆಲೋಚಿಸಬೇಕು, ಸಂಪರ್ಕಿಸಬೇಕು ಹಾಗೂ ಪರಸ್ಪರ ಇತರ- 
ರೊಂದಿಗೆ ಮಾತನಾಡಿ ಅವರ ಮಾತುಗಳನ್ನು ಆಲಸಿ ಅಭಿಪ್ರಾಯ 
ಹಂಚಿಕೊಳ್ಳಬೇಕು ಹಾಗೂ ತಮ್ಮ ಭಾವನೆಗಳನ್ನು ಹೇಳಬೇಕು 
ಎನ್ನುವುದು ಈ ಎಲ್ಲ ಚಟುವಟಕೆಗಳ ಮುಖ್ಯ ಉದ್ದೇಶವಾಗಿದೆ. [oc 
ಹಿಂದೆ ಹೇಜಆದಂತೆ, ಮಕ್ಕಳಿಗೆ ತಮ್ಮ ಮನೆ ಭಾಷೆಯಲ್ಲ 
ಮಾತನಾಡಲು ಅಥವಾ ಭಾಷೆಗಳನ್ನು ಬೆರೆಸಿ ಮಾತನಾಡಲು 
ಪ್ರೋತ್ಸಾಹ ನೀಡಬೇಕು. ಇದು ಅರಿವು ಮೂಡಲು, ಅವರ 
ಶಬ್ದಭಂಡಾರ ಹೆಚ್ಚಲು. ಹೊಸ ಭಾಷೆಯ ತಿಳುವಳಕೆ ಹೆಚ್ಚಾಗಲು 
ಹಾಗೂ ತಮ್ಮ ಸುತ್ತಮುತ್ತಅನ ಪ್ರಪಂಚದ ಬಣ್ಣೆ ಹೆಚ್ಚು ಜ್ಞಾನವನ್ನು 
ಪಡೆಯಲು ನೆರವಾಗುವುದು. ಮಕ್ಕಳಗೆ ಒಂದು ಪುಸ್ತಕ, ಒ೦ದು ಕಥೆ 
ಅಥವಾ ಒಂದು ಅನುಭವದ ಬಣ್ಣೆ ಏನನ್ನಿಸುತ್ತದೆ ಎ೦ದು ಕೇಆದಾಗ 
ಮಕ್ತಳು ಸಂಪರ್ಕವಿಲ್ಲದ ಮಾತುಗಳನ್ನು ಆಡಿದಾಗ ಆ ಬಗ್ಗೆ 
ತಿಆಯಲು ಶಿಕ್ಷಕರಿಗೆ ಸಾಧ್ಯವಾಗುತ್ತದೆ ಹಾಗೂ ಮಕ್ನಳಲ್ಲ 
ವಿಚಾರವಂತಿಕೆ ಬೆಕೆಯಲು ಹಾಗೂ ಭಾವನೆಗಳನ್ನು ಹೇಳಲು 
ಅವಕಾಶ ಒದಗಿದಂತಾಗುತ್ತದೆ. 


ಹಿದುವ ಹಾಗೂ ಬರೆಯುವ ಕೆಲಸದಲ್ಲ ಪ್ರಯೋಗ ಮಾಡಲು 
ಅವಕಾಶಗಳನ್ನು ಒದಗಿಸುವುದು 


ಮಕ್ಕಳಗೆ ಪ್ರತಿದಿನ ಚಿತ್ರಗಳರುವ ಪುಸ್ತಕಗಳನ್ನು ತಿರುವಿ ಹಾಕಲು 
ಅನುಮತಿ ನೀಡಿದರೆ ಅವರಿಗೆ ಎಲ್ಲ ಅಕ್ಷರಗಳು ಅಥವಾ ಪದಗಳನ್ನು 
ಹಓದದಿದ್ದರೂ ಪುಟಗಳನ್ನು ತಿರುವಿ ಹಾಕುತ್ತಾರೆ. ಚಿತ್ರಗಳನ್ನು 
ನೋಡುತ್ತಾರೆ, ಬೇರೆಯವರ ಜೊತೆಗೆ ಇದರ ಬಣ್ಗೆ 
ಮಾತನಾಡುತ್ತಾರೆ (ಚಟುವಟಕೆಯಲ್ಲ ಇಜ್ಜಬ್ಬರಂತೆ ಸೇರಿಸಿದರೆ) 
ಮತ್ತು ಅದರ ಅರ್ಥವನ್ನು ಹುಡುಕಲು ಪ್ರಯತ್ನ ಮಾಡುತ್ತಾರೆ. 
ಕೆಲವು ಮಕ್ಕಳು &ಿದುತ್ತಿರುವಂತೆ ನಟಸಬಹುದು ಅಥವಾ ಪುಸ್ತಕದ 
ಕೆಲವು ಪದಗಳನ್ನು ಅವರು ಗುರುತಿಸಬಹುದು. ಕಾಲಾನಂತರ 
ಅವರು ನಿಧಾನವಾಗಿ ಓದುವುದರಲ್ಲ ಹೆಚ್ಚು ಹೆಚ್ಚು ನಿಬರತೆಯನ್ನು 
ಸಾಧಿಸುತ್ತಾರೆ. 


ಹಾಗೆಯೇ. ತರಗತಿಯಲ್ಲ ಚರ್ಚೆ ಮಾಡಿರುವ ವಿಷಯದ ಬಗ್ದೆ 
ಬರೆಯಲು ಅಥವಾ ಚಿತ್ರ ಬಡಿಸಲು ಮಕ್ಕಳಗೆ ಅವಕಾಶ ನೀಡಿದರೆ, 
ಅವರು ಬರೆಯುವ ಪ್ರಯೋಗದಲ್ಲ ತೊಡಗುತ್ತಾರೆ. ಅವರು ಒಂದು 
ಚಿತ್ರವನ್ನು ಬಡಿಸಬಹುದು ಅಥವಾ ತಮಗೆ ತಿಆದಿರುವ ಕೆಲವು 
ಅಕ್ಷರಗಳನ್ನು ಅಥವಾ ಪದಗಳನ್ನು ಬರೆಯಬಹುದು. ಏನು 
ಬರೆದಿದ್ದಾರೆಂದು ಕೇಆದಾಗ ಅವರು ಇನ್ನೂ ವಿವರವಾಗಿ 
ಸುಂದರವಾಗಿ ವಿವರಿಸಬಹುದು! ಈ ಸನ್ನಿವೇಶದಲ್ಲ ಅವರ 
ಕಾಗುಣಿತವನ್ನು ಸರಿಪಡಿಸುವ ಬದಲು, ಅವರು ಹೇಳರುವ 
ವಿಷಯವನ್ನು ಅವರ ಬರಹದ ಕೆಳಗೆ ಬರೆದು ಅವರಿಗೆ ಅದನ್ನು 
ಓದಲು ಹೇಳಬೇಕು. ಮಕ್ಕಳ ಈ ಬರಹವನ್ನು ತರಗತಿಯಲ್ಲಿ 
ಪ್ರದರ್ಶಿಸಬೇಕು. ಅದನ್ನು ಹಂಚಿಕೊಳ್ಳಲು ಕಾಲಾವಕಾಶ 
ನೀಡಬೇಕು. ಮತ್ತು ಪರಸ್ಪರ ಇತರರ ಕೆಲಸವನ್ನು ಮೆಚ್ಚುವಂತೆ 
ಪ್ರೇರೇಪಿಸಬೇಕು. 


ಮುದ್ರಿತ ಚಿತ್ರಗಳಿಂದ ತರಗತಿಯನ್ನು ಸೊಗಸಾಗಿಸುವುದು 


ಮಕ್ಷಳು ಬಡಿಸಿದ ಅಥವಾ ಮುದ್ರಿಸಿದ ಚಿತ್ರಗಳಂದ ತರಗತಿಯನ್ನು 
ತುಂಬಸಿ. ಈ ವರ್ಣರಂಜತ ತರಗತಿಯು ಮಕ್ಷಳಗಾಗಿ ಅಥವಾ 


ಮಕ್ಷಳ೦ದ ಮಾಡಿದ ಬರಹ ಮತ್ತು ಚಿತ್ರಕಲೆಯ ಪ್ರದರ್ಶನವಾಗಿರ- 
ಬೇಕು. ಮಕ್ಕಳ ಬರಹ ಅಥವಾ ಚಿತ್ರವಸ್ತುಗಳನ್ನು ತರಗತಿಯ ಬೇರೆ 
ಬೇರೆ ಕಡೆಗಳಲ್ಲ ಹಾಕಬಹುದು ಮತ್ತು ಹಲವು ಭಾಷೆಗಳಲ್ಲ ಬರೆದು 
ಹಾಕಬಹುದು. ಮಕ್ಷಳಗೆ ಆಸಕ್ತಿಬುರುವ ಅಥವಾ ಕಲಕೆ 
ಅಗತ್ಯವಿರುವ ಮಾಹಿತಿಯ ಪದಗಳು. ಪದ್ಯಗಳು ಇತ್ಯಾದಿ 
ಸ್ವ್ತರೂಪಗಳಲ್ಲ ಪ್ರದರ್ಶನ ಮಾಡಬಹುದು ಮತ್ತು ಪಾಠ 
ಹೇಆಕೊಡುವಾಗ ಮತ್ತು ಚಟುವಟಕೆ ಸಮಯದಲ್ಲ ಇವುಗಳನ್ನು 
ಬಳಸಬಹುದು. 


ಭಾಷಾ ತರಗತಿಯ ಉದ್ದೇಶವೆಂದರೆ ಕಲಕೆಯನ್ನು ಅರ್ಥ 
ಪೂರ್ಣವಾಗಿಸುವುದು 


ಈ ಲೇಖನದಲ್ಲ ಒತ್ತು ನೀಡಿದಂತೆ, ಮಕ್ಷಳು ಸಹಜವಾಗಿಯೇ ಅರ್ಥ 
ತುಂಬುವವರು ಅಥವಾ ಉಂಟುಮಾಡುವವರು. ಅವರಿಗೆ 
ಅರ್ಥವಾಗುವ ರೀತಿಯಲ್ಲ ನಾವು ಕಅಸಿದಾಗ ಅವರು ಸಹಜವಾಗಿ, 
ಸಲೀಸಾಗಿ, ಸರಾಗವಾಗಿ ಕಅಯುತ್ತಾರೆ. ನಾವು ನೀರಸವಾಗಿ. 
ಒಂದಕ್ಕೊಂದು ಸಂಬಂಧವಿಲ್ಲದಂತೆ ವಿಷಯಗಳನ್ನು ಕಲಸಿದರೆ 
ಮಕ್ಕಳು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಇಲ್ಲವೇ ಬೇಗ ಮತ್ತು 
ಸಲೀಸಾಗಿ ಕಅಯುವುದನ್ನು ಬಹಳ ಪ್ರಯತ್ನಪಟ್ಟು ಹೆಣಗಾಡಿ 
ಕಲಯುತ್ತಾರೆ. 


ಈ ಹಿಂದಿನ ವಿಭಾಗಗಳಲ್ಲ ಮಕ್ಕಳಗೆ ತಮ್ಮ ಮನೆ ಭಾಷೆಯಲ್ಲ 
ವ್ಯಕ್ತಪಡಿಸಲು. ವಿಷಯಗಳು ಮತ್ತು ವಿಚಾರಗಳನ್ನು ಚರ್ಚಿಸಲು 
ಹಂಚಿಕೊಳ್ಳಲು. ಕಆಯುತ್ತಿರುವ ಓದು ಮತ್ತು ಬರಹವನ್ನು 
ಸಲೀಸಾಗಿ ಪ್ರಯೋಗ ಮಾಡಲು ಅನುವು ಮಾಡುವುದರ 
ಪ್ರಾಮುಖ್ಯತೆಯನ್ನು ಚರ್ಚಿಸಿದ್ದೇನೆ. ಇವೆಲ್ಲವನ್ನು ಮಾಡಿದಾಗ 
ಭಾಷಾಕಲಕೆಯು ಅವರಿಗೆ ಅರ್ಥಪೂರ್ಣವಾಗಿ ಕಾಣುತ್ತದೆ. 
ಇದರೊಂದಿಗೆ, ಮಕ್ಕಳ ಜೊತೆಗೆ ನಮ್ಮ ವ್ಯವಹಾರದ ಮುಖ್ಯ 
ಕೆಲಸವು ಅರ್ಥಪೂರ್ಣವಾಗುವುದನ್ನು ಖಚಿತಪಡಿಸಲು 
ಮಾಡಬೇಕಾದ ಎಲ್ಲ ವಿಷಯಗಳನ್ನು ಇದು ಒಳಗೊಂಡಿದೆ. 


ಆಲೋಚನೆಯನ್ನು ಸಲೀಸಾಗಿ ವ್ಯಕ್ತಪಡಿಸುವುದು 


ಮಕ್ಕಳ ಭಾಷೆ(ಗಳು) ಕಲಿಯುವ ಸಮಯದಲ್ಪ್ಲ ನಾವು ಅರ್ಥ 
ಕಂಡುಕೊಳ್ಳುವಲ್ಲ ಗಮನಹರಿಸಿ ಅವರಿಗೆ ನೆರವು ನೀಡಬೇಕು. 
ಮಕ್ಕಳು ಉತ್ತರ ನೀಡುವಾಗ ಪಠ್ಯಪುಸ್ತಕದಲ್ಲ ಇರುವಂತೆಯೇ 
ಹೇಳ ಎಂದು ಹೇಳಬೇಕಿಲ್ಲ. ಉದಾಹರಣೆಗೆ, ಲೇಖನದ ಆರಂಭದಲ್ಲ 
ಉಲ್ಲೇಖಸಿದ ಚಿಕ್ಕ ಹುಡುಗಿ ಗೀತಾ ಬಾಲಭಾರತಿ ಪಠ್ಯಪುಸ್ತಕದಿಂದ 
ಗಟ್ಟಿಯಾಗಿ ಓದುತ್ತಿದ್ದ ಮಳೆ ಕುರಿತ ಒಂದು ಪದ್ಯವನ್ನು 
ಕೇಳಸಿಕೊಳ್ಳುತ್ತಿದ್ದಕು. ಗಟ್ಣಯಾಗಿ ಪದ್ಯ ಓದಿದ ನಂತರ ಶಿಕ್ಷಕರು 
ಮಕ್ನಳಗೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಆದರು. ಗೀತಾಗೆ ಪ್ರತಃ 
ಪಠ್ಯಪುಸ್ತಕವನ್ನು ಓದಲು ಸಾಧ್ಯವಾಗುತ್ತಿರಅಲ್ಲ. ಆದರೆ ಅವಳು 
ಏನಾಗುತ್ತಿದೆ ಎಂಬುದರ ಬಗ್ಗೆ ಬಹಳ ಗಮನವಿಟ್ಟು ಕೇಳಸಿ- 
ಕೊಂಡಿದ್ದಳು. ಕೇಳುತ್ತಿದ್ದಂತೆ ಅದರ ಅರ್ಥವನ್ನು ತಿಆಯಲು 
ಪ್ರಯತ್ನಪಡುತ್ತಿದ್ದಕು. ಗೀತಾ ಹಲವಾರು ಬಾರಿ ಚರ್ಚೆಯಲ್ಲಿ 
ಭಾಗಿಯಾಗಲು ಪ್ರಯತ್ನ ಪಡುತ್ತಿರುವುದನ್ನು ನಾವು ನೋಡಿದ್ದೆವು. 
ಆದರೆ ಅವಳು ಪುಸ್ತಕದಲ್ಲ ಹೇಗೆ ಪದ ಬಳಕೆ ಆಗಿದೆಯೋ ಅದರಂತೆ 
ಹೇಳದ ಕಾರಣ ಶಿಕ್ಷಕರು ಅವಳ ಮಾತುಗಳನ್ನು ನಿರ್ಲಕ್ಷಿಸಿದರು. 
ಉದಾಹರಣೆಗೆ: 


ಶಿಕ್ಷಕರು: ಮಳೆ ಬಂದಾಗ ಆಕಾಶದಲ್ಲ ಏನಾಗುತ್ತದೆ? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಗೀತಾ: (ನಟನೆ ಮೂಲಕ ತಕ್ಷಣ ಉತ್ತರ): ಚಕನ್‌ ಚಮಕ್‌ತಾ 
(ಹೊಳೆಯುವ ಗೆರೆಗಳು) 


ಇತರ ಮಕ್ಷಳು: ವೀಜ್‌ (ಮಿಂಚು - ಪುಸ್ತಕದ ನಿಖರ ಪದ) 
ಶಿಕ್ಷಕ: ಸರಿ, ವೀಜ್‌! 


ಗೀತಾ ತಾನೇ ಸ್ಪತಃ ಸೃಜನಾತ್ಮಕವಾಗಿ ಮತ್ತು ಕಲಾತ್ಕಕವಾಗಿ 
ವ್ಯಕ್ತಪಡಿಸುತ್ತಿದ್ದಕು. ಅವಳು ಅಲ್ಪನ ಸ್ಥಳೀಯ ಭಾಷೆಯಲ್ಲ ಹೇಳುವ 
ಪದವನ್ನು ತಿಅದಿರಲಲ್ಲ. ಆದರೆ ಅಲ್ಲನ ವಿಷಂಯವನ್ನು 
ಅರ್ಥಮಾಡಿಕೊಂಡಿದ್ದಾಳೆ ಎಂದು ಇದು ತೋರಿಸುತ್ತದೆ. ಹೀಗೆ ಪದೆ 
ಪದೇ ಶಿಕ್ಷಕರಿಂದ (ಸಹಪಾಠಿಗಳಂದ) ನಿರ್ಲಕ್ಷಿತಗೊಂಡ 
ಗೀತಾರಂತಹ ಮಕ್ಕಳು ತಾವು ಅರ್ಥ ಮಾಡಿಕೊಂಡಿದ್ದು ಸರಿಯಲ್ಲ. 
ತಮ್ಮ ಆಲೋಚನೆ ಸರಿಯಲ್ಲ, ತಮಗೆ ಸರಿಯಾಗಿ ಗೊತ್ತಿಲ್ಲ ಎಂದು 
ಭಾವಿಸಿ ಶಾಲಾ ಕಲಅಕೆಯಿಂದ ದೂರ ಸರಿಯುತ್ತಾರೆ. 


ಮಕ್ಕಳಿಗೆ ಅರ್ಥಪೂರ್ಣವಾಗಿರುವ ಪದಗಳನ್ನು ಓದಲು ಮತ್ತು 
ಬರೆಯಲು ಅನುಮತಿ ನೀಡುವುದು 


ಒಂದು ನಿರ್ದಿಷ್ಟ ಕ್ರಮದಲ್ಲೇ ಚಿಕ್ಕ ಮಕ್ಕಳಗೆ ನಾವು ಓದಲು ಮತ್ತು 
ಬರೆಯಲು ಕಅಸಲು ಗಮನ ಹರಿಸುತ್ತೇವೆ. ಹೀಗಾಗಿ ಅವರನ್ನು 
ಅವರ ಶಬ್ದ ಭಂಡಾರದಿಂದ ದೂರ ಸರಿಸುತ್ತೇವೆ. ಏಕೆಂದರೆ ಇಂತಹ 
ಬಹುತೇಕ ಪದಗಳು ದ್ವಿತೀಯ ಪ್ವರ ಮಾತ್ರೆಗಳನ್ನು ಮತ್ತು 
ಸಂಯೋಗ ವ್ಯಂಜನಗಳು ಅಥವಾ ಸಂಯುಕ್ತಾಕ್ಷರಗಳನ್ನು 
ಹೊಂದಿರುತ್ತವೆ. ಉದಾಹರಣೆಗೆ. ಮಗುವಿಗೆ ಚನ್ನ ಎಂಬ ಪದ 
ತಿಆದಿರುತ್ತದೆ. ಆದರೆ ಪಠ್ಯಪುಸ್ತಕದಲ್ಲ ಕನಕ ಎಂಬ ಪದ ಬರುತ್ತದೆ, 
ಅಲ್ಲ ಸಂಯುಕ್ತ ಮಾತ್ರೆಗಳರುವುದಿಲ್ಲ. ಅರಿಲ್‌ ಅಧ್ಯಯನದಲ್ಲ. 
ನಾವು ಕರ್ನಾಟಕದ ಪಾಠವನ್ನು ಗಮಸನಿಸಿದೆವು. ಅಲ್ಲ ಮಕ್ಕಳು 
ತರಗತಿಯಲ್ಲ ಅರಸ, ಗರಗಸ, ಸರ, ಗರಗರ ಮತ್ತು ದಸರ 
ಪದಗಳನ್ನು ಕಅಯುತ್ತಿದ್ದರು. ಏಕೆಂದರೆ ಈ ಪದಗಳು ಒಂದೇ 
ತೆರನಾದ ಅಕ್ಷರಗಳನ್ನು ಹೊಂದಿತ್ತು. ಈ ಪದಗಳನ್ನು ಕೃತಕವಾಗಿ 
ಒಟ್ಟಿಗೆ ಸೇರಿಸಿ ಒಂದು ಪ್ಯಾರಾ ಆಗಿ ಹೇಆಕೊಡಲಾಗುತ್ತಿತ್ತು. 
ಹೀಗಾಗಿ ಹೆಚ್ಚನ ಮಕ್ಷಳಗೆ ಇದನ್ನು ಕಲಅಯಲು ಸ್ವಲ್ಪವೂ ಆಸಕ್ತಿ 
ಉಂಬಟಾಗಲಲ್ಲ. ಏಕೆಂದರೆ ಈ ಎಲ್ಲ ಪದಗಳ ನಡುವೆ ಅಥವಾ 
ಪದಗಳು ಮತ್ತು ಅವು ಮಕ್ಕಳ ಬದುಕು ಮತ್ತು ಆಸಕ್ತಿಗಳ ನಡುವೆ 
ಯಾವುದೇ ರೀತಿಯ ಸಂಬಂಧ ಹೊಂದಿರಲಲ್ಲ. 


ಹೆಸರಾಂತ ಶಿಕ್ಷಣ ತಜ್ಞರಾದ ಸಿಲ್ಪ್ಲಯ ಆಶ್ಸನ್‌-ವಾರ್ನರ್‌ (1963) 
ನ್ಯೂಜಲ್ಯಾಂಡಿನ ಮೊಯಾರಿ ಮಕ್ಕಳೂಂದಿಗೆ ಕೆಲಸ ಮಾಡಿದ್ದರು. 
ಅವರು ಮಕ್ಕಳಗೆ ಕಅಯಲು ಆಸಕ್ತಿಬುರುವ ಪದಗಳನ್ನು ಕೊಟ್ಟರೆ 
ಅವರು ಬೇಗ ಅವುಗಳನ್ನು ಓದಲು ಮತ್ತು ಬರೆಯುವುದನ್ನು 
ಕಲಯಲು ಇಷ್ಟಪಡುತ್ತಾರೆ ಎಂದು ವಾದಿಸುತ್ತಾರೆ. ಅವರು 
ಪ್ರತಿಯೊಂದು ಮಗುವಿಗೆ ತನ್ನದೇ ಪ್ರಂತ ಆಸಕ್ತಿಬು೦ದ ಆರಿಸಿರುವ 
ಒಂದು ಮುಖ್ಯವಾದ ಪದವನ್ನು ಬರೆಯುತ್ತಿದ್ದರು. ಆದರೆ ಆ 
ಪದಗಳನ್ನು ಹೇಆಕೊಡಲು ಒಂದು ನಿರ್ದಿಷ್ಟ ಕ್ರಮವನ್ನೇನೂ 
ಅನುಸರಿಸುತ್ತಿರಅಲ್ಲ. ಆಶ್ಲನ್‌ ವಾರ್ನರ್‌ರ ಈ ವಿಚಾರಗಳನ್ನು 
ಆಧರಿಸಿ ಪ್ರಮುಖ ಶಬ್ದ ಸಮೂಹವನ್ನು ಒಂದು ಪದಗಳ ಕಾರ್ಡಿನಲ್ಲ 
ಬರೆದು ಪ್ರತಿಯೊಂದು ಮಗುವಿಗೆ ನೀಡಬಹುದು ಅಥವಾ 
ತರಗತಿಯ ಎಲ್ಲ ಮಕ್ಷಳಗೆ ಆಸಕ್ತಿದಾಯಕವಾದ ಪದಗಳನ್ನು 
ತರಗತಿಯ ಚಾರ್ಟ್‌ನಲ್ಲ ಬರೆಯಬಹುದು. ಕಆಯುವಾಗ ಮಕ್ಕಳ 
ಓದು ಮತ್ತು ಬರಹದಲ್ಲ ಈ ಪದಗಳನ್ನು ಬಳಸಲು ಪ್ರೋತ್ಸಾಹ 
ನೀಡಬಹುದು. ಈ ರೀತಿಯಾಗಿ ಓದುವುದು ಆಸಕ್ತಿಯುಂಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಾಡುವ ಅಭ್ಯಾಸವಾಗುತ್ತದೆ ಮತ್ತು ಬರೆಯುವುದೂ ಕೂಡ 
ಅರ್ಥಪೂರ್ಣ ಕೆಲಸವಾಗುತ್ತದೆ. 


ಪ್ರತಿದಿನ ಗಟ್ಟಯಾಗಿ ಓದುವುದು 


ಕೇವಲ ಪಠ್ಯಪುಸ್ತಕವನ್ನು ಮಾತ್ರ ಅವಲಂಜಬಸುವ ಬದಲು. 
ಆಸಕ್ತಿಯುಂಟುಮಾಡುವ, ಸಮೃದ್ಧವಾಗಿರುವ ಮಕ್ಕಳ 
ಸಾಹಿತ್ಯವನ್ನು ತರಗತಿಯೊಳಗೆ ತರಲೇಬೇಕು. ಅವುಗಳನ್ನು 
ಮಕ್ಕಳಗೆ ಗಟ್ಟಯಾಗಿ ಹದಬೇಕು. ಕಥೆ ಪುಸ್ತಕಗಳು ಅಥವಾ 
ಕವನಗಳನ್ನು ಓದಬಹುದು ಅಥವಾ ಮಕ್ಕಳ ಕುತೂಹಲ ಕೆರಳಸುವ 
ಇತರ ವಿಷಯಗಳ ನಾನ್‌-ಫಿಕ್ಷನ್‌ (ಕಾಲ್ಪನಿಕವಲ್ಲದ/ಅಕಲ್ತ್ರತ) 
ಪುಸ್ತಕಗಳನ್ನು ತರಬಹುದು. ಈ ವಿಚಾರಗಳ ಬಗ್ಗೆ ಮಕ್ಕಳೊಂದಿಗೆ 
ಚರ್ಚಿಸಿ ಮತ್ತು ಅವರ ಪ್ರತಿಕ್ರಿಯೆಗಳನ್ನು ಸ್ತಾಗತಿಸಬೇಕು. ಅವರ 
ಆಲೋಚನೆ ಮತ್ತು ಆಸಕ್ತಿಗಳನ್ನು ಬೆಂಬಅಸಬೇಕು. ಈ ಪ್ರಕ್ರಿಯೆಯ 
ಮೂಲಕ ಮಕ್ಕಳು ತಮ್ಮದೇ ಆದ ಆಲೋಚನೆಗಳು ಮತ್ತು 
ಆಸಕ್ತಿಗಳನ್ನು ತಳ್ಳಿಹಾಕದಿದ್ದರೆ. ನಿಧಾನವಾಗಿ ಅವರಿಗೆ ಪುಸ್ತಕಗಳು 
ಮತ್ತು ಆಲೋಚನೆಗಳ ಜಗತ್ತಿನ ಪರಿಚಯವಾಗುವುದು. ಅವರು 
ಹೊಸ ಪದಸಂಪತ್ತುಗಳನ್ನು ಕಅಯುವರು ಮತ್ತು ಹೊಸ 
ರೀತಿಯಲ್ಲ ಪ್ರತಃ ವ್ಯಕ್ತಪಡಿಸುವುದನ್ನು ಕಅಯುವರು. ಅವರ ಶಬ್ದ 
ಭಂಡಾರ ಹೆಚ್ಚಾಗುವುದು. ಅವರು ತಮ್ಮ ಅನುಭವಕ್ಕೆ ಮೀರಿ ಹೊಸ 


ಆಲೋಚನೆಗಳು ಮತ್ತು ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವರು. 


ಬರೆಯುವುದನ್ನು ಪಠ್ಯಕ್ರಮದ ಮುಖ್ಯ ಭಾಗವಾಗಿ ಮಾಡುವುದು 


ಈ ಮೊದಲೇ ಚರ್ಚಿಸಿದಂತೆ. ಮಕ್ಕಳಗೆ ಅಕ್ಷರಗಳನ್ನು ಬರೆಯಲು 
ಅಥವಾ ಸರಿಯಾಗಿ ಕಾಗುಣಿತ ಬರೆಯಲು ಸಾಧ್ಯವಾಗದಿದ್ದರೂ 
ಕೂಡ ಅವರ ಬರವಣಿಗೆಯ ಪ್ರಯತ್ನಗಳ ಮೂಲಕ ತಮ್ಮನ್ನು 
ತಾವು ವ್ಯಕ್ತಪಡಿಸಲು ಅವರನ್ನು ಪ್ರೋತ್ಸಾಹಿಸಬೇಕು. ನೀವು ಅವರ 
ಪ್ರಯತ್ನಗಳನ್ನು ಹಲವಾರು ರೀತಿಯಲ್ಲ ಬೆಂಬಅಸಬಹುದು. 
ಉದಾಹರಣೆಗೆ, ಒಂದು ಕ್ಷೇತ್ರ ಭೇಟಯನ್ನು ಮಾಡಿ ಅದರ ಬಧ್ದೆ 
ಸ್ಥೂಲ ಚಚ್ಚೆೇಯ ನಂತರ, ಭೇಟಯ ಕುರಿತು ಕೆಲವು ಸಾಲುಗಳನ್ನು 
ಬರೆಯಲು ತಮಗೆ ಸಹಾಯ ಮಾಡುವಂತೆ ಮಕ್ಕಳಲ್ಲ 
ಕೇಳಬಹುದು. ಆ ಸಾಲುಗಳನ್ನು ಹೇಗೆ ಬರೆಯುವುದೆಂದು ಅವರಿಗೆ 
ಮಾದರಿ ಸಾಲುಗಳನ್ನು ಬರೆದು ತೋರಿಸಬಹುದು. ನಂತರ ಮಕ್ಕಳು 
ಅದನ್ನು ಓದಲು ಚಾರ್ಟ್‌ ಮಾಡಿ ಹಾಕಬಹುದು. 


ಇಲ್ಲವೇ ಕತೆಯನ್ನು ಗಟ್ಟಿಯಾಗಿ &ದಿ ಅವರಿಗೆ ಮೆಚ್ಚುಗೆಯಾದ 
ಭಾಗವನ್ನು ಬರೆಯಲು ಅಥವಾ ಚಿತ್ರ ಬರೆಯಲು ನೀವು ಮಕ್ನಳಗೆ 
ಕೇಳಬಹುದು. ಯಾವುದೇ ಮುಖ್ಯವಾದ ವಿಷಯದ ಬಗ್ಗೆ ಪತ್ರ 
ಬರೆಯಲು ನೀವು ಅವರಿಗೆ ಸಹಾಯ ಮಾಡಬಹುದು. ಅದು ವಲಸೆ 
ಹೋದ ಅವರ ಗೆಳೆಯ ಅಥವಾ ಪೋಷಕರು. ಬೇರೆ ಹಳ್ಳಯಲ್ಲರುವ 
ತಾತ ಅಥವಾ ಅಜ್ಜಿ ಅಥವಾ ಅವರ ಇಷ್ಟಪಾತ್ರರನ್ನು ಕುರಿತು 
ಆಗಿರಬಹುದು. ಅವರ ಸಮುದಾಯದ ಯಾವುದಾದರೂ ಜಾನಪದ 
ಕತೆ ಅಥವಾ ಹಾಡನ್ನು ಬರೆಯಲು ನೆರವು ನೀಡಬಹುದು. 
ಕಾಲಾಂತರದಲ್ಲಿ. ಅವರಿಗೆ ಬೇರೆಬೇರೆ ಪ್ರಕಾರಗಳ ಬರಹಗಳನ್ನು 
ಪರಿಚಯುಸಬಹುದು. (ಅದು ಪದ್ಯಗಳು, ಕವನಗಳು, ಕತೆಗಳು 
ಇತ್ಯಾದಿ ಆಗಿರಬಹುದು). ಅವರು ಶಾಲೆಯಲ್ಲ ಕಅಯುವುದಕ್ಕಿಂತ 
ಇವೆಲ್ಲವೂ ಬಹಳ ಭಿನ್ನವಾಗಿರುತ್ತವೆ. 


ನಾನು ಈ ಲೇಖನವನ್ನು ಒಂದು ಒಗಟನಿಂದ ಆರಂಭನಸಿದೆ: 
ಪ್ರಾರಂಭಕ ಭಾಷಾ ತರಗತಿಗಳಲ್ಲ ಗೀತಾಕಂತಹ ಬಹಳ 
ಬುದ್ಧಿವಂತರಾದ, ಸಮರ್ಥ ಮಕ್ಷಳು ಕಲಅಯಲು ಏಕೆ 


ವಿಫಲರಾಗುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ ನಾನು 
ಸೂಚಿಸಿರುವುದಕ್ಷಿಂತ ಬಹಳ ಸಂಕೀರ್ಣವಾಗಿರಬಹುದು. ಆದರೆ ಈ 
ಸಮಸ್ಯೆಯನ್ನು ಪರಿಹರಿಸುವತ್ತ ಸಾಗಲು ಚಿಕ್ಕ ಮಕ್ನಳಗೆ ಹೆಚ್ಚು 
ಸೂಕ್ತ ಕಲಕೆಯನ್ನು ಒದಗಿಸಲು ಬಹುದೂರ ಸಾಗಬೇಕಿದೆ 
ಎಂಬುವುದನ್ನು ನಾನು ಒಪ್ಪುವುದಿಲ್ಲ. ಪ್ರತಿಯೊಂದು ಮಗುವಿಗೆ 
ಕಲ್ಲನಾತ್ಮಕವಾಗಿ, ಕಲ್ಲನಾಶಕ್ತಿಯನ್ನು ಪ್ರೇರೇಪಿಸುವ ರೀತಿಯಲ್ಲ 
ಊಹಾಪ್ರಪಂಚಕ್ಕೆ ಕೊಂಡೊಯ್ದು ಹೇಳಕೊಟ್ಟರೆ ಮಗುವು 
ಕಆಯಬಲ್ಲದು ಮತ್ತು ಕಅಯುತ್ತದೆ! ನಾನು ಇದನ್ನು 
ಸಾಕಾರಗೊಳಸಲು ಕೇವಲ ಮೂರು ಪ್ರಮುಖವಾದ ವಿಚಾರಗಳನ್ನು 


| 
ca: DE 
fame 


ಸೂಚಿಸಿದ್ದೇನೆ. ಮಕ್ಕಳ ಮನೆ ಭಾಷೆಯನ್ನು ಸ್ವಾಗತಿಸುವುದು. 
ಒಷ್ಪುವುದು, ಅದರಲ್ಲ ಕಲಅಸುವುದು, ಮಕ್ಷಳಗೆ ಭಾಷಾ ಕಲಕೆಯಲ್ಲ 
ಹೊರಹೊಮ್ಮುತ್ತಿರುವ ಪ್ರಯತ್ನಗಳನ್ನು ಪ್ರೋತ್ಹಾಹಿಸುವುದು ಮತ್ತು 
ಭಾಷಾ ತರಗತಿಯ ಕೇಂದವೇ ಅರ್ಥ ನೀಡಿಕೆ, ಅರ್ಥೈಸುವಿಕೆ- 
ಯಾಗಬೇಕೆಂಬ ಕೆಲವು ಸಲಹೆಗಳನ್ನು ಈಗಾಗಲೇ ನಾನು 
ಉಲ್ಲೇಖಸಿದ್ದೇನೆ. ಕಆಕಾಗಾರರಿಗೆ ಸೂಕ್ತತೆಯನ್ನು ಉಂಟು- 
ಮಾಡುವ ಸಮಸ್ಯೆಯನ್ನು ನಿವಾರಿಸಲು ಶಿಕ್ಷಕರು ಇನ್ನೂ ಬೇರೆ 
ಉಪಾಂಯಗಳು ಹಾಗೂ ವಿಚಾರಗಳನ್ನು ಆಲೋಚಿಸಲು 
ಸಮರ್ಥರು ಎಂದು ನಾನು ಭಾವಿಸುತ್ತೇನೆ. 


wb TE MEE ee 
[EAT HEY — HONS OLR) 


| SRS EEE, 
PRAT E NOAA HR 


ES TE TT Te 
Ed (61057 civ mar 
ನ ಹಂಸದ: ರಜದ: ಪರನ. ನರನಾನನವರ್ಡ್‌ ಸರತ 'ಬವಿವನವಾವಿನನವರಿ ವಧಾ ನನರನನ 


kk 


Bo UCC 


49a 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


90 


iii 


vi 


viii 


Name has been changed to protect identity. 


The Literacy Research in Indian Languages was a longitudinal research project that tracked over 700 students in Palghar district, Maharashtra, and 
Yadgir district, Karnataka as they moved from Grades 1-3. See Menon, S. et al. (2017). Literacy research in Indian languages (LiRIL): Report of a 
three year longitudinal study on early reading and writing in Marathi and Kannada. Bangalore: Azim Premji University and New Delhi: Tata Trusts. 


For more ideas, please refer to Sinha, S. (2018). Creating spaces for the child’s language within classrooms. Retrieved from: http://eli.tiss.edu/ 
wp-content/uploads/2017/08/ELl-Handout-2-Multilingualism-.pdf; and to Menon, S., Sinha, S., Das, H., & Pydah, A. (Eds.) (2019). Multilingual 
education in India. Hyderabad: Early Literacy Initiative, Tata Institute of Social Sciences. 


See, Parikh, R., & Menon, S. (2019). Using mother tongue to facilitate English language learning in low exposure setting. Retrieved from: http://eli. 
tiss.edu/wp-content/uploads/2017/08/ELI-Practitioner-Brief-18_Using-MT-to-Support-English-Language.pdf 

For a more complete discussion of this topic, see Sinha, S., Pydah, A., & Menon, S. (2019). Emergent liter-acy. Retrieved from: http://eli.tiss.edu/ 
wp-content/uploads/2017/08/ELI_Practitioner-Brief-16_Emergent-Literacy.pdf 

More ideas about creating a print-rich classroom can be found at: Pydah, A. (2019). Creating a print-rich environment in the classroom. Retrieved: 
http://eli.tiss.edu/wp-content/uploads/2017/08/ELI_Practioner _Brief_8_Print-rich-Environment-in-Classroom-1.pdf 

From: Noronha, S. (2016). Failing Meena (Unpublished M.Phil dissertation). Hyderabad: Tata Institute of Social Sciences. 

For more ideas on supporting children’s writing, see Sinha, S., & Menon, S. (2019). Supporting children’s writing in early grades. Retrieved: http://eli. 
tiss.edu/wp-content/uploads/2017/08/Supporting-Childrens-Writing-in-Early-Grades_Practitioner-Brief _11.pdf; and Pydah, A. (2019). Children’s 
writing: Creating books in the classroom. Retrieved: http://eli.tiss.edu/wp-content/uploads/2017/08/Creating_Books_in_the_Classroom_ELlI 
Handout_7.pdf 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


Ashton-Warner, S. (1963/1986). Teacher. New York: Simon and Schuster. 
Cummins, J. (2001). Bilingual children’s mother tongue: Why is it important to education? 15-20. 


Gee, J. (2003). What videogames have to teach us about language and literacy. New York: Palgrave, Macmillan. 


Jhingran, D. (2009). Hundreds of home languages in the country and many in most classrooms - Coping with diversity in primary education in India. In 


T., 


Skutnabb- Kangas, R., Phillipson, A. K., Mohanty & M., Panda (Eds.), Social justice through multilingual education, (pp. 250-267). Bristol: Multilingual 


Matters. 


ಶೈಲಜಾ ಮೆನನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಭಾಷೆಗಳು, ಸಾಕ್ಷರತೆ ಮತ್ತು ಮಕ್ಷಳ ಸಾಹಿತ್ಯದ 
ವಿಷಯಗಕಲ್ಪ್ಲ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಕ್ಕೆ ಮುಂಚೆ ಅವರು ಹೈದರಾಬಾದ್‌ನ ಲಾಬಟಾ 
ಇನ್‌ಸ್ಟಿಟ್ಯೂಟ್‌ ಆಫ್‌ ಸೋಶಿಯಲ್‌ ಸೈನ್ಡ್‌ನಲ್ಲ ಆರಂಭಕ ಸಾಕ್ಷರತೆ ಮುಂದೊಡಗು ಮತ್ತು ಮಹಾರಾಷ್ಟ್ರ ಹಾಗೂ 
ಕರ್ನಾಟಕದ ಅಟರೆಸಿ ರಿಸರ್ಚ್‌ ಇನ್‌ ಇಂಡಿಯನ್‌ ಲಾಂದ್ದೇಜಸ್‌ನ (LIRIL) ದೀರ್ಷಕಾಲಾವಧಿ ಪ್ರಾಜೆಕ್ಸ್‌ನ ಮುಂದಾಳತ್ವ 
ವಹಿಸಿದ್ದರು. ಶೈಲಜಾರವರು ದ್ವಿಭಾಷಾ ಮಕ್ಕಳ ಸಾಹಿತ್ಯ ಹಬ್ಬ "ಕಥಾವನ'ದ ಸ್ಥಾಪಕ ನಿರೂಪಕಿ. ಅವರು ಹಿಂದೂ ಸಾಹಿತ್ಯದ 
ಅಜೀವ ಪ್ರಶಸ್ತಿಯ ಮಕ್ಷಳ ಸಾಹಿತ್ಯದ (2೦16-18) ಮತ್ತು ಸರ್‌ ರತನ್‌ ಬಾಬಾ ಟಸ್ಟ್‌ನ ಬಗ್‌ ಅಟಲ್‌ ಬುಕ್‌ ಅವಾರ್ಡ್‌ನ 
(2016-18) ತೀರ್ಪುಗಾರರಾಗಿದ್ದರು. ಶೈಲಜಾ ಅವರು ಮಿಚಿಗನ್‌ ವಿಶ್ವವಿದ್ಯಾಲಯದಲ್ಲಿ ತಮ್ಯ ಪಿಹೆಚ್‌ಡಿ ಪದವಿಯನ್ನು 
ಮುಗಿಸಿದರು ಮತ್ತು ಕೊಲರೆಡೊ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡಿದರು. ಅವರ ಪ್ರಕಟಣಿಗಳು ರಾಷ್ಟ್ರೀಯ ಹಾಗೂ 
ಅಂತರರಾಷ್ಟ್ರೀಯ ಪತ್ರಿಕೆಗಕಲ್ಲ ಪ್ರಕಟವಾಗಿವೆ. ಅವರು ಮಕ್ಕಳು, ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಣತಜ್ಞರಿಗೆಸಾಹಿತ್ಯ, ಭಾಷೆ 
ಮತ್ತು ಸಾಕ್ಷರತೆಯನ್ನು ನಿರಂತರವಾಗಿ ಕಲಅಸುವಲ್ಲ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಅವರನ್ನು 


shailaja.menon@apu.edu.inನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಬ ಎನ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಹೋಮ್‌ ವರ್ಕ್‌ ಇಲ್ಲವೆ ಮನೆಗೆಲಸ: ಕೆಲವು ಮಕ್ಕಳು ಹೇಗೆ 


ಶಾಂತಾ ಕೆ. 


'ಪತೀ ಮಗುವೂ ಕಅಯಬಲ್ಲುದು' ಎಂಬ ವಸ್ತು ವಿಷಯವನ್ನು 
2೦1೨ರ ಡಿಸೆಂಬರ್‌ನಲ್ಲ ನಿರ್ಧರಿಸಲಾಯುತು. ಈ ವಿಷಯಕ್ಕೆ 
ಸಂಬಂಧಿಸಿದ ಚರ್ಚೆಯೊಂದರಲ್ಲ ಭಾಗವಹಿಸುವಾಗ, ನನ್ನ 
ಮನಸ್ಸಿನಲ್ಲ ಪ್ರತಿದಿನ ಬೆಳಣ್ಣೆ ನಾನು ನೋಡುವ ಮಗುವಿನ ಮುಖ 
ಹಾದುಹೋಯುತು. ಈ ವಿಷಯವಾಗಿ ನಾನು ಏನಾದರೂ 
ಬರೆಯಬೇಕು ಎನಿಸಿತು. 


ನಾನು ವಾಸಿಸುವ ಪ್ರದೇಶವು ಈಗಷ್ಟೇ ಅಭವೃದ್ಧಿ ಹೊಂದುತ್ತಿರುವ 
ಒಂದು ಬಡಾವಣಿೆಯಾಗಿದ್ದು. ಅಲ್ಲ ಹಲವಾರು ಮನೆಗಳು ನಿರ್ಮಾಣ 
ಹಂತದಲ್ಲಿವೆ. ಪ್ರತಿದಿನ ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲ ಕೆಲಸ 
ಮಾಡುವಾಗ, ನಾನು ಆ ಕುಟುಂಬವನ್ನು ಕಿಟಕಿಯ ಮೂಲಕ 
ಗಮನಿಸುತ್ತ ಇರುತ್ತೇನೆ. ಸಣ್ಣದಾದ ತಾತ್ಗಾಅಕ ಶೆಡ್‌ನಲ್ಲ ವಾಸಿಸುವ 
ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಮುದಾಯಕ್ಕೆ ಸೇರಿದ ಈ 
ಕುಟುಂಬ ತಮ್ಮ ದೈನಂದಿನ ಕೆಲಸಕಾರ್ಯಗಳಲ್ಲ ತೊಡಗಿಸಿ- 
ಕೊಂಡಿರುತ್ತದೆ. ಅವರ ಈ ಬಡುವಿರದ ದೈನಂದಿನ ಬದುಕು ಬೆಳಗ್ಗೆ 
6 ಗಂಟಿಗೆ ಶುರುವಾದರೆ ರಾತ್ರಿ ೨ ಗಂಟಿಯವರೆಗೆ 
ನಡೆಯುತ್ತಿರುತ್ತದೆ. ರಾತ್ರಿ ಬೇಗ ಮಲಗಿ. ಬೆಳಗ್ಗೆ ಬೇಗ ಏಳಬೇಕೆ೦ಬ 
ಮಾತನ್ನು ಇಲ್ಲ ಇವರು ತಪ್ಪದೇ ಅನುಸರಿಸುತ್ತಾರೆ. ನಿರ್ಮಾಣ 
ಕಾಮಗಾರಿ ಪ್ರದೇಶಪೊಂದರಲ್ಲ ದಿನಗೂಲಗಾಗಿ ಕೆಲಸ ಮಾಡುವ 
ಮಹಿಳೆಯೇ ಈ ಕುಟುಂಬದ ಮುಖ್ಯುಸ್ನೆ. ಅವರಿಗೆ ಮೂವರು 
ಮಕ್ಕಳದ್ದಾರೆ, ಇಬ್ಬರು ಹುಡುಗರು ಮತ್ತು ಒಬ್ಬಳು ಹುಡುಗಿ. 


ಹುಡುಗಿಯ ಹೆಸರು ರೇಖಾ. ಮಹಿಳೆಯ ಅಣ್ಣ ಕೂಡ ಪಕ್ಗದಲ್ಲೇ 
ನಿರ್ಮಾಣ ಕಾಮಗಾರಿ ಪ್ರದೇಶದಲ್ಲ ಕಾವಲುಗಾರನಾಗಿ ಕೆಲಸ 
ಮಾಡುತ್ತಾನೆ. ಅವನೂ ಆಕೆಯ ಮನೆಯ ಪಕ್ಷದಲ್ಲೇ ಮನೆ 
ಮಾಡಿಕೊಂಡು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾನೆ. 
ಅವನಿಗೂ ಮೂವರು ಹೆಣ್ಣುಮಕ್ನಳದ್ದಾರೆ. ಅವನ ದೊಡ್ಡ ಮಗಳು 
ಕೂಡ ರೇಖಾಳ ಜೊತೆಗೆ ಶಾಲೆಗೆ ಹೋಗುತ್ತಾಳೆ. ಇಬ್ಬರೂ ಒಂದನೇ 
ತರಗತಿಯಲ್ಲ ನಿದುತ್ತಿರುವ ಹುಡುಗಿಯರು. 


ನನಗೆ ಆ ಮಹಿಳೆಯ ಮಗಳಾದ ಎಳೆ ಹುಡುಗಿ ರೇಖಾಳ ದೈನಂದಿನ 
ಕೆಲಸ ಕಾರ್ಯಗಳ ಬಗ್ಗೆ ಬಹಳ ಕುತೂಹಲ ಮೂಡಿತ್ತು. ಬೆಳದ್ದೆ ಆರು 
ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ. ಸ್ವತಃ ಶಾಲೆಯ ಸಮವಸ್ತ್ರ 
ಧರಿಸಿಕೊಳ್ಳುತ್ತಾಳೆ. ಪಾತ್ರೆ ಮತ್ತು ಬಟ್ಟೆ ತೊಳೆಯಲು ಅಮ್ಮನಿಗೆ 
ಸಹಾಯ ಮಾಡುತ್ತಾಳೆ. ಬಟ್ಟೆ ಒಣಗಿಸಲು ನೆರವಾಗಿ. ಬೆಳಗ್ಗಿನ 
ಉಪಾಹಾರ ಸೇವಿಸಿ, ಬಡಾವಣೆಯಲ್ಲ ಇತರ ಶೆಡ್‌ಗಳ೦ದ ಶಾಲೆಗೆ 
ತೆರಳುವ ತನ್ನ ಗೆಳತಿಯರಿಗಾಗಿ ಕಾಯುತ್ತಾಳೆ. ಐವರು ಮಕ್ಕಳು 
ಅವಳೊಂದಿಗೆ ಶಾಲೆಗೆ ನಡೆದುಕೊಂಡು ಹೋಗುತ್ತಾರೆ. ಶಾಲೆಯಲ್ಲ 
ಮಧ್ಯಾಹ್ನದ ಜನಿಯೂಟ ಇರುವುದರಿಂದ. ಬುತ್ತಿ ಕಟ್ಟಕೊಂಡು 
ಹೋಗಬೇಕಾದ ಚಿಂತೆ ಇಲ್ಲ. ಸಂಜೆ ನಾಲ್ಲು ಗಂಟೆಗೆಲ್ಲಾ ಆಕೆ ಅದೇ 
ಉತ್ಪಾಹದಲ್ಲ ತನ್ನ ಶೆಡ್‌ಗೆ ಮರಳುತ್ತಾಳೆ. ನನ್ನ ಅಡುಗೆ ಮನೆಯ 
ಕಿಟಕಿ ಮೂಲಕ ಕಾಣಿಸುವ ಪಕ್ಕದ ಬಯಲಅನಲ್ಲಯೇ ಅವರು ಸ್ಥಾನ, 
ಬಟ್ಟೆ- ಪಾತ್ರೆ ತೊಳೆಯುವುದು, ಅಡುಗೆ ಮುಂತಾದ ಎಲ್ಲ 
ಕೆಲಸಗಳನ್ನೂ ಮಾಡುತ್ತಾರೆ. 


ವಾರಾಂತ್ಯದಲ್ಲ ನಾನೊಮ್ಮೆ ಶೇ ಹುಡುಗಿಯ ಬಳ, ಅವಳ ಕಲಕೆಯ 
ಹವ್ಯಾಸಗಳ ಕುರಿತು ಮಾತನಾಡಿದೆ. ಶಾಲೆಯ ಕೆಲಸಗಳನ್ನು 
ಮಾಡುವ ಬಗೆ, ಅವಳಗೆ ಹೋಮ್‌ವರ್ಕ್‌ ಮಾಡಲು ಯಾರು 
ನೆರವಾಗುತ್ತಾರೆ ಇತ್ಯಾದಿಗಳ ಬದ್ಧೆ ಅವಳನ್ನು ಪ್ರಶ್ನಿಸಿದೆ. ಅವಳೊಡನೆ 
ಮಾತನಾಡಿದಾಗ ನಾನು ಸಂದ್ರಹಿಸಿದ ಕೆಲವು ಅಂಶಗಳು ಇಲ್ಲವೆ: 


ರೇಖಾಆಗೆ ಸುಮಾರು 8 ವರ್ಷ ವಯಸ್ಸು ಮತ್ತು ಆಕೆ ಆನೇಕಲ್‌ನ 
ಮರ್ಸೂರ್‌ನಲ್ಲರುವ ಸರ್ಕಾರಿ ಶಾಲೆಯಲ್ಲ ಒಂದನೇ ತರಗತಿ 
ಓದುತ್ತಿದ್ದಾಳೆ. ಆ ಶಾಲೆಯ ತರಗತಿಯಲ್ಲ ಕನ್ನಡ ಮತ್ತು ಇಂದ್ಲಿಷ್‌ 
ಎರಡೂ ಭಾಷೆಯಲ್ಲ ಪಾಠ ಮಾಡುತ್ತಾರೆ. ಅಲ್ಲ ಕನ್ನಡ, ಇಂದ್ದಿಷ್‌. 
ಇವಿಎಸ್‌ (ಪರಿಸರ ವಿಜ್ಞಾನ) ಮತ್ತು ಗಣಿತ ವಿಷಯಗಳನ್ನು 
ಕಲಸುತ್ತಾರೆ. ಅವಳಗೆ ಇವಿಎಸ್‌ ಮತ್ತು ಗಣಿತ ಎಂದರೆ ತುಂಬ 
ಇಷ್ಟ. "ಕಗ ಇವಿಎಸ್‌ನಲ್ಲ ಯಾವ ಪಾಠ ಕಲಅಯುತ್ತಿದ್ದೀಯಾ?' 
ಎಂದು ನಾನು ಪ್ರಶ್ನಿಸಿದಾಗ, "ಜೀವಿಗಳು ಯಾವುವು?” (What are 
living beings?) ಎ೦ಬ ಪಾಠ ಎ೦ದು ಅವಳು ಉತ್ತರಿಸಿದಳು. 


ನಾವು ಸಾಮಾನ್ಯವಾಗಿ, 'ಗಣಿತದಲ್ಲ ಹುಡುಗರು ಮತ್ತು ಭಾಷಾ 
ಕಲಕೆಯಲ್ಲ ಹುಡುಗಿಯರು ಚುರುಕಾಗಿರುತ್ತಾರೆ' ಎಂದು 
ಭಾವಿಸುತ್ತೇವೆ. ಆದರೆ ಸಿದ್ದಮಾದರಿಯ ಶೇ ನಂಬಕೆಯನ್ನು ರೇಖಾ 
ಸುಳ್ಳು ಮಾಡುತ್ತಾಳೆ. ತರಗತಿಯಲ್ಲಿರುವ ಕೆಲವು ಹುಡುಗರಿಗೆ ಗಣಿತ 
ಕಷ್ಟ. ಆದರೆ ರೇಖಾಳಆಗೆ ಗಣಿತವೆಂದರೆ ಬಹಳ ಸುಲಭ. 
ಹೋಮ್‌ವರ್ಕ್‌ ಮಾಡಲು ಅವಳು ತನ್ನು ಅಣ್ಣನ ನೆರವು 
ಪಡೆಯುತ್ತಾಳೆ. ಆದರೆ ಅನೇಕ ಸಂದರ್ಭಗಳಲ್ಲ ಅವನಿಗೂ ತುಂಬಾ 
ಹೋಮ್‌ವರ್ಕ್‌ ಇರುತ್ತದೆ. ಆಗ ಅವಳು ಬೆಳಗೆ ಬೇಗನೇ ಶಾಲೆಗೆ 
ಹೋಗಿ ತನ್ನ ಸ್ನೇಹಿತರ ನೋಟ್‌ ಬುಕ್‌ ನೋಡಿ ಹೋಮ್‌ವರ್ಕ್‌ 
ಮುಗಿಸುವ ದಾರಿ ಕಂಡುಕೊಂಡಿದ್ದಾಳೆ. ಶಾಲೆಯಲ್ಲ ಪ್ರತಿದಿನವೂ 
ಹೋಮ್‌ವರ್ಕ್‌ ಕೊಡುತ್ತಾರೆ. ಆದರೆ ಮನೆಯಲ್ಲಯೂ ಆಕೆಗೆ 
ಇತರ ಕೆಲಸಗಳು ಇರುವುದರಿಂದ ಹೋಮ್‌ವರ್ಕ್‌ ಮುಗಿಸಲು 
ಅವಳಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ತರಗತಿಯಲ್ಲ ಶಿಕ್ಷೆಯನ್ನು 
ತಪ್ಪಿಸಿಕೊಳ್ಳುವ ಸಲುವಾಗಿ ಅವಳು ಸ್ನೇಹಿತರ ಪುಸ್ತಕದಿಂದ ನಕಲು 
ಮಾಡುತ್ತಾಳೆ. ಅವಳ ಸ್ನೇಹಿತರು ಎಷ್ಟರಮಣ್ಣಗೆ ಹೋಮ್‌ವರ್ಕ್‌ 
ಸರಿಯಾಗಿ ಮಾಡುತ್ತಾರೆ ಎಂಬುದು ತರಗತಿಯ ಶಿಕ್ಷಕರಿಗಷ್ಟೇ 
ಗೊತ್ತು! 


ಕೆಲವು ಮುಖ್ಯ ಪ್ರಶ್ನೆಗಳು 


ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಗಾಗ ವಲಸೆ ಹೋಗುವ 
ಕಾರ್ಮಿಕರ ಮಕ್ಕಳು, ದಿನವೊಂದರಲ್ಲ ಬೆಳಗ್ಗೆ ಮತ್ತು ಸಂಜೆ 
ಮನೆಯ ನಾನಾ ಕೆಲಸಗಳಲ್ಲ ಮುಳುಗಿರುತ್ತಾರೆ ಹಾಗೂ ಈ 
ನಡುವಿನ ಅವಧಿಯಲ್ಲ ಶಾಲೆಗೂ ಹೋಗುತ್ತಾರೆ. ಈ ವಿಷಯವು 
ನನ್ನಲ್ಲ ಹಲವು ಆಲೋಚನೆಗಳನ್ನು ಮೂಡಿಸುತ್ತದೆ: ಹಾಗಾದರೆ 
ಇವರು ತಮ್ಮ ಹೋಮ್‌ವರ್ಕ್‌ ಮಾಡಲು ಹೇಗೆ ಮತ್ತು ಯಾವಾಗ 
ಸಮಯ ಹೊಂದಿಸಿಕೊಳ್ಳುತ್ತಾರೆ? ಡಿಜಟಲ್‌ ಇಂಡಿಯಾದ ಈ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಯುಗದಲ್ಪ ಪ್ರತಿಯೊಂದೂ ಅಂತರ್ಜಾಲದಲ್ಲಿ ಲಭ್ಯ ಇರುವಾಗ, 
ಅನುಕೂಲಸ್ಥ ಕುಟುಂಬದ ಮಕ್ಷಳಗೆ ತಮ್ಮ ಕಲಅಕೆಯ ಸಂದರ್ಭದಲ್ಲ 
ಹೋಮ್‌ವರ್ಕ್‌ ಮಾಡಲು ಅವರ ಪೋಷಕರ ನೆರವು ಹೆಚ್ಚೇನೂ 
ಬೇಕಾಗುವುದಿಲ್ಲ. ಆದರೆ ಅವಕಾಶ ವಂಚಿತ ವರ್ಗದ ಮಕ್ಷಳು 
ಪರಿಹಾರಗಳನ್ನು ಕಂಡುಕೊಳ್ಳಲು ಮತ್ತು ತಮ್ಮ ಜ್ಞಾನದಾಹವನ್ನು 
ತಣಿಸಿಕೊಳ್ಳಲು ಎಲ್ಲ ಹೋಗುತ್ತಾರೆ? ಸ್ಕಾರ್ಟ್‌ಘೋನ್‌ನಲ್ಲರುವ 
ಎಲ್ಲಾ ಬಗೆಯ ಆಪ್‌ಗಳನ್ನು ಪಡೆಯಬೇಕೆಂದರೆ ಇಂಟರ್‌ನೆಟ್‌ 
ಸಂಪರ್ಕ ಇರಲೇಬೇಕು, ಆದರೆ ಘೋನ್‌ ಬರೀದಿಸಲು, 
ಇಂಟರ್‌ನೆಟ್‌ಗಾಗಿ ಯಾರು ಹಣ ನೀಡುತ್ತಾರೆ? 


ಯಾವ ಕುಟುಂಬಗಕಳಲ್ಲ ಮಕ್ಷಳ ಕಲಕೆಗೆ ಯಾವುದೇ ನೆರವು 
ದೊರೆಯುವುದಿಲ್ಲವೋ. ಅಂತಹ ಮಕ್ಕಳನ್ನು ಶಾಲೆಯಲ್ಲ ಶಿಕ್ಷಕರು 
ಗಮನಿಸುವ ಸೂಕ್ಷತೆಯನ್ನು ಹೊಂದಿರಬೇಕು. ತರಗತಿಯ 
ಸಂದರ್ಭದಲ್ಲಿಯೇ ಮಕ್ಕಳ ಕಲಕೆಗೆ ಸಾಕಷ್ಟು ಬೆಂಬಲ 
ಒದಗಿಸಬೇಕು. ತರಗತಿಯಲ್ಲ ಅಧ್ಯಾಪನಕ್ಕೆ ಹೆಚ್ಚು ಪ್ರೋತ್ಸಾಹ 
ನೀಡಬೇಕು. ಹೋಮ್‌ವರ್ಕ್‌ ಎಂಬ ಪರಿಕಲ್ಲನೆಯ ಮೇಲೆ ಹೆಚ್ಚು 
ಒತ್ತು ಕೊಡುವ ಬದಲು. ಆ ಒಂದು ಪರಿಕಲ್ಪನೆಯನ್ನೇ ತೆಗೆದು 
ಹಾಕಬೇಕು. 


ಆಸಕ್ತಿಯ ವಿಷಯವೆಂದರೆ ಈ ಎಲ್ಲ ಅಡೆತಡೆಗಳ ಹೊರತಾಗಿಯೂ, 


ರೇಖಾಳ೦ತಹ ಮಕ್ಷಳು ಶಾಲೆಗೆ ಹೋಗುತ್ತಾರೆ. ಕಲಅಯುತ್ತಾರೆ 
ಮತ್ತು ನನ್ನಂತೆಯೇ ಉದ್ಯೋಗಕ್ಕೆ ಹೋಗಬೇಕೆಂಬ ಗುರಿಯನ್ನು 
ಹೊಂದಿರುತ್ತಾರೆ. "ನನಗೆ ಕಚೇರಿಯಲ್ಲ ಕೆಲಸ ಮಾಡಲು 
ಆಸಕ್ತಿುದೆ, ಅಮ್ಮನಂತೆ ಇಟ್ಟಗೆ ಹೊರುವ ಕೆಲಸ ಮಾಡಲು 
ಇಷ್ಟವಿಲ್ಲ' ಎಂದು ರೇಖಾ ಹೇಳಕೊಂಡಿದ್ದಕು. ಇದು ಅವಳ ಆಸೆ 
ಮಾತ್ರವಲ್ಲ. ಅವಳ ಅಮ್ಮನ ಆಸೆಯೂ ಅದೇ ಆಗಿದೆ. ಯಾಕೆಂದರೆ 
ಅವಳಮ್ಯ ಯಾವಾಗಲೂ ಹೇಳುತ್ತಿರುತ್ತಾರೆ: "ನನ್ನ ಮೂವರೂ 
ಮಕ್ಕಳೂ ಶಿಕ್ಷಣ ಪಡೆದು. ಕಚೇರಿಯಲ್ಲ ಕೆಲಸ ಮಾಡಲು 
ಹೋಗಬೇಕು". 


ಪ್ರತೀದಿನ ರೇಖಾ ಇದೇ ಗುರಿಯನ್ನು ಸಾಧಿಸುವ ಆಕಾಂಕ್ಷೆ ಮತ್ತು 
ಉತ್ಸಾಹದೊಂದಿಗೆ ಶಾಲೆಗೆ ಹೋಗುತ್ತಾಳೆ. ಇಂತಹ ಮಕ್ಷಳಗೆ 
ಕಲಂಖುಲು ಮತ್ತು ಜ್ಞಾನ ಗಳಸಿ ದೀರ್ಪಾವದಿಂರಲ್ಲ 
ಜೀವನೋಪಾಯದ ದಾರಿ ಕಂ೦ಡುಕೊಳ್ಳುವಂತಹ ವಾತಾವರಣ 
ನಿರ್ಮಿಸುವ ದೃಷ್ಟಿಯಿಂದ ರೇಖಾಳಂತಹ ಮಕ್ಕಳ ಸುತ್ತ ಇರುವ 
ಶಿಕ್ಷಕರು ಮತ್ತು ಸಮುದಾಯದವರು ಪ್ರಯತ್ನ ಮಾಡಬೇಕಾಗಿದೆ. 
ಆಗ, ಪ್ರತೀ ಮಗುವೂ ಕಲಯಲು ಬಯಸುತ್ತದೆ ಮತ್ತು 
ಅವಕಾಶಗಳನ್ನು ಕಲ್ತಸಿದರೆ, ಪ್ರತೀ ಮಗುವೂ ಕಲಅಯಬಲ್ಲದು 
ಎಂಬುದನ್ನು ನಾವು ಪ್ರತಿಪಾದಿಸಬಹುದು. 


ಶಾಂತಾ ಕೆ. ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಳೆದ ಎಂಟು ವರ್ಷಗಳ೦ದ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಪ್ರಸ್ತುತ ಅನುವಾದ ಉಪಕ್ರಮ ಮತ್ತು ಪ್ರಕಟಣಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಮಾನವ ಸಂಪನ್ಮೂಲ 
ನಿರ್ವಹಣೆಯಲ್ಲ ಪದವಿ ಪಡೆದಿರುವ ಅವರಿಗೆ ಸಮಾಜ ವಿಜ್ಞಾನದ ದೃಷ್ಟಿಕೋನದಿಂದ ಸುತ್ತಲಅನ ಜಗತ್ತನ್ನು 
ನೋಡುವುದರಲ್ಲ ಆಸಕ್ತಿ. ಶಾಂತಾ ಅವರನ್ನು ಸಂಪರ್ಕಿಸಲು ಇಮೇಲ್‌: shantha.k@azimpremjifoundation.org 


ಮರುಕಟ್ಟುವುದು, ಪುಟ 5 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ವಿದ್ಯಾರ್ಥಿಗಳು ಯಾವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು 
ಗುರುತಿಸಲು ಆರಂಭಸಿ, ಅವುಗಳಲ್ಲ ಅತಿ ಪರಿಣಾಮಕಾರಿ ಸಂಕೇತಗಳನ್ನು 
ಆರಿಸಿಕೊಂಡು ಬಳಸುವುರಲ್ಲಿ ಚೆನ್ನಾಗಿ ಪಾಠ ಮಾಡುವುದನ್ನು ಕಅಯುವುದರ 
ಬಹುಪಾಲು ಅಡಗಿದೆ. ವಿದ್ಯಾರ್ಥಿಗಳು ನನ್ನ ತರಗತಿಯಲ್ಪ್ಲ ಆಸಕ್ತಿ ತೋರಿ ಸ್ಪಂದಿಸಲು 
ತೊಡಗಿದಾಗ (ಅಥವಾ ಯಾವ ಸಂಕೇತಗಳು ಆಸಕ್ತಿಯನ್ನು ಪ್ರತಿನಿಧಿಸುತ್ತವೆ ಎಂದು 
ನಾನು ಗುರುತಿಸಿದಾಗ) ಅದು ನನ್ನ ಸ್ವಂತಿಕೆಯನ್ನು ರೂಪಿಸುತ್ತದೆ. ಆಗ ನಾನು 
ಹೆಮ್ಮೆಯಿಂದ ನನ್ನನ್ನು ಓರ್ವ ದಕ್ಷ ಶಿಕ್ಷಕನಾಗಿ ನೋಡಲು ತೊಡಗುತ್ತೇನೆ. ನಾವು 
ಸದಾ ಸಂಕೇತಗಳ ಮೂಲಕ ಒಡನಾಡುತ್ತಿದ್ದು, ಈ ಪ್ರಕ್ರಿಯೆಯ ಅಧ್ಯಯನವು ಕಲಕೆ 
ಮತ್ತು ಬೋಧನೆಗಳ ವಿಚಾರವಾಗಿ ಮಹತ್ವದ ಒಳನೋಟಗಳನ್ನು ನೀಡುತ್ತದೆ. 


- ಅಮ್ಮನ್‌ ಮದನ್‌, ಆದಿವಾಸಿ ಶಾಲಾ ಪ್ರಕ್ರಿಯೆಯಲ್ಲ ಸ್ವಂತಿಕೆ ಮತ್ತು ಅಸ್ಕಿತೆಯನ್ನು 


ಕಟ್ಟಕಡೆಯ ಮಗುವನ್ನೂ ಶಾಲೆಗೆ ಕರೆತರುವುದು 


ಶಿವಾನಿ ತನೇಜಾ 


ನಾನು 19೨7ರಲ್ಪ ವೃತ್ತಿ ಆರಂಭಸಿದಾಗ ಸಮಾನಾವಕಾಶದ 
ಜಗತ್ತಿನ ದೃಷ್ಟಿಕೋನದ ಮುಖ್ಯ ಕೊಂಡಿ ಎ೦ಬ ಆಶಯದಿಂದ, ಪ್ರತಿ 
ಮಗುವೂ ಶಾಲೆಯಲ್ಲ ಇರುವಂತಾಗಬೇಕು ಎಂಬ ಒಂದು 
ಕನಸನ್ನು ಕಟ್ಟಕೊಂಡಿದ್ದೆ. ಈ ಹಾದಿಯಲ್ಲೇ ನಮ್ಮಲ್ಲ ಬಹುತೇಕರು 
ಕಾರ್ಯಪ್ರವೃತ್ತರಾಗಿದ್ದರೆಂದು ನಾನು ನಂಜದ್ದೇನೆ. ರಾಜ್ಯವೇ 
ಆಗಲ, ಸಮುದಾಯಗಳು, ಪೋಷಕರು ಹೀಗೆ ನಾವು ಎಲ್ಲಾ 
ಹಿರಿಯರು, ಶಾಲೆಗೆ ತೆರಳುವುದು ಅತ್ಯಗತ್ಯ ಮತ್ತು 
ಉಪಯುಕ್ತವಾದ ಸಂಗತಿ ಎಂದು ಸ್ವತಃ ನಂಬದ್ದೇವೆ / 
ಕ್ರಿಯಾಶೀಲರಾಗಿದ್ದೇವೆ. ಆದರೆ ನಾವು ಬಾಲಕರಿಂದ ತೊಡಗಿ 
ವಿಮರ್ಶಾತ್ಮಕವಾಗಿ ಯೋಚಿಸುವ ವಯಸ್ಸರಾಗಿ ಬೆಳೆಯುತ್ತಾ 
ಹೋದಂತೆ, (ನಮ್ಮ ಸ್ವಂತ ಶಾಲಾ ಶಿಕ್ಷಣದಲ್ಲ ಇದು 
ಸಾಧ್ಯವಾಗದಿರಬಹುದು!) ಇದು ಸತ್ಯಕ್ಕೆ ತುಂಬಾ ದೂರವಾದ 
ಸಂಗತಿ ಎಂಬುದು ಅರಿವಾಗುತ್ತದೆ. 


ತರಗತಿ ವ್ಯವಸ್ಥೆಯ ಹೊರಗೂ ಪರಿಶೀಅಸಬೇಕಾದ ಕೆಲವು 
ಪ್ರಶ್ನೆಗಳು ತಲೆದೋರುತ್ತವೆ: ಕೈಗಾರಿಕೀಕೃತ ಜಗತ್ತು ಮತ್ತು 
ಆಧುನಿಕ ನಾಗರೀಕತೆಯೊಂದಿಗೆ ವ್ಯವಹರಿಸಲು ಶಿಕ್ಷಣವು ಕೇವಲ 
ಒಂದು ಸಾಧನವೇ? ಅದರಿಂದ ಅಂಗ, ಧರ್ಮ, ಜಾತಿ, ವರ್ಗವನ್ನು 
ಮೀರಿ ಒಂದು ಬಗೆಯ ಸಮಾನತೆಯನ್ನು ಕಅಯಬಲ್ಲೆವೆ? ಮತ್ತು 
ಸಾಂವಿಧಾನಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತಿದ್ದೇವೆಯೇ ಅಥವಾ 
ಘಂ ವ್ಯವಸ್ಥೆಯ ಮೂಲಕ ನಿಜಕ್ಕೂ ವಿರುದ್ಧವಾಗಿ ನಡೆದು- 
ಕೊಳ್ಳುತಿದ್ದೇವೆಯೇ? ಈ ಶಿಕ್ಷಣವು ಸುಸ್ಥಿರ ಜಗತ್ತನ್ನು 
ಕಟ್ಟಬಲ್ಲುದೇ? ಯಾವಾಗ ನಾವು ಈ ವ್ಯವಸ್ಥೆಯ ಉತ್ಪನ್ನಗಳು ಎಷ್ಟು 
ಸಮರ್ಥ ಎಂದು ಯೋಚಸಲಾರಂಭಸುತ್ತೇವೋ, ನಾಗರೀಕ 
ಎಂದು ಕರೆಯುವಂಥ ಜಗತ್ತು ಕಾರ್ಯನಿರ್ವಹಿಸುವಂತೆ 
ನೋಡಲಾರಂಭಸುತ್ತೇವೋ ಆಗ ಈ ಪ್ರಶ್ನೆಗಳು. ಸಂಶಯಗಳು 
ಎದ್ದೇಳುತ್ತವೆ. ಇಷ್ಟಾದರೂ, ಇಂತಹ ಪರಿಸ್ಥಿತಿಯಲ್ಲಯೂ, ತರಗತಿ 
ಎಂಬ ಚೌಕಟ್ಟನಲ್ಲ ಕೆಲಸ ಮಾಡುತ್ತಿರುವ ಶಿಕ್ಷಕರಾದ ನಾವು. ಪ್ರತಿ 
ದಿನ ಭೇಟಯಾಗುವ ಮಕ್ಷಳಗಾಗಿ ವ್ಯವಸ್ಥೆಯೊಳಗೆ ಬದಲಾವಣಿ 
ತರಲು ಅಗಾಧ ಸಾಮರ್ಥ್ಯವನ್ನು ಕಂಡುಕೊಳ್ಳಬಹುದು. 


ಕೆಲವು ಅವಶ್ಯಕತೆಗಳು: ಪ್ರೀತಿ ಮತ್ತು ಮಮತೆ 


ಪರಸ್ಪರ ಆತ್ಮೀಯತೆ ಇದ್ದರೆ ಮಾತ್ರ ಯಾವುದೇ ಇಬ್ಬರು ವ್ಯಕ್ತಿಗಳ 
ನಡುವಿನ ಮಾತುಕತೆ ಧನಾತ್ಮಕವಾಗಿ ಮತ್ತು ಇಬ್ಬರಿಗೂ ಅನುಭವ 
ಗಳಸುವಂತಿರಲು ಸಾಧ್ಯ. ಸಮುದಾಯ ಮತ್ತು ತಮ್ಮ ಕುಟುಂಬದ 
ಸಣ್ಣ ವರ್ತುಲದೊಳಗೆ ಮಾತ್ರ ಅಲಕ್ಷಿತ ಸಮುದಾಯದ ಮಕ್ಷಳಗೆ 
ಪ್ರೀತಿ ಸಿಕ್ಕೀತು ಮತ್ತು ಅವರಲ್ಲ ನಗುವನ್ನು ಕಾಣಲು ಸಾಧ್ಯ. 
ರಸ್ತೆಯಲ್ಲಾಗೀ. ಅಂಗಡಿಗಳಲ್ಲಾಗೀ ಈ ಮಕ್ಕಳೊಂದಿಗೆ 
ಯಾರೂ ನಗುವುದಿಲ್ಲ. ಭೇದಭಾವ ತೋರಲು ಅವರ ಬಣ್ಣ. ವರ್ಗ. 
ಧರ್ಮ ಅಥವಾ ಸಮುದಾಯ, ಒಟ್ಟಾರೆ ಅವರ ಚೆಹರೆಯೇ ಸಾಕು. 
ಹಾಗಾಗಿ, ಒಬ್ಬ ಶಿಕ್ಷಕ/ಕಿಯಾಗಿ, ಯಾವಾಗ ಮಕ್ಷಳನ್ನು ಒಂದು 
ಪ್ರೀತಿಯ ನಗು ಅಥವಾ ಆಅಂಗನದೊಂದಿಗೆ ಸ್ತಾಗತಿಸಿದರೆ, ನೀವು 
ಕಾಳಜ ತೋರಿಸುತ್ತೀರಿ ಎಂದು ಅವರು ತಿಆದುಕೊಳ್ಳುತ್ತಾರೆ. ಅವರು 


ತಮ್ಮ ಸಮುದಾಂಯಿದ ಗುಂಪಿನಿಂದ ಆಚೆಗೂ ಒಂದು 
ಗುರುತಿಸುವಿಕೆಯನ್ನು ಕಂಡುಕೊಳ್ಳುತ್ತಾರೆ. ಈ ಪ್ರಯತ್ನ 
ಕಾರ್ಯತಂತ್ರವೆಂದಷ್ಟೇ ಅಲ್ಲ. ಜೊತೆಯಲ್ಲ ಕೆಲಸ ಮಾಡುವ 
ಮಕ್ಕಳನ್ನು ನಾವು ಪ್ರೀತಿಸಿದರೆ ಸಿಗುವ ಪ್ರಯಂಪ್ರೇರಿತ ಪ್ರಂದನವೂ 
ಹೌದು. ಔಪಚಾರಿಕವಾದ ಗುಡ್‌ಮಾರ್ನಿಂಗ್‌ ಮೇಡಂ 
ಎಂಬುದಕ್ಕಿಂತಲೂ. ಒಂದು ನಗು ಅಥವಾ ಒಂದು 
ಶುಭಾಶಯದಂತಹ ಸರಳವಾದ ಆದರಿಸುವ ಸಂಕೇತದಿಂದ ದೊಡ್ಡ 
ಪವಾಡವೇ ನಡೆದುಹೋಗುತ್ತದೆ. ತಮ್ಮಿಂದಾಗಿ ಜಗತ್ತು ಹೆಚ್ಚು 
ಸುಂದರವಾಗಿದೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳಲು 
ಆರಂಭಿಸುತ್ತಾರೆ. ಶಾಲೆಯು, ತಾವು ಯಾರು, ತಮಗೇನು 
ಬೇಕಾಗಿತ್ತೋ ಅದನ್ನು ಪಡೆಯುವ ಸ್ಥಳವಾಗುತ್ತದೆ. 


ಗೌರವ ಮತ್ತು ಘನತೆ 


ಮುಖ್ಯವಾಹಿನಿಯ ಸಂಸ್ಕೃತಿಯಲ್ಲ. ಅಲಕ್ಷಿತ ಸಮುದಾಯದ 
ಮಕ್ಕಳ ಭಾಷೆ ಮತ್ತು ಬದುಕು ಅವರಿಗೆ ಅರ್ಹವಾದಷ್ಟು ಅಂತಸ್ತನ್ನು 
ಕೊಟ್ಟರುವುದಿಲ್ಲ. ಅದು ಮಗುವಿನ ಹೆತ್ತವರು ಮಾಡುವ ನೌಕರಿ 
ಅಥವಾ ಮಗು ಎಲ್ಲ ಬದುಕುತ್ತದೆ ಅಥವಾ ಅದು ಆಡುವ ಆಟ- 
ಪ್ರತಿಯೊಂದೂ ಅವರನ್ನು ಮುಖ್ಯವಾಹಿನಿಯ ಆಕಾಂಕ್ಷೆಗಳಗೆ 
ಕೆಳದರ್ಜೇಯಾಗಿ ಪರಿಗಣಿಸಲ್ಪಟ್ಟು. ಅದರಂತೆ ಉಪಚರಿಸ- 
ಲಾಗುತ್ತದೆ. ಅವರ ಭಾಷೆಯು ವೃತ್ತಿ ಕ್ಷೇತ್ರದಲ್ಲ ಗೌರವ 
ದಕ್ಕಿಸಿಕೊಡುವಂತಿರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ, ಈ 
ವ್ಯತ್ಯಾಸಗಳು ಅನೇಕ ವೇಳೆ ಗುರುತುಗಳು ಅಥವಾ 
ಸಾಮಾಜಕವಾಗಿ ಅರ್ಥೈಸಲಾದ ಸಂಕ್ಷಿಪ್ತ ರೂಪಗಳಾಗಿದ್ದು, 
ಸಾಮಾನ್ಯ ಸಾಮರ್ಥ್ಯದ ಕೊರತೆಯಿಂದಾಗಿ ಹಲವಾರು ಅಲ್ಲ 
ಮತ್ತು ದೀರ್ಪಕಾಲೀನ ಭೌತಿಕ ಅನುಕೂಲತೆಗಳ ಸೂಚಕಗಳಾಗಿ 
ಪರಿಗಣಿತವಾಗುತ್ತದೆ. ಈ ಮನೋಭಾವಗಳು, ಗೌರವ ಮತ್ತು 
ಘನತೆಗೆ ಸಂಬಂಧಿಸಿದ ಹಲವು ಮನೋಶಾಸ್ತೀಯ ಪ್ರತಿಫಲನವಾಗಿ 
ಬದಲಾಗಿ ಹೊರಹೊಮ್ಮುತ್ತವೆ. K 


ಗೌರವ ಮತ್ತು ಪ್ರತಿಷ್ಠೆ ಹಲವು ರೂಪಗಳಲ್ಲ ವ್ಯಕ್ತವಾಗುತ್ತಿದ್ದು. 
ಇತರರ ಭಾಷೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು 
ಅತ್ಯಂತ ಸರಳ ಕ್ರಮವಾಗಿದೆ. ಹಾಗಾಗಿ ಸಂಸ್ಥೃತಿ, ಜೀವನಶ್ಯೈಲ, 
ಗುರುತು ಮತ್ತು ತಿಅವಳಕೆಯು ಶ್ರೀಮಂತ ಮತ್ತು ವಿಶಿಷ್ಟವಾದುದು. 
ಬಹುಭಾಷಾ ಶಿಕ್ಷಣಶಾಸ್ತ್ರದ ಶಕ್ತಿಯ ಬದ್ಗೆ ಹಲವಾರು ಅಂಶಗಳನ್ನು 
ಪ್ರಸ್ತಾಪಿಸಬೇಕಾಗುತ್ತದೆ. ಆದರೆ, ಮಗುವಿನ ಸ್ಥಾನಮಾನದಿಂದಲೇ 
ಮಾತುಕತೆ ಆರಂಭಸುವುದು ಮುಖ್ಯ. 


ಶಿಕ್ಷಕಿಯಾಗಿ, ಮಗುವಿನ ಮಾತೃಭಾಷೆಯಲ್ಲಿ ಅಷ್ಟೇನೂ 
ನೈಪುಣ್ಯತೆಯಿಲ್ಲದ ನಾನು, ಅದರ ಭಾಷೆಯಲ್ಲ ಒಂದು 
ವಾಕ್ಕವನ್ನಾದರೂ ಮಾತನಾಡಿದರೆ. ಆಗ ಆ ಮಗುವಿನ ಕಣ್ಣಿನಲ್ಲ 
ವಿಭಿನ್ನವಾದ ಭಾವವನ್ನು ಕಾಣುತ್ತಿರುತ್ತೇನೆ ಅದು. 'ನೀನು ನನ್ನನ್ನು 
ಗೌರವಿಸು. ನನ್ನೊಂದಿಗೆ ನಿನಗೆ ಮಾತನಾಡಬೇಕಿದೆಯಾ, ನೀನು 
ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೀಯೆ, ನೀನು ನನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಜೀವನದ ಭಾಗ' ಎಂದು ಮಗು ಭಾವಿಸುತ್ತಿದೆಯೇನೋ 
ಎಂಬಂತಿರುತ್ತದೆ; ಮಗುವಿನ ತಲೆಯಲ್ಲ ಏನೆಲ್ಲಾ ಓಡುತ್ತದೋ 
ನನಗೆ ಗೊತ್ತಿಲ್ಲ. ಆದರೆ ಅದು ನನ್ನನ್ನು ವಿಭನ್ನವಾಗಿ ಪ್ಟೀಕರಿಸುತ್ತದೆ. 
ಅಂತಹ ಸಂದರ್ಭಗಳಕಲ್ಲ, ಸಂವಹನ ಮಾಡಲಷ್ಟೇ 
ಪ್ರಯತ್ನಿಸುತ್ತೇನೆ. ಇಲ್ಲವೇ ತಮಾಷೆ ಮಾಡುತ್ತೇನೆ. ಆದರೆ ಆ ಮಗು 
ನನ್ನೊಂದಿಗೆ ಮತ್ತೆ ಸಂವಹನ ಮಾಡುತ್ತದೆ ಮತ್ತು ನಾನು ಅದನ್ನು 
ಸ್ಟೀಕರಿಸಿದ ಕಾರಣ ಅದು ನನ್ನನ್ನು ಪ್ರೀಕರಿಸುತ್ತದೆ. ಎಷ್ಟೋ ಸಲ 
ನಾನು ಮಗುವಿನ ಮಾತೃಭಾಷೆಯ ಯಾವುದಾದರೂ ಒಂದು 
ವಾಕ್ಯವನ್ನು ಅನುವಾದಿಸಿ ಬರೆದಿಟ್ಟುಕೊಳ್ಳುತ್ತೇನೆ. ಅವರ ಬಳ 
ಹೋದಾಗ ಆ ವಾಕ್ಯವನ್ನು ಬರೆದೋ, ಓದಿಯೋ ಹೇಳದಾಗ ಆ 
ಮಗುವಿನ ಕಣ್ಣುಗಕಲ್ಲ ಒಂದು ಮಿಂಚು ಹಾದುಹೋಗುತ್ತದೆ. ಆ 
ಕ್ಷಣ ಅಲ್ಲ ಏನು ನಡೆಯುತ್ತಿದೆ ಎಂದು ನನ್ನತ್ತ ಅವರು ನೋಡುತ್ತಾರೆ. 
ಅದೊಂದು ಸುಂದರ ಪ್ರತಿಸ್ಪಂದನೆ. 


ಮೇಲು-ಕೀಳು ಎಂಬ ತೀರ್ಮಾನಗಳಲ್ಲದೆ ಇತರರ ಬದುಕನ್ನು 
ಅದು ಇರುವಂತೆಯೇ ಪ್ಟೀಕರಿಸುವುದರಿಂದಲೂ ಘನತೆ 
ಮೂಡುತ್ತದೆ. ಹಾಗೆಂದು. ಎಲ್ಲದಕ್ಕೂ ಅವಕಾಶ ನೀಡುವುದು 
ಅಥವಾ ಸಹಿಸಿಕೊಳ್ಳುವುದು (Allowing or tolerating) 
ಎಂದರ್ಥವಲ್ಲ. ಬದಲಗೆ ಮಕ್ನಳು ಅವರ ಬದುಕನ ಬಗ್ಗೆ ಮಾಹಿತಿ 
ನೀಡಲು ಉತ್ತೇಜಸುವುದಾಗಿದೆ. ಸಂವಾದಗಳು, ಬರವಣಿಗೆ ಮತ್ತು 
ಇತರ ವಿನಿಮಯ ಮಾರ್ಗಗಳ ಮೂಲಕ ಅವರ ಬದುಕನ್ನು 
ತರಗತಿಯೊಳಗೆ ತರಬಹುದು ಮತ್ತು ತರಲೇಬೇಕು, ಅದಕ್ಕೆ 
ಯಾರೂ ಅಪಹಾಸ್ಯ ಮಾಡುವಂತಿಲ್ಲ ಎಂಬ ಸ್ಪಷ್ಟವಾದ 
ಸಂದೇಶವನ್ನು ಸಾರಬೇಕಿದೆ. ಇತ್ತೀಚಿನ ದಿನಗಳಲ್ಲ. ಮುಸ್ಥಾನ್‌ನ 


(Muskaan) ನಮ್ಮ ಶಿಕ್ಷಕರು ಮಕ್ಷಳಗೆ ಅಡುಗೆ ಮನೆಯ 
ಅನುಭವಗಳ ಮೂಲಕ ಮತ್ತು ತರಗತಿ ಕೊಠಡಿಯಲ್ಪ 
ಸಾಂಪ್ರದಾಯಿಕ ರೀತಿಯಲಿ ಅಡುಗೆ ವಿಧಾನಗಳನ್ನು 
ಮಾಡಿತೋರಿಸುವ ಮೂಲಕ ಇಂದ್ದಿಷ್‌ ಶಬ್ದಕೋಶವನ್ನು ಕಲಸಲು 
ಆರಂಭಸಿದ್ದಾರೆ. 


ಅಲಕ್ಷಿತ ಮಕ್ಕಳನ್ನು ಗುರುತಿಸಿದ ಬಳಕ. ಸಾಂಪ್ರದಾಯುಕವಾಗಿ 
ಅಂತಸ್ಪಿನ ಪ್ರಕಾರ ನೀಡಲಾದ ಸವರ್ಣೀಯರು ಅಥವಾ ಬಹುತೇಕ 
ಶಿಕ್ಷಕರು ಪ್ರತಿನಿಧಿಸುವ ಮೇಲ್ವರ್ಗದವರು ಎಂಬ ಶ್ರೇಣೀಕರಣವನ್ನು 
ಕೂಡ ಕಡಿಮೆ ಮಾಡಬೇಕಾಗುತ್ತದೆ. ಸರಳವಾದ ಅರ್ಥೈಸುವಿಕೆ 
ಮತ್ತು ಧೋರಣಿಯೂ ಬದಲಾಗಬೇಕಿದೆ. ಉದಾಹರಣಿಗೆ, 
ಅಸಮರ್ಥತೆಯ ಸನ್ನಿವೇಶದಲ್ಲ ನನಗೆ ಭದ್ರತೆಯ ಭಾವನೆ 
ತಂದುಕೊಟ್ಟ ಒ೦ದು ಸನ್ನಿವೇಶ. ನಗರದ ಒಂದು ಮೂಲೆಯಿಂದ 
ಇನ್ನೊಂದು ಮೂಲೆಗೆ ತಲುಪಲು ಪುಡಿಗಾಸೂ ಇಲ್ಲದೆ 
ದಿಗ್ಮೂಢಳಾದ ಕ್ಷಣ, ಅಥವಾ ದುಡಿಯುವ ವರ್ಗದವರನ್ನೇ 
ಒಳಗೊಂಡಿರುವ ಮಧ್ಯಮ ವರ್ಗದ ಕುಟುಂಬಗಳಲ್ಪ್ಲ ತುಂಬಾ 
ಅಥವಾ ಅತ್ಯಧಿಕ ಗಲಾಟಿಗಳು ನಡೆಯುತ್ತವೆ ಎಂದುಕೊಳ್ಳೋಣ. 
ಇಂತಹ ಸನ್ನಿವೇಶಗಳಲ್ಲ. ದೊಡ್ಡ ಮನೆಗಳಲ್ಲ ನಡೆಯುವುದು ಅವರ 
ದೊಡ್ಡದೊಡ್ಡ ಗೋಡೆಗಳನ್ನು ದಾಟ ಹೊರಗೆ ಬರುವುದಿಲ್ಲ ಎಂದು 
ಅವರ ನಂಬಕೆ. ಹಾಗಾಗಿ, ನಮ್ಮ ಧೋರಣೆಗಳನ್ನು ನಾವು 
ಬದಲಾಯುಸಿಕೊಳ್ಳಬೇಕಿದೆ. ಬಾಹ್ಯ ನೋಟಕ್ಕೆ ಪೂರ್ವನಿರ್ಧರಿತ / 
ಪೂರ್ವಗ್ರಹಪೀಡಿತ ಕಲ್ಲನೆಗಳವೆ. ಒಂದು ವೇಳೆ ಶ್ರೀಮಂತರ 
ಮನೆಯಲ್ಲ ನೀರು ಪೂರೈಕೆಯಲ್ಲ ವ್ಯತ್ಯಯವಾದರೆ ಅವರು 
ಎಂದಿನಂತೆ ಶುಭ್ರ ನೋಟದೊಂದಿಗಿ ಸಮಯಕ್ಕೆ ಸರಿಯಾಗಿ 
ಶಾಲೆಗೆ ಬರಲು ಸಾಧ್ಯವಾಗದೇ ಇರಬಹುದು. 


ಮಕ್ಕಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಕೀಳರಿಮೆ 
ಅನುಭವಿಸುವಾಗ ನಾನು ಈ ಎಲ್ಲಾ ಸಂಗತಿಗಳನ್ನು ಅವರಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಹೇಳುತ್ತೇನೆ. ಸಾಂಪ್ರದಾಯಿಕ ಔಷಧದ ಹೂರಣ ಗೊತ್ತಿಲ್ಲದವರು 
ಅದನ್ನು ಮೂಢನಂಜಬಕೆ ಮತ್ತು ಹಿಂದುಆದ ಔಷಧ ಎಂದೂ, 
ಅಲೋಪತಿ ಔಷಧ ಪವಾಡ ಮಾಡುವ ಸರ್ವಶ್ರೇಷ್ಠ ಔಷಧ ಎಂದು 
ಸರ್ವೇಸಾಮಾನ್ಯವಾಗಿ ನಂಬಲಾಗುತ್ತದೆ. ಜ್ಞಾನವು ಕೂಡ ಹೇಗೆ 
ಮೇಲ್ದರ್ಜೆ ಮತ್ತು ಸಾಮಾಜಕ ವರ್ಗಗಳಾಗಿ ವಿಭಜಸಿದೆ 
ಎಂಬುದನ್ನು ಇದು ತೋರಿಸುತ್ತದೆ. ಎಲ್ಲಾ ಜನರಲ್ಲ ಸಮಾನತೆ 
ಎಂಬುದು ನಮ್ಮ ಮಾತುಕತೆಯ ಮೂಲಕವೇ ಬರಬೇಕಾದ 
ಅಗತ್ಯವಿದೆ. 


ಕಲಕೆಯ ಗ್ರಹಿಕೆ 


ಕಲಕೆಯು ಮನುಷ್ಯನ ಬುದ್ಧಿಗೆ ಗುಟುಕು ಅಡ್ತಿನಾಅನ್‌ನಂತೆ 
ಉತ್ತೇಜಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲ ಯಾರಿಗಾದರೂ 
ಏನಾದರೂ ಕಅಯಲು ಅವಕಾಶ ಸಿಕ್ಕಿದ್ದು ಆ ಬಗ್ದೆ ಪ್ರಜ್ಞಾ- 
ಪೂರ್ವಕವಾಗಿ ಇದ್ದವರಿಗೆ ನಾನು ಏನು ಹೇಳುತ್ತಿದ್ದೇನೆ ಎಂಬುದು 
ಅರ್ಥವಾದೀತು. ಒಂದು ಸಂಸ್ಥೆಯಾಗಿ ಶಾಲೆಯು, ಕಲಕೆಗಿರುವ 
ಅವಕಾಶವಾಗಿ ತನ್ನ ಅಸ್ತಿತ್ತವನ್ನು ಸಮರ್ಥಿಸಿಕೊಳ್ಳುತ್ತದೆ. ಆದರೂ 
ಮಕ್ಕಳು ಮಾತ್ರ ಬಹುತೇಕ ಉದಾಸೀನದ ಭಾವವನ್ನು 
ಅನುಭವಿಸುತ್ತಾರೆ. 


ಮಕಳು. ಸಹಜವಾಗಿಯೇ ಅಂತರ್ಗತವಾಗಿ ಕ್ರಿಯಾಶೀಲರಾಗಿ. 
ಜಾಣರಾಗಿ. ಏನನ್ನಾದರೂ ಕಲಅಂರುಲು ಮುಕ್ತ ಮತ್ತು 
ನಿರಾಯಕರಾಗಿಯೂ ಇರುತ್ತಾರಾದರೂ. ಬಹುತೇಕ ಶಾಲೆಗಳು 
ಅರ್ಥವತ್ತಾದ ಚರ್ಚೆ ಹಾಗೂ ಕಅಕೆಯನ್ನು ಒದಗಿಸುವುದಿಲ್ಲ. 
ಗಂಟೆಗಟ್ಟಲೆ ಶಾಲಾ ಕೊಠಡಿಯಲ್ಲ ಕೂರುವುದು 
ತ್ರಾಸದಾಯಕವಾಗಿ, ಕಲಕೆಯ ದಗ್ರಹಿಕೆಯಲ್ಲನ ಕೊರತೆಯು 
ಏನಾಗುತ್ತಿದೆ ಎಂಬುದನ್ನು ಅರ್ಥೈಸಿಕೊಳ್ಳಲಾಗದ ವೈಫಲ್ಯವಾಗಿ 
ಅಡುತ್ತದೆ. ಆದರೆ ಬಹುತೇಕ ಶಾಲಾ ಕೊಠಡಿಗಳಲ್ಲ ನಡೆಯುವಂತೆ, 
ಕಲಅಕೆಯ ಪ್ರಕ್ರಿಯೆಯನ್ನು ಮಕ್ಕಳಗೆ ತಲುಪಿಸುವಲ್ಲ ಏನೋ 
ತೊಂದರೆ ಉಂಬಾಗುತ್ತಿದೆ ಎಂಬುದನ್ನು ಸೂಕ್ಷ್ಕಮತಿ 
ಮಗುವೊಂದು ಅರಿತುಕೊಂಡಿರುತ್ತದೆ. ಮಕ್ಕಳು ಪರೀಕ್ಷೆಯಲ್ಲ 
ಉತ್ತೀರ್ಣರಾಗುವುದೇ ಮುಖ್ಯ, ಅದರಲ್ಲ ಯಾವುದೇ ರಾಜ 
ಇರುವುದಿಲ್ಲ, ಅಂಕಗಳು ಲೆಕ್ಕಕ್ಕಿಲ್ಲ ಎಂಬುದಾಗಿ ಶಿಕ್ಷಕರಾಗಿ ನಾವು 
ಅರಿತುಕೊಂಡಿದ್ದೇವೆ ಎಂದು ನಾನು ಆಶಿಸಿದ್ದೇನೆ. ಆದರೆ ಕಅಕೆಯೇ 
ಮುಖ್ಯ. ಈ ಕಲಕೆಯ ಗ್ರಹಿಕೆಯು ಒಂದು ಕೌಶಲವನ್ನು ಅಥವಾ 
ಪರಿಕಲ್ಪನೆಯನ್ನು ಕಲಅಯುವುದೋ ಅಥವಾ ಪರಿಕಲ್ಲನೆಯೋ 
ಅಥವಾ ಹೊಸ ಚಿಂತನೆಯನ್ನು ಪಡೆಯುವುದೋ ಆಗಿರಬಹುದು. 
ಹಾಗಾಗಿ, ಕಅಕೆಯ ಗ್ರಹಿಕೆಯು ಒಂದು ಲೆಕ್ಕವನ್ನು ಬಡಿಸುವುದು 
ಅಥವಾ ಂಶಾವುದೋ ಒಂದು ಸರಳ ವಿನ್ಯಾಸವನ್ನು 
ಅರ್ಥೈಸಿಕೊಳ್ಳುವುದು ಅಥವಾ ಅದಕ್ಸಾಗಿ ಒಂದು ಮಾದರಿಯನ್ನು 
ಸಿದ್ಧಪಡಿಸಿ ಬಡಿಸಲು ಕೊಡುವುದು ಅಥವಾ ಇಂದ್ಲಿಷ್‌ನಲ್ಲ ಒಂದು 
ಪೂರ್ಣ ವಾಕ್ಯವನ್ನೇ ಹೇಳಬಹುದು-ಇವೆಲ್ಲವೂ ಔಪಚಾರಿಕ ಶಾಲೆ 
ತಮಗಾಗಿ ಇರುವ ಸ್ಥಳ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು 
ಮಕ್ನಳಗೆ ನೆರವಾಗುತ್ತದೆ. 


ಔಪಚಾರಿಕ ಕಲಕಾ ಸ್ಥಳದಲ್ಲ ಮಕ್ಕಳನ್ನು ಪುಸ್ತಕ ಮತ್ತು 
ಕರಿಹಲಗೆಗಷ್ಟೇ ಮೀಸಲಾಗಿಡದೆ ಸಾಮುದಾಯಿಕ ಪ್ರಜ್ಞೆಯನ್ನು 
ಪರಿಚಯುಸುವುದರಿಂದ ಹೆಚ್ಚು ಸಹಜ ಮಾರ್ಗದಲ್ಲ ಮಕ್ಕಳನ್ನು 
ಕಲಅಕೆಯ ಪ್ರಕ್ರಿಯೆಯಲ್ಲ ತೊಡಗಿಸಿಕೊಂಡಂತಾಗುತ್ತದೆ. ಜೀ 
ಮೊಳಕೆಯೊಡೆಯುವುದನ್ನು ಗಮನಿಸಿದರೆ, ತಮ್ಮ ಸುತ್ತಮುತ್ತಲ 
ಮರಗಳ ಬದ್ಗೆ ತಿಆದುಕೊಳ್ಳಲು ನೆರವಾಗುತ್ತದೆ. ಹೀಗೆ ಬದುಕಿನ 
ಕೆಲವು ವಾಸ್ತವಿಕ ಸಂಗತಿಗಳನ್ನು ಕಲಕೆಯ ಸ್ಥಳದಲ್ಲ ಮಕ್ಕಳಗೆ 


ತಿಆಸಿಕೊಡಬೇಕು. ಈ ಕಲಕೆಗೆ ಸಾಂಪ್ರದಾಯಿಕ ಶಿಕ್ಷಕರು ಸಾಕು 
ಹೊರತು ಬ.ಐಡ್‌ ಕಲತ ಶಿಕ್ಷಕರೇ ಬೇಕೆಂದಿಲ್ಲ. ಈ ವಾಸ್ತವಿಕ 
ಕಅಕೆಯು ನಮ್ಮ ಶಾಲೆಗಳ ಉದ್ದೇಶವಾಗಬೇಕು. ಅಲ್ಲದೆ ಈ 
ಉದ್ದೇಶವನ್ನು ಮಗುವಿಗೆ ಬಚತಪಡಿಸುವುದರೊಂದಿಗೆ, ಔಪಚಾರಿಕ 
ಕಲಕಾ ಸ್ಥಳವು ತನಗಾಗಿ ಇರುವುದು ಹೌದೋ ಅಲ್ಲವೋ 
ಎಂಬುದನ್ನು ಮಗು ತಾನೇ ಪತ್ತೆ ಮಾಡುತ್ತದೆ. 


ಮಾತು ಮತ್ತು ಸಂವಾದ 


ಮುಖ್ಯವಾಹಿನಿಯ ಶಾಲೆಗಳಲ್ಲ ಇರಬೇಕಾದ ನಿರ್ಣಾಯಕ 
ಅಂಶಗಳಾದ ಯಥಾಸ್ಥಿತಿಯನ್ನು ಪ್ರಶ್ನಿಸುವ ಅಗತ್ಯ, ಸ್ವಾತಂತ್ರ್ಯ 
ಮತ್ತು ಪರಿಣಾಮಕಾರಿ ಜಚಂತನೆಯನ್ನು ಹೆಚ್ಚಿಸಬೇಕಾಗಿರುವುದು 
ಮರೆಯಾಗಿದೆ. ಹಾಗಾಗಿ, ತಮ್ಕೊಳಗಿನ ಮತ್ತು ಸುತ್ತಮುತ್ತ ಜಗತ್ತಿನ 
ಕುರಿತು ವಿಭಿನ್ನ ಸಂಗತಿಗಳ ಬಣ್ಣೆ ತಮ್ಮ ಭಾವನೆಗಳನ್ನು 
ಹಂಚಿಕೊಳ್ಳಲು ಮತ್ತು ಮಾತನಾಡಲು ಮಕ್ನಳಗೆ ಅವಕಾಶ 
ಕಲ್ಪಸಿಕೊಡುವುದು ನಮಗೆ ಮಹತ್ವದ್ದಾಗಿದೆ. ನಾವು ಕೆಲಸ ಮಾಡುವ 
ಪರಿಸ್ಥಿತಿಗಳನ್ನು ವಿಶ್ಲೇಷಿಸುವುದರಿಂದ ನಮಗೆಲ್ಲರಿಗೂ ಯೋಚನೆಗೆ 
ಅವಕಾಶವು ಸಿಗುತ್ತದೆ. ಇದಕ್ಕೆ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳ 
ಪರಿಹಾರವನ್ನೂ ಸೂಚಿಸಬೇಕಾಗುತ್ತದೆ. ಶಿಕ್ಷಣಶಾಸ್ತ್ರದಲ್ಲೇ 
ಯಾವುದೇ ಪರಿಕಲ್ಪನೆಗಳನ್ನು ಬಳಸುವ ಮೂಲಕ ಇದನ್ನು 
ಸಾಧಿಸಬಹುದಾಗಿದ್ದು. ಇದಕ್ಕೆ ತನ್ನದೇ ಆದ ಮೌಲ್ಯವೂ ಇದೆ. 
ಸಾಮಾಜಕ ನಿಯಮಗಳು ಮತ್ತು ವೈಯಕ್ತಿಕ ಜವಾಬ್ದಾರಿಗಳ ಬದ್ದೆ 
ವಾರಕ್ಕೊಂದು ಬಾರಿ ಚರ್ಚಿಸುವುದರಿಂದ, ಕೇವಲ ಅಂಗೀಕಾರ 
ಮತ್ತು ಪರಿಸ್ಥಿತಿಗಳಗೆ ಹೊಂದಿಕೊಳ್ಳುವುದಕ್ಕಿಂತಲೂ ಯೋಚಿಸುವ, 
ಮೌಲ್ಯಮಾಪನ ಮಾಡುವ, ಸಕ್ರಿಯರಾಗಲು ಕಅತಂತಾಗುತ್ತದೆ. 


TEST AA artik 
ಸ | 


ಒಂದು ತರಗತಿಯಲ್ಲ ನಾನು ಅಲಕ್ಷಿತ ಸಮುದಾಯದ ಮಕ್ಷಳಗೆ 
ಶಾಲಾ ಶಿಕ್ಷಣ ಯಾಕೆ ಅವಶ್ಯ ಮತ್ತು ಅವರು ಯಾಕೆ ಅದನ್ನು 
ಕೈಬಡಬಾರದು ಎಂಬ ಬಣ್ಗೆ ಚರ್ಚಿಸಿದ್ದನ್ನು ನೆನಪಿಸಿಕೊಳ್ಳುತ್ತೇನೆ. 
ಮಕ್ಕಳು ಮಹತ್ತರವಾದುದನ್ನು ಸಾಧಿಸುವ ದೃಷ್ಟಿಕೋನದೊಂದಿಗೆ 
ಸಂವಾದ ಆರಂಭಸಿದರು ಹಾಗೂ ಅಲಕ್ಷಿತ ಸಮುದಾಯದವರು 
ತಮ್ಮ ಘನತೆಯನ್ನು ಮರಳ ಗಳಸಬೇಕು, ಸವರ್ಣೀಯರ 
ಮಕ್ಕಳಂತೆ ತಮ್ಮ ಸಮುದಾಯದ ಮಕ್ಕಳ ಸಾಮರ್ಥ್ಯ ಏನು 
ಎಂಬುದನ್ನು ತೋರಿಸಬೇಕು ಎಂದರು. ಈ ಉಪಾಯವನ್ನೇ 
ಇಟ್ಟುಕೊಂಡು. ನಮ್ಮಲ್ಲ ಪ್ರತಿಯೊಬ್ಬರೂ ವಿಭಿನ್ನರು ಮತ್ತು 
ಪ್ರತಿಯೊಬ್ಬರೂ ಪರಸ್ಪರರಿಗಾಗಿ ವೈಯಕ್ತಿಕವಾಗಿ ಕೆಲಸ 
ಮಾಡಬಹುದು, ಆಗ ಶಿಕ್ಷಣದ ಮೂಲಕ ಹೆಚ್ಚಿನ ಆಯ್ಕೆಗಳು ನಮಗೆ 
ಮುಕ್ತವಾಗುತ್ತವೆ ಎಂದು ಹೇಳದೆವು. 


ಮಹಿಳೆಯರ ಕೆಲಸ ಮತ್ತು ಅಂತಸ್ತು, ಜಾತಿ ಶ್ರೇಣೀಕರಣ, ಕೋಪ 
ಮತ್ತು ನೋವಿನ ಭಾವನೆ- ಮಕ್ಷಳು ಇದನ್ನೆಲ್ಲ ಗಮನಿಸುವುದಿಲ್ಲ, 
ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದೇನಲ್ಲ. ಅವರು ಇವನ್ನು 
ನಿರಂತರವಾಗಿ ಗಮನಿಸುತ್ತಾ ತಮ್ಮದೇ ನಿರ್ಧಾರಕ್ಕೆ ಬಂದು, ತಮ್ಮ 
ಅಭಿಪ್ರಾಯಗಳನ್ನು ವರ್ತನೆಗಳಾಗಿ ಪರಿವರ್ತಿಸಿ ಅಪ್ರಜ್ಞಾ- 
ಪೂರ್ವಕವಾಗಿ ತಮ್ಮ ನಡತೆಯಲ್ಲ ತೋರಿಸುತ್ತಾರೆ. ನಮಗೆ ನೀತಿ 
ವಿಜ್ಞಾನ ಪಾಠಗಳಲ್ಲ: ನಿರ್ಣಯಾತೀತವಾದ ಮತ್ತು ಮುಕ್ತವಾದ 
ಚರ್ಚೆಗಳು ಬೇಕಾಗಿದೆ. 


ಎಲ್ಲಾ ಮನುಷ್ಯರೂ ಅನುಭವಗಳು. ನೆನಪುಗಳು ಮತ್ತು ಭಾವನೆಗಳ 
ದೊಡ್ಡ ಕಂತೆ ಉಳ್ಳವರು. ಇವುಗಳಂದಲೇ ವ್ಯಕ್ತಿತ್ವ ರೂಪು- 
ಗೊಳ್ಳುವುದು. ನಮ್ಮ ಬದುಕಿನಲ್ಲಿ ಬಂದುಹೋಗಿ ನಮ್ಮಲ್ಲೇ 
ನಿಲ್ಲುತ್ತವೆ ಎಂದು ಭಾವನೆಗಳ ಕಂತೆಯಲ್ಲ ಅಭವ್ಯಕ್ತಿಸುವ 
ಸಂಗತಿಗಳಲ್ಲ. ಅದು ಸಾವು, ನೋವು, ಹೀಯಾಳಕೆ, ಪ್ರೀತಿಯೋ 
ಏನೂ ಆಗಿರಬಹುದು. ವಯಸ್ಸರಾಗಿ ನಾವು. ಕ್ಲುಲ್ಲಕ ವಿಚಾರಗಳನ್ನು 
ಅಥವಾ ನಿಂದನೆಯ ಪರಿಭಾಷೆಯನ್ನು ಬಳಸಲು 
ಹಿ೦ಜರಿಯುತ್ತೇವೆ. ಆದರೆ ಮಗುವಿನ ಬುದ್ಧಿ ಮತ್ತು ಸ್ಕರಣಶಕ್ತಿಯ 
ಭಾಗವೇ ಆಗಿರುವ ಕಾರಣ ನಾವು ಇದನ್ನು ಪ್ರಜ್ಞಾಪೂರ್ವಕವಾಗಿ 
ತರಗತಿಗೆ ತರಲು ಪ್ರಯತ್ನಿಸಬೇಕು. ಈ ವಿಚಾರಗಳನ್ನು ನಾವು 
ಅವರ ಜೊತೆಗೆ ಸಭ್ಯತೆಯಿಂದ ಮತ್ತು ನಿಂದನೀಯವಲ್ಲದ 
ರೀತಿಯಲ್ಲ ಚರ್ಚಿಸಬೇಕು. ಮಗುವಿನ ಶೈಕ್ಷಣಿಕ ಗುಣಮಟ್ಟ ಅಥವಾ 
ನಾವು ಬೋಧಿಸುವ ವಿಷಯಕ್ಕೆ ತಕ್ಕಂತೆ ಅಪೇಕ್ಷಿತ ಅಭಿವ್ಯಕ್ತಿಯ 
ವಿಧಾನವನ್ನು ಬದಲಾಯುಸಿಕೊಳ್ಳಬಹುದು. ಚಿತ್ರ ಬರೆಯುವುದು, 
ಬರವಣಿಗೆ, ಮಾತನಾಡುವುದು, ನಟನೆಯಂತಹ ಚಟುವಟಕೆಗಳ 
ಮೂಲಕ ಅಭಿವ್ಯಕ್ತಿಯನ್ನು ಉತ್ತೇಜಸಬಹುದು. ಇದನ್ನು 
ವಿಧಿವತ್ತಾಗಿಲ್ಲದ ರೀತಿಯಲ್ಲ. ಅಂದರೆ 'ಕಳೆದ ರಾತ್ರಿ ನೀನೇನು 
ಮಾಡಿದೆ?. 'ನಿನ್ನ ಭಯ ಏನು?. 'ಹೊಸ ಸ್ನೇಹಿತನನ್ನು ಹೇಗೆ 
ಮಾಡಿಕೊಂಡೆ? ಎಂಬಂತಹ ಪ್ರಶ್ನೆಗಳನ್ನು ಕೇಳುವ ಮೂಲಕವೂ 
ಮಾಡಬಹುದು. ಶ್ರೋತೃಗಳೆಂದು ಭಾವಿಸಿದವರಿಗೆ ಚರ್ಚೆ ಮತ್ತು 
ಪ್ರಕಟಣಿಯಿಂದ ಹಲವು ಬಗೆಯಲ್ಲ ನೆರವು ಸಿಗುತ್ತದೆ. 


ಶಾಲಾ ಕೊಠಡಿಯುಂದ ಹೊರಬಂದು ಪರಿಚಿತವಾದುದನ್ನು ಮಾಡುತ್ತಾ 


ತರಗತಿಯಬಂದ ಹೊರ ಬಂದು ಅತಿ ಪರಿಚಿತವಾದ ಅಥವಾ ಹೊಸ 
ಜಾಗದಲ್ಲ. ಅವಲೋಕನ, ಚರ್ಚೆ, ಕಲಕೆಗಾಗಿ ರೂಪುಗೊಂಡ 
ಗುಂಮುಗಳಲ್ಲ ಕಾಲ್ಲಡಿಗೆಂಶು ಮೂಲಕ ಸಾಗುವುದು 
ಪ್ರತಿಯೊಬ್ಬರಿಗೂ ಸಾಧ್ಯವಾದ ಸಂಗತಿ. ದುರಾದೃಷ್ಟವಶಾತ್‌. ಈಗ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಬಹುತೇಕ ಸಂವಾದಗಳು ಕಂಪ್ಯೂಟರ್‌ ಅಥವಾ ಫೋನ್‌ಗಳು 
ವಿವರಿಸಿದಂತೆ ನಡೆಯುತ್ತವೆ. ಆದರೂ. ನಾವು ಅವಕಾಶಗಳನ್ನು 
ಹುಟ್ಟುಹಾಕಿದರೆ ನಮ್ಮದೇ ರೀತಿಯಲ್ಲ ವ್ಯಕ್ತಿಗಳು ಮತ್ತು 
ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. 


ಕೆಲವೊಮ್ಮೆ, ನನ್ನ ತರಗತಿಯ ವಿದ್ಯಾರ್ಥಿನಿಯರನ್ನು ಫೋನ್‌ ಜಲ್‌ 
ಪಾವತಿಸಲು ಅಥವಾ ಪತ್ರವನ್ನು ಅಂಚೆಗೆ ಹಾಕಲೆಂದು ಹೊರಗೆ 
ಕರೆದುಕೊಂಡು ಹೋಗುತ್ತೇನೆ. ಮಕ್ಕಆಗೆ ತಮ್ಮ ಶಿಕ್ಷಕಿಯೊಂದಿಗೆ 
ಸಾರ್ವಜನಿಕವಾಗಿ ಸುತ್ತಾಡುವುದು ಮತ್ತು ಶಿಕ್ಷಕಿಗೆ ಮಕ್ಕಳೊಂದಿಗೆ 
ಹೊರಗೆ ಸುತ್ತಾಡುವುದು ಹೊಸ ಒಳನೋಟಗಳನ್ನು 
ತಂದುಕೊಡುತ್ತದೆ. ಮಕ್ಕಳಗೆ ಸಂಬಂಧಿಸಿದ ಸ್ಥಳಗಳಲ್ಲ ಮತ್ತು 
ನೆರೆಹೊರೆಯಲ್ಲ ನಡೆದಾಡುತ್ತಾ ಅಲ್ಲನ ಸಂಗತಿಗಳನ್ನು 
ಪರಿಚಯುಸಿಕೊಡುವಂತೆ ಅವರನ್ನು ಕೇಳುವುದರಿಂದ ನಮಗೆ 
ಹೊಸ ಸಂಗತಿಗಳು ಹಾಗೂ ಒಂದು ಸ್ಥಳದ ಬಣ್ಣೆ ಗ್ರಹಿಸಲು 
ಸಾಧ್ಯವಾಗುತ್ತದೆ. ಈ ಪ್ರಯತ್ನಕ್ಕೆ ಸಮುದಾಯದ 
ಹಿರಿಯರಿಂದಲೂ ಉತ್ತೇಜನ ಸಿಗಬಹುದು. 


ತಮ್ಮ ಸುತ್ತಅನ ವಾಸ್ತವ ಜಗತ್ತನ್ನು ಅರ್ಥ ಮಾಡಿಕೊಂಡಿದ್ದನ್ನು 
ಮತ್ತು ತಮಗೆ ತಿಆದಿದ್ದನ್ನು ಹೇಳಕೊಳ್ಳಲು ಹೆಚ್ಚು ಅಧಿಕೃತತೆ 
ಬರುವುದು ಶಾಲಾ ಕೊಠಡಿಗಿಂತಲೂ ಹೆಚ್ಚಾಗಿ ಕಾಡಿನಲ್ಲೋ, 
ರಸ್ತೆಬದಿಯಲ್ಲೋ ಎಂಬುದನ್ನು ನಮಗೂ ತಿಆದುಕೊಳ್ಳಲು 
ಸಾಧ್ಯವಾಗುತ್ತದೆ. 


ಕತೆಗಳು ಮತ್ತು ಕತೆ ಪುಸ್ತಕಗಳ ಮೂಲಕ ಸಾಂಸ್ಕೃತಿಕ ಎಲ್ಲೆಗಳನ್ನು 
ಮೀರುವುದು 


ಭಾರತ ಅಥವಾ ಪ್ರಪಂಚದ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು 
ಅರ್ಥ ಮಾಡಿಕೊಂಡು ತಿಆದುಕೊಳ್ಳಲು ಸಹಾಯವಾಗುವ ನಿಟ್ಟನಲ್ಲ 
ಬಹುತೇಕ ನಮ್ಮ ಪಠ್ಯಪುಸ್ತಕಗಳಲ್ಲ ಆಸಕ್ತಿಕರ ಕಥೆಗಳು ಇಲ್ಲದೆ 
ಹಿಂದೆ ಬೀಳುತ್ತವೆ. ಯಾಕೆಂದರೆ, ಪಠ್ಯಪುಸ್ತಕಗಳಲ್ಲನ 'ಪಾಠಗಳು' 
ಅವುಗಳಗೆ ಸಂಬಂಧಿಸಿದ ಪ್ರಶ್ನೆಗಳನ್ನಷ್ಟೇ ಕಅಸಿಕೊಡುತ್ತವೆ ಮತ್ತು 
ಆಗೊಮ್ಮೆ ಶಠಗೊಮ್ಮೆ ಮೌಲ್ಯಯುತವಾಗಿ, ಅವಕಾಶಗಳರುವ 
ಮಕಳ ಅನುಭವಗಳನ್ನೂ ಪ್ರತಿನಿಧಿಸುವುದಿದೆ. ಹಾಗು ಅವು 
ಮಧ್ಯಮ ವರ್ಗದವರ ಬಾಲ್ಯದ ಕಲ್ಲನೆಗಳೊಂದಿಗೆ ಮುಖಾಮುಖ- 
ಯಾಗುತ್ತದೆ. ಆದರೆ ಎಲ್ಲೆಡೆ ಅಲಕ್ಷಿತ ಮಕ್ಕಳನ್ನು ಪ್ರತಿನಿಧಿಸುವ 
ಮತ್ತು ಗೌರವಿಸುವಂತಹ ವೈವಿಧ್ಯಮಯ ಕತೆ ಪುಸ್ತಕಗಳ 
ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಸಂಪೂರ್ಣವಾಗಿ ಕಳೆದು- 
ಹೋಗಿರುತ್ತದೆ. ದಿನಕ್ಕೊಂದು ಕತೆ ಎಂಬುದು ಶಿಕ್ಷಣತಜ್ಞ 
ಕೃಷ್ಣಕುಮಾರ್‌ ಅವರ ಸಲಹೆಯಾಗಿತ್ತು. ನಮ್ಮ ಶಾಲೆಗೆ ಯಾವುದು 
ಉತ್ತಮ ಎಂಬುದನ್ನು ನಾವೇ ನಿರ್ಧರಿಸಬಹುದು. 


ಮಕ್ಕಳ ವಾಸ್ತವಗಳನ್ನು ದೃಢೀಕರಿಸುವ ಕತೆಗಳು ಮತ್ತೊಬ್ಬರ 
ಬದುಕಿನ ವಾಸ್ಪ್ಥವದೊಳಗೆ ಇಣುಕಿನೋಡಲು ನೆರವಾಗುವ ಕಾರಣ 
ಬಹಳ ಮಹತ್ವಪೂರ್ಣ. ಯಾರ ಮೇಲಾದರೂ ಸಾಮೂಹಿಕ ಹಲ್ಲೆ 
ಅಥವಾ ಹಕ್ಕುಗಳ ಉಲ್ಲಂಘನೆಯ ಘಟನೆಯಲ್ಲ ಒಂದು ಮಗು 
ಗಾಯಗೊಂಡಿದ್ದಕ್ಕೆ ಸಂಬಂಧಿಸಿದ ಕತೆಯನ್ನು ಕೈಗೆತ್ತಿಕೊಂಡಾಗ 
ಓದುಗನಿಗೆ ಆ ವ್ಯಕ್ಷಿಯನ್ನಷ್ಟೇ ಅರ್ಥ ಮಾಡಿಕೊಡಲಾಗುತ್ತದೆ. 
ಎಂಟು ವರ್ಷದ ಒಂದು ಮಗು ಪಾಕಿಸ್ತಾನದ ವಿರುದ್ಧ 
ಮಾತನಾಡುವುದನ್ನು ಕೇಳದಾಗಲೆಲ್ಲ (ಸಂವಾದಗಳಲ್ಲ, ಮಕ್ಕಳು ಆ 
ದೇಶದ ಬಣ್ಣೆ ವೈರತ್ವವನ್ನು ಮತ್ತು "ಪಶ್ಚಿಮದ ಶತ್ತು' ಎಂಬುದನ್ನು 
ಹೇಳುತ್ತಿರುತ್ತಾರೆ) ಈ ವೈರತ್ವ ಇನ್ನಷ್ಟು ಬೇರೂರೀತೇ ಅಥವಾ ದ್ವೇಷ 
ಬತ್ತುವ ಮತ್ತು ತಿರುಚದ ಇತಿಹಾಸದ ಪಾಠಗಳನ್ನು ಓದುವ ಬದಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಇವರು ಗಡಿಭಾಗದ ಮಕ್ಕಳ ಬದುಕಿನ ಕತೆಗಳನ್ನು ಓದಿದ್ದರೆ ಈ 
ಭಾವನೆ ಬಗೆಹರಿಯುತ್ತಿತ್ತೇ ಎಂದುಕೊಳ್ಳುತ್ತೇವೆ. ಮುಸ್ಥಾನ್‌ನ 
ಗ್ರಂಥಾಲಯಗಳಕಲ್ಲ ನಾವು ವೈವಿಧ್ಯಮಯ ವಾಸ್ತವದ ಕತೆಗಳನ್ನು 
ವಿವರಿಸುವ ಪುಸ್ತಕಗಳನ್ನು ತಂದಿರಿಸಿದ್ದು, ನಮ್ಮ ಮಕ್ಕಕ ವಾಸ್ತವ 
ಸಂಗತಿಗಳನ್ನು ವಿವರಿಸುವ ಪುಸ್ತಕಗಳನ್ನಷ್ಟೇ ಪ್ರಜ್ಞಾಪೂರ್ವಕವಾಗಿ 
ಪ್ರಕಟಸಿದ್ದೇವೆ. 


ವಿವಿಧ ಭಾವನಾತ್ಮಕ ಅವಶ್ಯಕತೆಗಳನ್ನು ಗುರುತಿಸುವುದು 


ಅಲಕ್ಷಿತ ಸಮುದಾಯದ ಮಕ್ಕಳಗೆ 12 ವರ್ಷಗಳ ಶಾಲಾ ಶಿಕ್ಷಣ 
ಪಡೆಯುವುದೆಂದರೆ ಪ್ರಯಾಸದ ಕೆಲಸ ಎಂಬುದನ್ನು ನಾವು 
ನೋಡಬಹುದು. ಹುಟ್ಟುತ್ತಲೇ ಭವಿಷ್ಯದ ಹಾದಿ ನಿರ್ಧರಿತ- 
ಗೊಂಡಿರುವ ಸವಲತ್ತುಳ್ಳ ಮಗು ಶಿಕ್ಷಣಕ್ಕೆ ಹಾಕುವ ಶ್ರಮಕ್ಕೆ 
ಹೋಪಟಸಿದರೆ ಅಲಕ್ಷಿತ ಮಕ್ಕಳು ಕನಿಷ್ಠ ಪಕ್ಷ 5೦ ಪಟ್ಟು ಹೆಚ್ಚು ಶ್ರಮ 
ಹಾಕಬೇಕಾಗುತ್ತದೆ. ದೃಢನಿಶ್ಲಯ ಮಾಡುವ ಮಗು ಎಲ್ಲಾ 
ಎಡರುತೊಡರುಗಳನ್ನು ದಾಟಬಲ್ಲದು ಎಂಬುದರ ಬಗ್ಗೆ ವಾವು 
ಆಗಾಗಿ ಕೇಳುತ್ತಿರುತ್ತೇವೆ. ಆದರೆ ಅಲ್ಲ ಪರೀಕ್ಷೆಗೊಳಪಡುವುದು 
ನಮ್ಮ ದೃಢನಿಶ್ಚಯ ಮತ್ತು ನಮ್ಯತೆಯೇ ಹೊರತು ಮಗುವಿನದ್ದಲ್ಲ. 


ಕಲಕೆಯಲ್ಲ ಶಿಕ್ಷಕರ ಪಾತ್ರ 


ಕೆಲಪೊಂದು ಸಮಸ್ಕಾತೃಕ ಪರಿಸ್ಥಿತಿಗಳನ್ನು ಮೇಲಅನ ಪ್ರಯತ್ನಗಳ 
ವಖೂಲಕ್‌ ಬಗೆಹರಿಸಬಹುದು, ಮಗು ಶಾಲೆಂಶಲ್ಲ 
ಮುಂದುವರಿಯಲಾಗದೇ ಇರುವುದಕ್ಕೆ ನಮ್ಮ ಶ್ರಮದಲ್ಲನ ಕೊರತೆ 
ಮತ್ತು ಸೂಕ್ಷತೆ ಕಳೆದುಕೊಂಡಿರುವುದೂ ಕಾರಣವಾಗಬಹುದು. 
ಶಿಕ್ಷಕರೊಂದಿಗೆ ಭಾವನಾತ್ಯಕ ನಂಟು ಮತ್ತು ನಂಬಕೆ ಬಹುತೇಕ 
ಮಕ್ನಳಗೆ ಬಹಳ ಮುಖ್ಯುವೆನಿಸಿದರೆ, ಇನ್ನು ಕೆಲವರಿಗೆ ಅದೇ 
ಕಗ್ಗಂಬಾಗುವುದೂ ಉಂಟು. ಅಂತಹ ಮಕ್ಷಳನ್ನು ಈ ಕೆಲವು 
ಲಕ್ಷಣಗಳಂದ ಗುರುತಿಸಬಹುದು: ಅಂತಹವರು ತರಗತಿಯಲ್ಲ 
ಇತರರೊಂದಿಗೆ ಬೆರೆಯುವುದಿಲ್ಲ; ಚರ್ಚೆಯಲ್ಲಿ 
ಭಾಗಿಯಾಗುವುದನ್ನು ತಪ್ಪಿಸಬಹುದು; ಮನೆಯಲ್ಲ ಕಷ್ಟಕರ 
ವಾತಾವರಣ ಇರಬಹುದು ಅಥವಾ ತರಗತಿಯಲ್ಪನ ಬಹುಸಂಖ್ಯಾತ 
ಗುಂಪಿನಿಂದ ದೂರವುಳ ಯಬಹುದು. 


ಇದು ವೈಯಕ್ತಿಕ ನಿರೀಕ್ಷೆ ಮತ್ತು ಒಂದಷ್ಟು ಕಠಿಣ ಪರಿಶ್ರಮದಿಂದ 
ಕೂಡಿದ್ದರೂ, ಶಿಕ್ಷಕರಾಗಬೇಕೆ೦ಂದು ವೃತ್ತಿಯನ್ನು ಆಯ್ಲಿ 
ಮಾಡಿಕೊಂಡವರಿಗೆ, ವಿಶೇಷವಾಗಿ ಅವಕಾಶ ವಂಚಿತ, ಆಪ್ತ 
ಸಲಹೆಗಾರರಿಲ್ಲದ ಅಥವಾ ತಾಲಯುಗೆ ಕೆಲಸ ಬಟ್ಟೋ ಹೆರಿಗೆ ರಜೆ 
ಹಾಕಿಯೋ ಅವರ ಕಾಳಜ ಮಾಡುವಷ್ಟು ಅಥವಾ ರಜಾ ದಿನಗಳಲ್ಲ 
ಕುಟುಂಬದೊಂದಿಗೆ ಸಂತಸದ ಸಮಂ ಕಳೆಂಶಯಲು 
ಅವಕಾಶವಿಲ್ಲದ ಕುಟುಂಬದ ಮಕ್ನಳ ಶಿಕ್ಷಕರಿಗೆ ಇದು ಕರ್ತವ್ಯದ 
ಭಾಗವೆಂದು ಇದನ್ನು ನಾಮು ಗಮನಿಸುತ್ತೇನೆ. ಮಕ್ಷಳು 
ಪ್ರೀತಿಬು೦ದ ವಂಚಿತರಾಗಿದ್ದಾರೆ ಎಂದು ನಾನು ಹೇಳುತ್ತಿಲ್ಲ. ಆದರೆ 
ಹೊಸ ಮತ್ತು ಕಠಿಣವಾದ ದಾರಿಯ ಆಯ್ದೆ ಮಾಡಿಕೊಂಡಾಗ 
ಬೇಕಾಗುವ ಭಾವನಾತ್ಯಕ ಬಲವನ್ನು ನೀಡುವಲ್ಲ ವಿಫಲವಾಗುವ 
ಪ್ರವೃತ್ತಿಯನ್ನು ದುರ್ಬಲ ಕುಟುಂಬಗಳಲ್ಲ ಸಾಮಾನ್ಯವಾಗಿ 
ಕಾಣಬಹುದು. ಈ ಕುಟುಂಬಗಳಗೆ ಮತ್ತು ಸಮುದಾಯಗಳಗೆ 
ಔಪಚಾರಿಕ ಶಿಕ್ಷಣ ಎಂಬುದು ಅಪರಿಚಿತ ದಾರಿ. ಒಂದು ವೇಳೆ, 
ಇಂತಹ ಅವಕಾಶ ವಂಚಿತ ಮಕ್ಷಳಗಾಗಿ ಕೆಲಸ ಮಾಡುವುದನ್ನು 
ನಾನು ಆರಿಸಿಕೊಂಡರೂ ಆ ಮಕ್ನಳಗೆ ನನ್ನು ನೆರವು ಬೇಕು 
ಎಂಬುದನ್ನು ನಾನು ತೋರಿಸಿಕೊಡಲು ಬಯಸುತ್ತೇನೆ. 


ನಿಜ ಜೀವನದ ಕತೆಗಳು 


ಹರಾ ಗೊಂಡರ ಮಗು ಧರ್ಮೇಂದನಿಗೆ ಆರು ಮಂದಿ 
ಒಡಹುಟ್ಟದವರು. ತಾಯಿ ಅವರನ್ನು ಕಾಳಜಯುಂದ ಕಂಡರೂ, 
ಅವರು ರಸ್ತೆ ಬದಿಯಲ್ಲ ಬದುಕು ಸಾಗಿಸುವವರು ಮತ್ತು ಆಕೆಯ 
ಬದುಕೂ. ಮೂಲ ಆದಿವಾಸಿ ಬೇರುಗಳಂದ ಬೇರ್ಪಟ್ಟಂತೆ 
ಇರುವುದನ್ನು ಯಾರು ಬೇಕಾದರೂ ಊಹಿಸಬಹುದು. ಧರ್ಮೇಂದ್ರ, 
ಎಂಟನೇ ತರಗತಿಯವರೆಗೂ ಕಷ್ಟಪಟ್ಟು ಓದಿದ. ಆದರೆ ಆಮೇಲೆ 
ತನ್ನ ಕುಟುಂಬದ ಏಕೈಕ ಆದಾಯ ಮೂಲವಾದ, ರಸ್ತೆಯಲ್ಲ ಚಿಂದಿ 
ಆಯುವ ಕೆಲಸಕ್ಕಿಆದ. ನಾನೊಂದು ವೇಕೆ ಅವನ ತಾಯುಯ 
ತಂಗಿಯಾಗಿ ಚಿಕ್ಕಮ್ಮ ಆಗಿದ್ದಿದ್ದರೆ ಅವನ ಜೀವನ ಬೇರೆಯೇ 
ಗತಿಯಲ್ಲರುತ್ತಿತ್ತು ಎಂದು ನಂಬುತ್ತೇನೆ. ಆದರೆ ನಾನು ಹೆಚ್ಚೆಂದರೆ 
ಅವನ ಬಣ್ಣೆ ಅನುಕಂಪ ವ್ಯಕ್ತಪಡಿಸುವ ಶಿಕ್ಷಕಿಯಷ್ಟೇ ಆಗಿದ್ದೆ. 


ಅಂಜಲ ಎಂಬ ಪಾರ್ಥಿ ಬುಡಕಟ್ಟು ಕುಟುಂಬದ ಹುಡುಗಿಯ 
ಕತೆಯೂ ಇದುವೇ. ಅವಳು ಯಾವಾಗಲೂ ಮನೆಯುಂದ 
ಓಡಿಹೋಗುತ್ತಿದ್ದಕು. ಅವಳಗೆ ತನ್ನದೇ ಆದ ರೀತಿಯಲ್ಲ 
ಬದುಕಬೇಕೆಂಬ ಆಸೆ. ಆದರೆ ಅವಳಗಿದ್ದ ವಿಚಿತ್ರ ಕಾಯುಲೆಯುಂದಾಗಿ 
ಎಂಟನೇ ವರ್ಷದಲ್ಲೇ ಅಸುನೀಗಿದಳು. ನಾನು ಒಬ್ಗ ವಯಸ್ಥಳಾಗಿ 
ಯೋಚಿಸುವುದಾದರೆ, ನಾನು ಅಲ್ವ ಇದ್ದೆನಾದರೂ ಅವಳಗೆ 
ಅವಶ್ಯವಿದ್ದಷ್ಟು ಮಟ್ಟಗೆ ಅಲ್ಲ. ಮಕ್ಕಳ ಅವಶ್ಯಕತೆಗಳು ಮತ್ತು ವ್ಯಕ್ತಿತ್ವ 
ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಹೆಚ್ಚು ಮತ್ತು ಇನ್ನು ಕೆಲವರಿಗೆ 
ಕಡಿಮೆ ಗಮನದ ಅವಶ್ಯಕತೆಯುರುತ್ತದೆ. ವಯಸ್ಸರಾಗಿ, ನಾವು 
ನಮ್ಮ ಬದುಕಿನಲ್ಲ ಹುಟ್ಟನಿಂದಲ್ಲದೆ ನಮ್ಮದೇ ಆಯ್ದೆಯ ಮೂಲಕ 
ಬರುವ / ತರುವ ಮಕ್ನಳಗಾಗಿ ಜಾಸ್ತಿ ಹೊಂದಾಣಿಕೆ 
ಮಾಡಿಕೊಳ್ಳಬೇಕಾಗುತ್ತದೆ. 


Then | went to my class. 
| sat in my usual seat. 


Mala usually sat beside me but today 
her seat was empty. 


| looked around. The other children were 
laughing and joking with each other. 


I felt lonely. 


ಏಕಾಂಗಿಯಾಗಿ ಶಾಲೆಗೆ ಹೋಗುತ್ತಿರುವ ಮಗು: 
ಕೃತಿಕತ್ಸ್ಯ- ಸಿಮ್ರನ್‌ ಉಲುಕೆ, ಇಲಸ್ಪೇಟರ್‌: 
ಕೃತಿಕಾ ಸೂಸರ್ಲಾ; ಮುಸ್ಹಾನ್‌ (2೦1೨) 


ಅಲಕ್ಷಿತ ಸಮುದಾಯದ ಭಾಗವಾಗಿದ್ದುಕೊಂಡು. ನಿರ್ಲಕ್ಷಿತ 
ಸ್ಥಿತಿಂಯುಲ್ಲ ಮತ್ತು/ ಅಥವಾ ತಾರತಮ್ಯದ ಬದುಕನ್ನು 
ಅನುಭವಿಸುತ್ತಿರುವುದು ಕಲಕೆಗೆ ಎದುರಾಗುವ ನಿಜವಾದ 
ತೊಡಕುಗಳು ಆಗಬಹುದು. ಉನ್ನತ ಶಿಕ್ಷಣ ಸಂಸ್ಥೆಗೆ 
ಕಾಲಅಡುವುದಕ್ಲೂ ಮೊದಲು 12 ವರ್ಷಗಳ ಶಾಲಾ ಕಲಕೆ, ಮೂರು 
ವರ್ಷ ಅಥವಾ ಹೆಚ್ಚಿನ ಅವಧಿಯ ಪದವಿ ಶಿಕ್ಷಣದವರೆಗೆ 
ಹೆಣಗಾಡುವುದೆಂದರೆ ಸಾಂಸ್ಥಿಕವಾಗಿ ತಾರತಮ್ಯ ಅನುಭವಿಸುವ 
ಅಲಕ್ಷಿತ ಮಕ್ಕಳಗೆ ನಿರಂತರ ಪರೀಕ್ಷೆಯಾಗಿ ಪರಿಣಮಿಸುತ್ತದೆ. 
ಇದನ್ನು ಗಮನಿಸಿದಾಗ, ಶಿಕ್ಷಣ ಸಂಸ್ಥೆಗಳಲ್ಲ ನಡೆಯುವ 
ತಾರತಮ್ಯದ ಬಗ್ಗೆ ಎಷ್ಟು ತುರ್ತಾಗಿ ಗಮನ ಹರಿಸಬೇಕು ಎಂಬುದು 
ಅರಿವಾಗುತ್ತದೆ. 


ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಮಾಡುವಂತೆ, ನಮ್ಮ ವರ್ತನೆ 
ಮಕ್ಕಳನ್ನು ಶಾಲೆಯಬುಂದ ಹೊರಗಾದರೂ ಎಳೆಯಬಹುದು. 
ಒಳೆಗಾದರೂ ಕಳುಹಿಸಬಹುದಾಗಿದ್ದು, ನಾವು ಬದಲಾವಣೆ ಬಗ್ಗೆ ಪ್ರಜ್ಞೆ 
ಇಟ್ಟುಕೊಳ್ಳಬೇಕು ಅಷ್ಟೇ. ಶಾಲೆಗಳು ಮತ್ತು ಕಅಕೆಯ ಸ್ಥಳಗಳು 
ತಟಸ್ಪವಾಗಿವೆ, ಪ್ರತ್ಯೇಕಿಸಲ್ದಟ್ಟವೆ, ಅವುಗಳು ಮೆರಿಬ್‌ಗಷ್ಟೇ ಮಹತ್ವ 
ನೀಡಿ ಜಾತಿ ಮತ್ತು ವರ್ಗದ ಬಣ್ಣೆ ಪ್ರಜ್ಞಾಶೂನ್ಯವಾಗಿವೆ, ತಾವು 
ಇರುವ ಸಮಾಜೋ ಸಾಂಸ್ಕೃತಿಕ ಚೌಕಟ್ಟನ್ನು ಸಕ್ರಿಯವಾಗಿ 
ಪ್ರತಿಬಂಜಸುತ್ತವೆ., ಶಾಲಾ ಶಿಕ್ಷಣ ಕ್ರಮದ ಪ್ರಸ್ತುತತೆಯನ್ನೇ 
ಪ್ರಶ್ನಿಸುವಂತೆ ಮಾಡಿವೆ. ಇಂಥ ಯೋಚನೆಗಳನ್ನು ಹೊರಗಿಟ್ಟರೆ 
ಮತ್ತು ವೈವಿಧ್ಯಮಯ ವಾಸ್ತವಗಳನ್ನು ಒಳಗೊಂಡಂತಹ 
ಪ್ರಜಾಸತ್ತಾತೃಕವಾದ ವಿವಿಧ ದೃಷ್ಟಿಕೋನಗಳನ್ನು ಅಳವಡಿಸಿ- 
ಕೊಂಡರೆ ಪ್ರತಿ ಮಗುವಿನ ಕಲಕೆಯನ್ನು ಪ್ರೋತ್ಪ್ಥಾಹಿಸಿದಂತೆ 
ಆಗುತ್ತದೆ. 


MONNU CANON 
STAMP OF AE Pn 
NS ERESER.. 


ಮುನ್ನು: ಕಾಶ್ಮೀರದ ಒಬ್ಬ ಬಾಲಕ: ಗ್ರಾಫಿಕ್‌ ಕಾದಂಬರಿ - ಮಲಕ್‌ ಸಾಜದ್‌; 
ಫೋರ್ತ್‌ ಎಸ್ಟೇಟ್‌) (2೦೦25) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


98 


' ಮುಸ್ಲಾನ್‌ ಎಂಬುದು ಲಾಭರಹಿತ, ಸರ್ಕಾರೇತರ ಸಂಸ್ಥೆಯಾಗಿದ್ದು, ಮಧ್ಯಪ್ರದೇಶದ ಭೋಪಾಲ್‌ನ ಬಸ್ತಿಗಳಲ್ಲ ಜೀವಿಸುತ್ತಿರುವ ಅಲಕ್ಷಿತ 
ಸಮುದಾಯಗಳೊಂದಿಗೆ ಕೆಲಸ ಮಾಡುತ್ತದೆ. 


ಶಿವಾನಿ ತನೇಜಾ ಅವರು ಮುಸ್ಥಾನ್‌ ಸಂಘಟನೆಯ ಮೂಲಕ 19೨7ರಿಂದ ಪಟ್ಟಣ ಪ್ರದೇಶಗಳಲ್ಲ ಬದುಕುತ್ತಿರುವ ಅಲಕ್ಷಿತ 
ಸಮುದಾಯ ಮತ್ತು ಮಕ್ಕಳಗಾಗಿ ದುಡಿಯುತ್ತಿದ್ದಾರೆ. ಮಕ್ಕಳ ಬದುಕು ಮತ್ತು ವಾಸ್ತವಗಳಂ೦ದ ಶಿಕ್ಷಣವು ಹೊರತಾದುದಲ್ಲ 
ಎಂದು ಮುಸ್ಥಾನ್‌ ಬಲವಾಗಿ ನಂಬುತ್ತದೆ. ಮಕ್ಕಳೊಂದಿಗೆ ನಡೆಸುವ ಚರ್ಚೆಯಿಂದ ಅವರಿಗೆ ತರಗತಿಯಲ್ಲನ 
ಕೆಲಸಗಳಗೂ., ಡಿನೋಟಫ್ಯೈ ಆಗಿರುವ ಬುಡಕಟ್ಟುಗಳ ಬಣ್ಣೆ ತಿಆದುಕೊಳ್ಳಲೂ ಮಾರ್ಗದರ್ಶನ ನೀಡಿದಂತಾಗಿದೆ. ಲೈಂಗಿಕ 
ದೌರ್ಜನ್ಯಗಳಗೆ ಸಂಬಂಧಿಸಿ ಸ್ಪಂದಿಸುವ ಮಹಿಳೆಯರ ಗುಂಪಿನಲ್ಲ ಅವರು ಪ್ರಯಂಸೇವಕಿಯೂ ಆಗಿದ್ದು. ರಾಷ್ಟ್ರೀಯ 


ಮಟ್ಟದಲ್ಲಿ ರಾಜ್ಯದ ಪ್ರತಿನಿಧಿಯೂ ಆಗಿದ್ದಾರೆ. ಶಿವಾನಿ ತನೇಜಾ ಅವರ ಸಂಪಕ್ಕಕ್ಕೆ: muskaan.office @ gmail.com 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಪಠ್ಯಕ್ರಮ ಮಧ್ಯಪ್ರವೇಶದ ಮೂಲಕ ಸಾಮಾಜಿಕ ಅಂತರದ" 


ಶುಭ್ರಾ ಚಟರ್ಜಿ 


ಕೋಲ್ಕತ್ತಾ ನಗರದ ನೈರುತ್ಯ ಅಂಚನಲ್ಲ ಸ್ಥಾಪಿತವಾಗಿರುವ 
ಶಾಲೆಗಳ ಒಂದು ಸಮೂಹದ ಜೊತೆ ಮಾಡಿದ ಕೆಲಸದ 
ಉದಾಹರಣೆಯನ್ನು ವಿವರಿಸುವ ಮೂಲಕ ನಾನು ಈ ಲೇಖನವನ್ನು 
ಪ್ರಾರಂಭಸುತ್ತೇನೆ. ಆ ಶಾಲೆಗಳ ನೆರೆಹೊರೆಯಲ್ಲ ಗಾಳಅಪಟ 
ತಯಾರಿ, ರುರಿ ಕುಸುರಿ, ಕಸೂತಿ ಇತ್ಯಾದಿ ಅನೌಪಚಾರಿಕ 
ಆರ್ಥಿಕತೆಯು ಬಲವಾಗಿ ಬೇರೂರಿದ್ದು. ಸಾಮಾನ್ಯವಾಗಿ ಮಕ್ನಳೂ 
ತಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅವರೊಂದಿಗೆ 
ತೊಡಗಿಕೊಂಡಿರುವುದನ್ನು ಕಾಣಬಹುದು. ದೈನಂದಿನ ಜೀವನ 
ನಿರ್ವಹಣೆಗೆ ಎದುರಿಸುವ ಕಷ್ಟಗಳನ್ನು ನೋಡಿದರೆ. ಆ 
ಕುಟುಂ೦ಬಗಳಗೆ ಶಿಕ್ಷಣ ಕೊನೆಯ ಆದ್ಯತೆಯಾಗಿ ಇರುವುದು 
ಕಾಣುತ್ತದೆ. ಮಕ್ಷಳು ಶಾಲೆಗೆ ಹಾಜರಾಗುವುದಕ್ಲೂ ಇಷ್ಟಪಡುವುದಿಲ್ಲ. 
ಅಲ್ಲ ಅವರಿಗೆ ಸರಿಯಾಗಿ ಹೊಂದಾಣಿಕೆಯೂ ಆಗುವುದಿಲ್ಲ. 


ಕಲಕಾ ವಾತಾವರಣವನ್ನು ಸೃಷ್ಟಿಸುವುದು 
ಶಿಕ್ಷಕರ ವಿಧಾನ 


ಪ್ರತಿ ಮಗುವೂ ಕಲಕೆಯ ಅವಕಾಶಗಳಂದ ಪ್ರಯೋಜನ 
ಪಡೆದುಕೊಳ್ಳಬೇಕೆಂದು ನಾವು ಬಯಸುವುದಾದರೆ. ಪ್ರೋತ್ಸಾಹಕರ 
ಮತ್ತು ಪೂರಕ ಕಲಕಾ ವಾತಾವರಣವು ಅನಿವಾರ್ಯವಾಗಿ 
ಬೇಕಾಗುತ್ತದೆ. ವಿಶೇಷವಾಗಿ ಹಲವು ಬಗೆಯ ಅಡೆತಡೆಗಳನ್ನು 
ಎದುರಿಸುವ ಮಕ್ಕಳಗೆ ಅದರ ಅನಿವಾರ್ಯತೆ ತುಂಬಾ ಇದೆ. 
ನಾನೀಗ ಮಾತನಾಡುವ ಶಾಲೆಗಳ ಮಕ್ಷಳ ಸಂದರ್ಭಕ್ಕೂ ಇದು 
ಅನ್ವಯಿಸುತ್ತದೆ. ಶಾಲೆಗಳಲ್ಲ ಬಂಗಾಲ ಬಾಷೆ ಕಲಕಾ 
ಮಾಧ್ಯಮವಾಗಿರುವುದರಿಂದ, ವಲಸೆ ಬಂದ ಕುಟುಂಬಗಳಗೆ 
ಸೇರಿದ ಈ ಮಕ್ಕಳ ಕಲಕೆಯ ಮಟ್ಟವು ಕಡಿಮೆ ಇರುವುದಕ್ಕೆ 
ಸಾಮಾಜಕ ಮತ್ತು ಭಾಷಿಕ ಅಡೆತಡೆಗಳೇ ಕಾರಣ ಎಂಬುದು 
ಸ್ಪಷ್ಟವಾಗಿದೆ. ಮನೆ ಮತ್ತು ಶಾಲಾ ಭಾಷೆಯ ಮಧ್ಯದ ಭನ್ನುತೆ ಅವರ 
ಕಲಕೆಗೆ ಬಹಳ ದೊಡ್ಡ ಕಂಟಕ ಎಂಬುದರ ಬಗ್ಗೆ ಅನುಮಾನಗಳಅಲ್ಲ. 
ಆದರೆ ಅದಕ್ಕಿಂತಲೂ. ಶಿಕ್ಷಕರು ಮಕ್ಕಳೊಂದಿಗೆ ಹೊಂದಿರುವ 
ಸಾಮಾಜಕ ಅಂತರವು ಸಮಸ್ಕಾತ್ಮಕವಾಗಿದೆ. ಅವರಿಗೆ 
ವಿದ್ಯಾರ್ಥಿಗಳ ನಿರ್ದಿಷ್ಟವಾದ ಮತ್ತು ವ್ಯಕ್ತಿಗತವಾದ ಕಲಕಾ 
ಅವಶ್ಯಕತೆಗಳಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಇದು ಮಕ್ಕಳ ಅಂತಃಪ್ರೇರಣಿ ಬಹಳ 
ಕೆಳಮಟ್ಟದಲ್ಲಿ ಇರುವುದಕ್ಕೆ ಮೂಲಭೂತ ಕಾರಣವಾಗಿದೆ. 


ತರಗತಿಯೊಳಗೆ ಶಿಕ್ಷಕರೇ ಪ್ರಧಾನ ಸೂತ್ರದಾರನಾಗಿ 
ಇರುವುದರಿಂದ ಅವರೇ ಇಡೀ ತರಗತಿಯ ಪ್ವರೂಪವನ್ನು 
ರೂಪಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. ಯಾವಾಗಲೂ ಶಿಕ್ಷಕರ 
ವ್ಯಕ್ತಿತ್ತದ ಸುತ್ತ ಮಕ್ಕಳ ಪ್ರಾಥಮಿಕ ಸಾಮಾಜೀಕರಣ ಮತ್ತು 
ಕಲಅಕೆಯು ಸಂಭವಿಸುತ್ತದೆ. ಆದರೆ ನಾನು ಹೇಆದ ಶಾಲೆಗಳಲ್ಲ 
ಇದು ಕಾಣಿಯಾಗಿತ್ತು. ಅವರ ವಾಸದ ಸ್ಥಳದ ಸುತ್ತ ನಾವು ಕೆಲವು 
ಸಮಯಗಳಂದ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ನಮಗೆ ಆ 
ಮಕ್ಕಕ ಸಾಮಾಜಕ ಸಂದರ್ಭವು ಪರಿಚಿತವಾಗಿತ್ತು. ಅದು ನಗರದ 


ಪೊಲೀಸರ ಸಹಭಾಗಿತ್ವದಲ್ಲ ನಡೆಯುತ್ತಿದ್ದ ಒಂದು 
ಆಸಕ್ತಿದಾಯಕವಾದ ಯೋಜನೆಯಾಗಿದ್ದು. ಹೊಲೀಸ್‌ ಠಾಣಿಗಳ 
ಒಳಗೇ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ವ್ಯಂಗ್ಯ ಎಂದರೆ, 
ಪೊಲೀಸ್‌ ಠಾಣಿ ಆವರಣದ ಸುರಕ್ಷಿತ ಸ್ಲಳಗಳಲ್ಲ ಈ ಶಿಕ್ಷಣ 
ಕೇಂದ್ರಗಳು ನಡೆಯುತ್ತಿದ್ದು, ವಯಸ್ಥರು ಮತ್ತು ಸಂಬಂಧಿಸಿದ 
ಮಕ್ಕಳ ಮಧ್ಯೆ ಭಾವನಾತ್ಮಕ ಸಂಪರ್ಕ ಮತ್ತು ಬಾಂಧವ್ಯ 
ಸೃಷ್ಟಿಯಾದದ್ದರಿಂದ ಅಲ್ಲ ಮಕ್ಕಳಗೆ ಮುಕ್ತ ಮತ್ತು ನಿರೀತಿಯ 
ವಾತಾವರಣವನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿತ್ತು. ಅಲ್ಲ 
ನಿಯೋಜತರಾಗಿದ್ದ ನಮ್ಮ ಸಂಸ್ಥೆಯ ಶಿಕ್ಷಕರೂ ಕೂಡಾ ಕಾಳಜ 
ವಹಿಸುವವರಾಗಿ ಪಾತ್ರ ವಹಿಸಿದ್ದರು. 


ಸುರಕ್ಷಿತ ಸಳಗಳು 
“0 


ಈ ಕೇಂದ್ರಗಳಲ್ಲಿ ಶಿಕ್ಷಕರು ವಿಶೇಷ ಕಾಳಜ ವಹಿಸಿ ಮಕ್ತಳಗೆ ತಾವೂ 
ಶಾಲಾ ವ್ಯವಸ್ಥೆಯ ಜೊತೆಗೆ ಒಂದಾಗಿದ್ದೇವೆ ಎಂಬ ಭಾವನೆಯನ್ನು 
ತಂದುಕೊಡುತ್ತಿದ್ದರು. ಮತ್ತು ಪಾಲಕರಲ್ಲೂ ಅವರಿಗೂ ಇಲ್ಲ 
ಸ್ತಾಗತವಿದೆ ಮತ್ತು ಭಾಗವಹಿಸುವಿಕೆ ಇದೆ ಎಂಬ ಭಾವನೆಯನ್ನು 
ಉಂಟುಮಾಡುತ್ತಿದ್ದರು. ತಮ್ಮ ಭಾಷಿಕ ಮತ್ತು / ಅಥವಾ ಧಾರ್ಮಿಕ 
ಹಿನ್ನೆಲೆಗಳಂದಾಗಿ ಈ ಮಕ್ಕಳಲ್ಲ ಬಹುಸಂಖ್ಯಾತರು ಪರೋಕ್ಷ 
ಅಥವಾ ನೇರ ಸ್ವರೂಪದ ಸಾಮಾಜಕ ಪ್ರತ್ಯೇಕತೆಯನ್ನು 
ಎದುರಿಸುತ್ತಾರೆ. ನಗರದ ಈ ಭಾಗದಲ್ಲ ಅಪರಾಧ ಪ್ರಮಾಣ 
ಹೆಚ್ಚಿದ್ದು. ಕುಟುಂಬಗಳ ಹಿನ್ನೆಲೆಯ ಕಾರಣಕ್ಕೆ ಅವರಿಗೆ 
"ಸಂಭವನೀಯ ಅಪರಾಧಿತನ'ದ (Potential criminality) 
ಕಳಂಕ ಅಂಟಕೊಂಡಿದೆ. ಆದರೆ ಇಲ್ಲಗೆ ಬರುವ ಮಕ್ಕಳು 
ಕಅಯುವುದರಲ್ಲ ಉತ್ಪಾಹಿಗಳಾಗಿದ್ದರು ಮತ್ತು ತೀರ ವಿರಳವಾಗಿ 
ಗೈರುಹಾಜರಾಗುತ್ತಿದ್ದರು. 


ಈ ನೆರೆಹೊರೆಯಲ್ಲ ಮಕ್ಕಳ ಜೊತೆಗಿನ ನಮ್ಮ ಕೆಲಸದ ಮೂಲಕ. 
ಕಲಕೆಯು ಪರಿಣಾಮಕಾರಿಯಾಗಿ ಆಗುವುದಕ್ಕೆ ಆತಂಕ ರಹಿತ, 
ಭಾವನಾತ್ಯಕವಾಗಿ ಸುರಕ್ಷಿತವಾದ ಮತ್ತು ಒಳಗೊಳ್ಳುವ ಗುಣ 
ಇರುವ ಜಾಗ ಪ್ರಧಾನವಾಗಿ ಬೇಕಾಗಿದೆ ಎಂಬುದನ್ನು ನಾವು 
ಅರಿತುಕೊಂಡೆವು. ಅಲ್ಲ ಮಕ್ಕಳಗೆ ತಮ್ಮನ್ನು ತಾವೇ ಭಯ ಮತ್ತು 
ಹಿಂಜರಿಕೆಗಅಲ್ಲದೆ ಅಭಿವ್ಯಕ್ತಿಸುವುದು ಸಾಧ್ಯವಾಗುತ್ತದೆ. ಆ 
ಕಾರಣವಾಗಿ, ಇದೇ ಬಗೆಯ ಬೆಂಬಲವನ್ನು ಅಕ್ಕಪಕ್ಷದ ಸರಕಾರಿ 
ಪ್ರಾಥಮಿಕ ಶಾಲೆಗಳಲ್ಲೂ ಒದಗಿಸುವಂತೆ ಸರಕಾರವು ನಮ್ಮನ್ನು 
ಸಂಪರ್ಕಿಸಿದಾಗ, ನಾವು ನಿಜಕ್ಲೂ ಸಂತೋಷಗೊಂಡಿದ್ದೆವು. 


ನಮ್ಮ ಮೊದಲ ಮಾತುಕತೆಯ ಸಂದರ್ಭ, ಅಲ್ಪ್ಲಯ 
ಸನ್ನಿವೇಶಗಳನ್ನು ಅರಿತ ಶಿಕ್ಷಕರು. ಅಂತಹ ಸಂಕೀರ್ಣ 
ಪರಿಸ್ಥಿತಿಯನ್ನು ನಿಭಾಯಿಸಲು ತಮ್ಮ ಅಸಮರ್ಥತೆಯನ್ನು 
ವ್ಯಕ್ತಪಡಿಸಿದ್ದರು. ಭಾಷೆಯ ಭನ್ನತೆಯ ಸುಳಯನ್ನು ಅರಿಯದೆ 
ಪಠ್ಯಪುಸ್ತಕವನ್ನು ಬೋಧಿಸುವುದು ಸರಿಯಾದ ಮಾರ್ಗವಲ್ಲ 
ಎಂಬುದು ಅವರಿಗೆ ತಿಆದಿತ್ತು. ಆದರೆ ಆ ಸುಳಯಿಂದ 
ಹೊರಬರುವುದು ಹೇಗೆ ಎಂಬುದು ಅವರಿಗೆ ತಿಆದಿರಲಲ್ಲ. ಮಕ್ಷಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


100 


ಇರುವ ಮಟ್ಟಕೆ ಹೋಲಸಿದರೆ ಆ ಪಠ್ಯಗಳು ಅವರಿಗೆ 
ಎಟುಕಲಾರದಂತೆ ಇವೆ ಎಂದು ಅವರು ಹೇಳಆದರು. ಆದರೆ ತಾವು, 
ಮಕ್ಷಳ ಕಲಕೆಗಿಂತ ಪಠ್ಯ ವಿಷಯಗಳನ್ನು ಪೂರ್ತಿ- 
ಗೊಳಸುವುದನ್ನೇ (Completion of syllabus) ಆದ್ಯತೆಯಾ- 
ಗಿರಿಸಿಕೊಂಡ ಒಂದು ವ್ಯವಸ್ಥೆಯ ಭಾಗ ಎಂಬುದನ್ನು ಅವರು 
ತಿಆದುಕೊಂಡಿದ್ದರು. ತಾವು ಚಕ್ರದ ಹಲ್ಲುಗಳಷ್ಟೇ ಹೊರತು ಅದರ 
ಮೇಲೆ ಹಿಡಿತ ಇರುವವರಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಹೀಗೆ 
ಶಿಕ್ಷಕರಿಗೆ ಸ್ವಾಯತ್ತತೆ ಮತ್ತು ಇಚ್ಛಾಶಕ್ತಿಯ ಕೊರತೆಉಂಬಾಗಿ, 
ಅದು ಮಕ್ಕಳ ಮೇಲೆ ಪ್ರತಿಫಲನವಾಗಿ, ಅವರು ತಾವು ಅಸಮರ್ಥರು 
ಮತ್ತು ಕಅಯಲಾರದವರು ಎಂಬ ಭಾವನೆಗೆ ಒಳಗಾಗುತ್ತಿದ್ದರು. 
ತರಗತಿಗಳು ಖಾಲಅಖಾಅಯಾಗಿ, ಕಳೆಗುಂದಿ ಮತ್ತು ನಿರ್ವಹಣೆ 
ಇಲ್ಲದೆ ಸೊರಗುತ್ತಿದ್ದವು. ಮಕ್ಷಳು ನಿರಂತರ ಗೈರು 
ಹಾಜರಾಗುತ್ತಿದ್ದರು ಶಿಸ್ತನ್ನು ಜಾರಿಗೆ ತರುವುದು ಅಸಾಧ್ಯವೇ ಆತತ್ತು. 


ಬದಲಾವಣೆಯ ಕರೆಗಂಟೆ 


ತರಗತಿಗಳನ್ನು ರೂಪಿಸುವುದು 

ಆತ್ಮೀಯತೆ ಮತ್ತು ಬೆಂಬಲ ನೀಡುವಂತಹ ವಾತಾವರಣವು 
ಕಲಕೆಗೆ ಬೇಕಾದ ಪೂರ್ವನಿರ್ಧರಿತ ಅಂಶವಾಗಿವೆ. ಅಂತಹ ಒಂದು 
ಸ್ಥಳವನ್ನು ಸೃಷ್ಟಿಸುವುದೇ ಶಿಕ್ಷಕರು ಮುನ್ನಡೆಸಅರುವ 
ಬದಲಾವಣೆಯ ಪ್ರಯಾಣದ ಆರಂಭ ಬಂದು ಎಂದು 
ನಿರ್ಧರಿಸಲಾಯುತು. ಮೊದಲ ಹೆಜ್ಜೆಯಾಗಿ ಶಿಕ್ಷಕರು ಮತ್ತು ಮಕ್ಕಳು 
ಜೊತೆ ಸೇರಿ ಅಕ್ಷರಶಃ ತರಗತಿ ಕೊಠಡಿಯನ್ನು 
ಶುಚಿಗೊಳಸುವುದಾಗಿತ್ತು. ಆಮೇಲೆ ಅವರು ತರಗತಿ ಕೊಠಡಿಯ 
ಗೋಡೆಗಳನ್ನು ನಳನಳಸುವಂತೆ ಮಾಡುವುದಕ್ಕೆ ಕೆಲವು ನಕ್ಷೆ ಮತ್ತು 
ಭತ್ತಿಪತ್ರಗಳಕ ತಯಾರಿಗೆ ಮುಂದಾದರು. ಪ್ರತಿ ಗುಂಪಿಗೂ ಒಂದು 
ಕೆಲಸವನ್ನು ನಿಗದಿಪಡಿಸಲಾಯುತು-ಒಂದು ಗುಂಪು ತರಗತಿಯ 
ನಿಯಮಗಳನ್ನು ರೂಪಿಸುವ ಕೆಲಸ ಮಾಡಿತು. ಇನ್ನೊಂದು 
ಗುಂಪು ಭಾವನೆಗಳ ಪಟ್ಟಿಯ ಕೋಷ್ಟಕ (Emotion-mapping 
chart) ರೂಪಿಸಿತು. ಮೂರನೆಯ ಒಂದು ಗುಂಪು ಅಂಕೆ 
ಸಂಖ್ಯೆಗಳ ನಕ್ಷೆ ತಯಾರಿ ನಡೆಸಿತು. ಮಕ್ಕಳು ಕಾಗದದ ಫಲಕಗಳ 
ಮೇಲೆ ತಮ್ಮದೇ ಚಿತ್ರಗಳನ್ನು ರಚಿಸಿದರು ಮತ್ತು ಆ ಚಿತ್ರಗಳ ಕೆಳಗೆ 
ತಮಗೆ ಇಷ್ಟವಾಗುವ ಮತ್ತು ಇಷ್ಟವಾಗದ ವಿಷಯಗಳ ಕುರಿತು 
ಪುಟ್ಟ ಟಪ್ಪಣಿಗಳನ್ನು ಬರೆದರು. ತಕ್ಷಣವೇ ಅವರ ತರಗತಿಗಳು 
ವರ್ಣಮಯವಾಗಿಯೂ ಆಕರ್ಷಕವಾಗಿಯೂ ಕಾಣತೊಡಗಿದವು: 
ತಮ್ಯದೇ ಕೈಗೆಲಸದ ಕೃತಿಗಳು ಗೋಡೆಗಳ ಮೇಲೆ ಇರುವುದನ್ನು 
ಕಂಡು ಅವರಲ್ಲ ಹೆಮ್ಮೆ ಮತ್ತು ನಾವೂ ಇಲ್ಲಗೆ ಸೇರಿದವರು ಎಂಬ 
ಭಾವನೆ ಮೊಳಕೆ ಒಡೆಯುತು. 


ಅಲ್ಲದೆ. ಅದೇ ಮೊದಲ ಬಾರಿಗೆ ಅವರೆಲ್ಲ ಜೊತೆಗೆ ಕುಅತಿದ್ದರು 
ಶಿಕ್ಷಕರ ಜೊತೆಗೆ ಗುಂಪುಗಳಾಗಿ ಸುತ್ತ ಕುಳತು ಕೆಲಸ ಮಾಡಿದ್ದರು. 
ನಕ್ಷೆ ಮತ್ತು ತ್ತಿಪತ್ರಗಳ ತಯಾರಿಯ ಕೆಲಸದ ಮಧ್ಯೆ ಪರಸ್ಪರ 
ಅನೌಪಚಾರಿಕವಾಗಿ ಮಾತುಕತೆಯಾಡಿದರು, ಶಿಕ್ಷಕರ ಜೊತೆಗೂ 
ಹರಟದರು. ಹೀಗೆ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಶಿಕ್ಷಕರ 
ಜೊತೆ ಹತ್ತಿರವಾಗಿ ಇರುವ ಅವಕಾಶವು ಮಕ್ಕಳಗೆ 
ನಿರುಮ್ಮಳಕವಾಗುವುದಕ್ಕೆ ಮತ್ತು ಮುಕ್ತವಾಗಿರುವುದಕ್ಕೆ ಸಹಾಯ 
ಮಾಡಿತು. ಅವರು ಚುರುಕಾಗಿದ್ದರು, ಕ್ರಿಯಾಶೀಲವಾಗಿದ್ದರು ಮತ್ತು 
ಉತ್ತುಕತೆಯುಂದ ಇದ್ದರು. ಹಾಗಿದ್ದೂ ಆರಂಭದಲ್ಲಿ ಶಿಕ್ಷಕರು 
ಆತಂಕಪಟ್ಟಂತೆ ಅಲ್ಲ ಶಿಸ್ತಿನ ಕೊರತೆ ಉಂಬಾಗಿಲಅಲ್ಲ. ಈ 
ಅನುಭವದ ನಂತರ ಅವರು ಸಾಲುಗಳಲ್ಪ್ಲ ಕೂರುವ ತಮ್ಮ 
ಮಾಮೂಲು ವಿಧಾನಕ್ಕೆ ಹಿಂದಿರುಗಿ, ತಮ್ಮ ಹಳೆಯ ಔಪಚಾರಿಕ 
ಸಂವಹನದ ಕ್ರಮಗಳನ್ನೇ ಅನುಸರಿಸಿದರು. ಆದರೆ ಈ ಸಣ್ಣ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಚಟುವಟಕೆ ತರಗತಿಯ ವಾತಾವರಣದಲ್ಲ ಒಂದು ಸೂಕ್ಷ 
ಬದಲಾವಣಿಯನ್ನು ತಂದಿತ್ತು. 


ಸಂವಾದದ ಮೂಲಕ ಪರಪ್ಪರ ವಿನಿಮಯ 


ಆ ಉತ್ತಮವಾದ ಆರಂಭವನ್ನು ಮುಂದುವರೆಸಲು. ಸಂವಹನದ 
ಅಡೆತಡೆಗಳನ್ನು ತೊಡೆದುಹಾಕುವಂಥ ಕೆಲವು ಚಟುವಟಕೆಗಳನ್ನು 
ಪರಿಚಯಿಸುವುದು ಅಗತ್ಯವಾಗಿತ್ತು. ಶಾಲೆಗಳು ಸಾಂಪ್ರದಾಯು- 
ಕತೆಯ ಸ್ಥಳಗಳೂ ಆಗಿರುವ ಕಾರಣ, ಚಟುವಟಕೆಗಳು ಅವರ 
ದಿನನಿತ್ಯದ ಬೋಧನಾ ಪ್ರಕ್ರಿಯೆಯ ಭಾಗವಾಗಿ ಇರಬೇಕಿತ್ತು. 


ಮೌಜಕ ಭಾಷಾ ಬೆಳವಣಿಗೆ (Oral language development) 
ಯನ್ನು ಇದಕ್ಕೆ ಬಹಳ ಸುಲಭದ ಒಂದು ದಾರಿ ಎಂದು ನಾವು 
ಭಾವಿಸಿದೆವು. 


ಪಠ್ಯಕ್ರಮದೊಳಗೆ ಇದರ ಪ್ರಸ್ತಾಪವಿದ್ಧರೂ. ಶಾಲೆಗಳಲ್ಲ ಮಾತ್ರ 
ಶಿಕ್ಷಕರು ಉಪೇಕ್ಷಿಸಿ ಬಡುವ, ಬಹಳ ಮುಖ್ಯವಾದ ಒಂದು ಕ್ಷೇತ್ರ 
ಇದು. ವಾಕ್ಷಟುತ್ವವು (Oracy) ಸಾಕ್ಷರತೆಗೆ ಅಡಿಪಾಯ 
ಎಂಬುದನ್ನು ಸಾರ್ವತ್ರಿಕವಾಗಿ ಮನ್ನಿಸಿರುವಾಗಲೂ. ಪ್ರಾಥಮಿಕ 
ಶಾಲೆಗಳಲ್ಲ ಓದುವುದು ಮತ್ತು ಬರೆಯುವುದಕ್ಕೆ ಪ್ರತ್ಯೇಕ 
ಪ್ರಾಮುಖ್ಯತೆ ನೀಡಿ ಭಾಷೆಯ ಮಾತಿನ ರೂಪದ ಜೊತೆಗೆ 
ಸಂಬಂಧವೇ ಇಲ್ಲದಂತೆ ನೋಡುವುದು ಸಾಮಾನ್ಯವಾಗಿದೆ. 


ಭಾಷಾ ಬೆಳವಣಿಗೆಗೆ ಸಂಭಾಷಣೆಗಳು ಕೇಂದ್ರ ಬಂದುವಾಗಿವೆ - 
ಚಿಂತನೆ ಮತ್ತು ಆಲೋಚನೆಗಳ ವಿನಿಮಯ, ಬೇರೆಯವರ 
ಮಾತನ್ನು ಆಅಸಿ ಅವರ ಭಾವನೆಗಳನ್ನು ತಿಆಯುವುದು ಮತ್ತು 
ಅವರ ಅನುಭವಗಳನ್ನು ತಿಆಯುವುದು- ಇವು ಕೂಡಾ 
ಸಾಮಾಜಕವಾಗಿ ಮತ್ತು ಭಾವನಾತ್ಮಕವಾಗಿ ಮನಸ್ಥನ್ನು 
ಸಮೃದ್ಧಗೊಳಸುವ ಪ್ರಕ್ರಿಯೆಗಳೇ ಆಗಿವೆ. ಮಕ್ಕಳು ಮತ್ತು ಶಿಕ್ಷಕರು 
ಪರಸ್ಪರ ಸಂಭಾಷಣಿಗಳ ಮೂಲಕ, ಒಬ್ಲರನ್ನೊಬ್ಬರು ಇನ್ನೂ 
ಉತ್ತಮವಾಗಿ ಅರ್ಥಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಆದರೆ 
ಮಕಳ ಹಿಂಜರಿಕೆಯನ್ನು ತೊಡೆದುಹಾಕುವಂತಹ ಮತ್ತು ಮಕ್ಷಳು 
ಕೇವಲ ಪ್ರಶ್ನೆಗೆ ಉತ್ತರಿಸುವುದನ್ನು ಮೀರಿ ನಿಜವಾಗಿಯೂ 
ಮುಕ್ತವಾದ ಮಾತುಕತೆ ನಡೆಸುವಂತಹ ಒಂದು ಪ್ರಾಮಾಣಿಕ 
ಸಂಭಾಷಣೆಯನ್ನು ಕೈಗೊಳ್ಳುವುದಕ್ಕೆ ಶಿಕ್ಷಕರು ಅಭ್ಯಾಸ 
ಮಾಡಬೇಕಿದೆ. ಮಾತನಾಡುವುದು ಕಲಕೆಯ ಬಹಳ ಮುಖ್ಯವಾದ 


ಒಂದು ಮಾಧ್ಯಮವಾಗಿದ್ದು, ಆದರೆ ಸಾಂಪ್ರದಾಯಿಕ 
ಉಪದೇಶಾತೃಕ ವಿಧಾನದಲ್ತ (Traditional didactic mode of 
teaching) ತರಗತಿಯ ಮಾತು ಶಿಕ್ಷಕರಿಂದಲೇ 
ನಿಯಂತ್ರಿಸಲ್ಪಡುತ್ತದೆ. ಮಕ್ಕಳಗೆ ಪ್ರತಿಕ್ರಿಯಿಸುವ ಅವಕಾಶವನ್ನು 
ಬಹಳ ವಿರಳವಾಗಿ. ಶಿಕ್ಷಕರ ಹಾಡಿಗೆ ಧ್ವನಿ ಕೊಡುವ ರೀತಿಯಲ್ಲ. 


ಅಥವಾ ಪುನರಾವರ್ತನೆಯ ರೀತಿಯಲ್ಲ, ಅಥವಾ ಒಂದೇ ಪದದಲ್ಪ 
ಉತ್ತರಿಸುವ ರೀತಿಯಲ್ಲ ನೀಡಲಾಗುತ್ತದೆ. ಇದರಿಂದ ಮಕ್ಷಳು 
ತಟಸ್ಥವಾಗಿ ಕಅಯುವ ವಾತಾವರಣಕ್ಕೆ ಯಾಂತ್ರಿಕವಾಗಿ 
ಬದ್ಧರಾಗುತ್ತಾರೆ. ಅದು ಅವರ ಪ್ರೇರಣಿ ಮತ್ತು ಸಾಧನೆಯ ಮೇಲೆ 
ವ್ಯತಿರಿಕ್ತ ಪರಿಣಾಮಗಳನ್ನು ಜೀರುತ್ತದೆ. 


ನಿಜ ಜೀವನದ ಉದಾಹರಣೆಗಳು 
ಪ್ರಕರಣ ಅಧ್ಯಯನ 1 


ನಾವು ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ನಂದಿತಾ ಎಂಬ ನಿರ್ವ 
ಶಿಕ್ಷಕಿಯು. 3ನೇ ತರಗತಿಯ ಮಕ್ಕಳಗೆ ಸಂಭಾಷಣಾ ವಿಧಾನದ 
ತರಗತಿಯನ್ನು ನಡೆಸಲು ನಿರ್ಧರಿಸಿದಾಗ, ಪ್ರಾರಂಭದಲ್ಲ ಅವರ 
'ಶಿಕ್ಷಕ ಧ್ದನಿ'ಯನ್ನು ಜಟ್ಟುಬಡುವುದಕ್ಕೆ ಮತ್ತು ಮಕ್ಕಳ ಜೊತೆ 
ಸಂಭಾಷಣೆಯ ಶೈಲಯಲ್ಲ ಮಾತುಕತೆಯಾಡುವುದಕ್ಕೆ ಕಷ್ಟಪಟ್ಟರು. 
ಆಗ ಅವರು ಒಂದು ಸರಳ ಚಟುವಟಕೆಯ ಕುರಿತು ಯೋಚಿಸಿದರು. 


ನಂದಿತಾ ಕೆಲವು ಚೀಟಗಳನ್ನು ತಯಾರಿಸಿ. ಅದರಲ್ಲ ಉರುಟುಕಲ್ಲು. 
ಅಂಗಡಿ. ಸಿಹಿತಿನಿಸು. ಬದಿ ಇತ್ಯಾದಿ ಸಂಭಾಷಣೆಗಾಗಿ ಮನಸ್ತಿಗೆ 
ತೋಚಿದ ಕೆಲವು ವಿಷಯಗಳನ್ನು ಬರೆದರು. ಆಮೇಲೆ ಮಕ್ಕಳನ್ನು 
ಜೋಡಿಗಳಾಗಿ ಮುಂದೆ ಬರುವಂತೆ ತಿಸಿ ಒಂದು ಚೀಟಯನ್ನು 
ಎತ್ತಿಕೊಳ್ಳಲು ಸೂಚಿಸಿದರು. ಜೊತೆಗಾರನ/ಕ ಜೊತೆಗೆ ಅವರು ಆ 
ವಿಷಯದ ಬಣ್ಣೆ ಚರ್ಚಿಸಿ, ನಂತರ ತರಗತಿಯನ್ನು ಉದ್ದೇಶಿಸಿ ಅದರ 
ಕುರಿತು ಮಾತನಾಡಬೇಕಿತ್ತು. ಆರಂಭದಲ್ಲಿ ತಮ್ಮ ಮಾತಿನ 
ವಿಧಾನವನ್ನು ಬದಲಾಯಿಸಿಕೊಳ್ಳಲು ಮಕ್ಕಳಗೂ ಸಮಸ್ಯೈ- 
ಯಾಯಿತು - ಅವರಿಗೆ ಕಸಿವಿಸಿಯಾಗಿ, ಅದೇ ಅವರ 
ತರಗತಿಯೊಳಗೆ ಬಳಸುವ ಔಪಚಾರಿಕವಾದ ಭಾಷೆಯಲ್ಲಯೇ 
ಮಾತಾಡಿದರು. ಆದರೆ ಯಾವುದೋ ಒಂದು ಮಗು ಈ 
ವಿನ್ಯಾಸವನ್ನು ಒಡೆದು, ತನ್ನು ಮಾವನಿಗೆ ಒಂದು ಆಲೂ ಚಾಟ್‌ 
ಶಾಪಿದೆ ಎಂದ ತಕ್ಷಣ. ಅಡೆತಡೆಗಳು ಮುರಿದು ಬದ್ಧವು. ಮತ್ತು 
ಪ್ರತಿಯೊಬ್ಬರೂ ಸಹಜವಾಗಿ ಸ್ಪಂದಿಸುವುದಕ್ಕೂ. 
ಸಂಭಾಷಿಸುವುದಕ್ಲೂ ತೊಡಗಿದರು. 


ತರಗತಿ ಕೊಠಡಿಯ ಒಳಗಿನ ವಾತಾವರಣವು ಸುಲಭಗ್ರಾಹ್ಯವಾಗಿ 
ಬದಲಾಯಿತು ಮತ್ತು ಮಕ್ಕಳು ಚಟುವಟಕೆಯ ಒಳಗೆ ಸಹಜವಾಗಿ 
ತಲ್ಲೀನರಾದರು. ಆ ಚಟುವಟಕೆಯನ್ನು ಮುಗಿಸುವುದು ಅವರಿಗೆ 
ಬೇಕಾಗಿರಅಲ್ಲ. ಮಾಹಿತಿಯ ಹರಿವು ಏಕಮುಬವಾಗಿರಲಅಲ್ಲ. ಅದು 
ಮಕ್ಕಳ ಕಡೆಯಿಂದಲೂ, ಅವರ ಜೀವಂತ ಅನುಭವಗಳನ್ನು 
ಆಧರಿಸಿ, ಹರಿದು ಬಂದಿತು. ನಂತರ, ಈ ಸರಳ ಚಟುವಟಕೆಯುಂದ 
ಮಕಳ ಖಾಸಗಿ ಬದುಕಿನ ಕುರಿತು ಬಹಳ ತಿಆದುಕೊಂಡೆ ಎಂದು 
ನಂದಿತಾ ಹೇಳದರು. ಆವರೆಗೆ ಮಕ್ಕಳೊಂದಿಗೆ ತಿಂಗಳುಗಟ್ಟಲೆ 
ಕಳೆದಿದ್ದರೂ ಠ ವಿಷಯಗಳು ಒಂದೂ ಅವರಿಗೆ ತಿಆದಿರಲಲ್ಲ. ಹೀಗೆ, 
ಪ್ರಾಮಾಣಿಕ ಮಾತು ಎಂಬುದು ಭಾಷೆಯ ಬೆಳವಣಿಗೆಗೆ 
ಮಾತ್ರವಲ್ಲದೆ, ಶಿಕ್ಷಕರಿಗೆ ಮಕ್ಕಳ ಆಸಕ್ತಿಗಳನ್ನುಮತ್ತು ಸಾಮಾಜಕ 
ಸಂದರ್ಭಗಳನ್ನು ಮತ್ತಷ್ಟು ಉತ್ತಮವಾಗಿ ಅರ್ಥೈಸುವುದಕ್ಕೆ ಕೂಡಾ 
ಬಹಳ ಮುಖ್ಯವಾದ ಸಾಧನವಾಗಿದೆ. 


ಪ್ರಕರಣ ಅಧ್ಯಯನ 2 


ಓದುವುದು ಬರೆಯುವುದರ ಮಹತ್ವವನ್ನು ನಿರ್ಲಕ್ಷಿಸುವುದು 
ಅಸಾಧ್ಯವಾದ ಕಾರಣ, ನಂದಿತಾ ಅವರು ಬರವಣಿಗೆಗೆ ಸಂಬಂಧಿಸಿ 
ಭಿನ್ನವಾದ ಒಂದು ವಿಧಾನವನ್ನು ಪ್ರಯೋಗಿಸುವುದಕ್ಕೆ 
ನಿರ್ಧರಿಸಿದರು: ಮಕ್ಷಳು ತಾವು ಬರೆಯುವ ರೇಖಾಚಿತ್ರಗಳ 
ವಿಸ್ತರಣೆಯಾಗಿ ವಸ್ತು ವಿಷಯಗಳ ಕುರಿತಾಗಿ ಬರೆಯುವಂತೆ 
ಮಕ್ಕಳನ್ನು ಪ್ರೇರೇಪಿಸುವ ವಿಧಾನ ಅದು. ಮೊದಲಗೆ ಅವರ 
ಮನಸ್ಸಿಗೆ ಬರುವ ವಿಷಯವನ್ನು ಚಿತ್ರಿಸುವಂತೆ ಹೇಳಲಾಗುತ್ತಿತ್ತು. 
ನಂತರ ಚಿತ್ರಗಳನ್ನು ಬರೆದು ಮುಗಿಸಿದ ಮೇಲೆ, ಆಕೆ ಅವರನ್ನು 
ತಮ್ಮ ಚಿತ್ರಗಳ ಬದ್ಧೆ ಮಾತನಾಡುವಂತೆ ಕೇಳುತ್ತಿದ್ದರು. ಅವರು ಆ 
ವಸ್ತುವಿಷಯವನ್ನು ಯಾಕೆ ಆಯ್ಕೆ ಮಾಡಿದಿರಿ ಎಂದು ಕೇಳುತ್ತಿದ್ದರು. 
ಈ ಪ್ರಶ್ನೆ ಮಕ್ಕಳನ್ನು ಯೋಚನೆಗೆ ಹಚ್ಚುತ್ತಿತ್ತು. ಠ ಪ್ರಕ್ರಿಯೆಯನ್ನು 
ಅವರು ಪ್ರಶ್ನೆಗಳನ್ನು ಕೇಳುತ್ತಾ ಮುಂದಕ್ಕೊಯ್ಯುತ್ತಿದ್ದರು. 


ಆ ನಂತರ, ಆಕೆ ನೀವು ಚರ್ಚಿಸಿದ ವಿಷಯಗಳು ಏನೇ ಇದ್ದರೂ 
ಬರೆದುಬಡಿ ಎಂದು ಅವರನ್ನು ಕೇಆದರು. ಆದರೆ ಬಹುತೇಕ ಮಕ್ಷಳು 
ಒಂದು ಮನೆ, ಅದರ ಹಿಂಭಾಗಕ್ಕೆ ಪರ್ವತ ಶ್ರೇಣಿ ಮತ್ತು ಆಕಾಶದಲ್ಪ 
ಸೂರ್ಯ ಹೀಗೆ ಮಾಮೂಲಾದ ವಿಷಯಗಳನ್ನೇ ಚಿತ್ರಿಸುತ್ತಿದ್ದು. 
ರೂಢಿಯ ಚೌಕಟ್ಟನಿಂದ ಮುರಿಯುವುದು ಸಾಹಸದ ಕೆಲಸವೇ 
ಆಗಿತ್ತು. ಆದರೆ ಕೆಲವರು ಸಹಜತೆಯನ್ನು ಪ್ರದರ್ಶಿಸಿದರು. 
ಜಲಪಾತದ ಚಿತ್ರವನ್ನು ಬರೆದಿದ್ದ ಒಂದು ಮಗು. ಶಿಕ್ಷಕಿಯ ಹತ್ತಿರ 
ಬಂದು, ತಂದೆ ಹೇಗೆ ಅವಳನ್ನು ಜಲಪಾತ ನೋಡುವುದಕ್ಕೆ 
ಕರೆದುಕೊಂಡು ಹೋಗಿದ್ದ ಎಂದು ಹೇಳತು. ಗೂಬೆಯ ಚಿತ್ರವನ್ನು 
ಬರೆದಿದ್ದ ಇನ್ನೊಂದು ಮಗು ಗೂಬೆಯೇ ಎಲ್ಲಕ್ಕಿಂತ ಸುಂದರವಾದ 
ಹಕ್ಕಿ ಎಂದು ಶಿಕ್ಷಕಿಯ ಬಳ ಹೇಳತು. ಮತ್ತೊಂದು ಮಗು ಒಬ್ಬ ವ್ಯಕ್ತಿ 
ಹಸುವೊಂದನ್ನು ಎಳೆದೊಯ್ಯುವ ಚಿತ್ರ ಬರೆದಿತ್ತು. ಆ ದೃಶ್ಯವನ್ನು 
ತನ್ನ ಮನೆಯ ಬಳ ನೋಡಿದ್ದಾಗಿ ಮಗು ಹೇಳತ್ತು. 


ಎಲ್ಲಾ ಮಕ್ಕಳೂ ಶಾಲೆಯ ಭಾಷೆಯ ವಿಷಯದಲ್ಲ ಸಮಸ್ಯೆಯನ್ನು 
ಎದುರಿಸುತ್ತಿದ್ದರು. ತಾನು ಕೈಗೊಂಡ ಸರಳವಾದ ಚಟುವಟಕೆ ಹೇಗೆ 
ಎಷ್ಟೊಂದು ಭಾಷೆಯನ್ನು ಉತ್ಪಾದಿಸಿತು ಮತ್ತು ಆ ಎಲ್ಲಾ ಮಕ್ಕಳಗೂ 
ತಮ್ಮ ಭಯ ಮತ್ತು ಹಿಂಜರಿಕೆಯನ್ನು ತೊರೆಯಲು ಪ್ರೇರೇಪಿಸಿ 
ಬರವಣಿಗೆಯಲ್ಲ ತೊಡಗುವುದಕ್ಕೆ ಸ್ಪೂರ್ತಿ ಕೊಟ್ಟಿತು ಎಂದು 
ನಂದಿತಾರಿಗೆ ಆಶ್ಲಾರ್ಯವಾಯುತು. ವಿಚಾರಗಳು ಅವರ ಒಳ 
ಮನಸ್ಸಿನ ಭಾವನೆ ಮತ್ತು ಅನುಭವಗಳೇ ಆಗಿದ್ದ ಕಾರಣ ಅದರ 
ಜೊತೆ ಸಂಬಂಧ ಏರ್ಪಟ್ಟು, ಬರವಣಿಗೆಯಲ್ಲ ತೊಡಗುವುದಕ್ಕೆ 
ಸಾಧ್ಯವಾಯುತು. 


ಇಂಗ್ಲಿಷ್‌ ಕಅಕೆಯ ಭಯವನ್ನು ಮೀರುವುದು 


ಇಂದ್ಲಿಷನ್ನು ಹೇಳಕೊಡುವುದು. ವಿಶೇಷವಾಗಿ ಇಂತಹ ಮಕ್ನಳಗೆ 
ಹೇಗೆ ಎಂಬುವುದು ಶಿಕ್ಷಕರಿಗೆ ಬಹಳ ಸವಾಲಾಗಿ ಕಂಡ ಇನ್ನೊಂದು 
ಕ್ಷೇತ್ರವಾಗಿತ್ತು. ಭಾಷೆಯನ್ನು ಬಳಸುವುದರಲ್ಲ ಶಿಕ್ಷಕರ 
ಆತ್ಕವಿಶ್ವಾಸದ ಕೊರತೆ, ಜೊತೆಗೆ ಮಕ್ಕಳಗೆ ಇಂದ್ದಿಷ್‌ ಭಾಷೆಗೆ 
ತೆರೆದುಕೊಂಡ ಪ್ರಾಥಮಿಕ ಅನುಭವವೂ ಇಲ್ಲದಿರುವುದು, ಆ 
ಕಾರಣವಾಗಿ ಪಠ್ಯದ ಜೊತೆಗೆ ತೊಡಗಿಕೊಳ್ಳುವುದು ಸವಾಲಾಗಿತ್ತು. 
ಪಠ್ಯವೂ ಆ ಮಕ್ಕಳ ಸಾಮರ್ಥ್ಯಕ್ಕಿಂತ ಬಹಳವೇ ಮೇಲು- 
ಮಟ್ಟದಲ್ಲರುವುದು ಒಟ್ದಾರೆಯಾಗಿ ಕ್ಷಿಷ್ಠತೆಯನ್ನು ಹೆಚ್ಚಿಸಿತ್ತು. ಈ 
ಬಗೆಯ ಅಂತರಗಳ ಕಾರಣವಾಗಿ, ಇಂದ್ಲಿಷ್‌ ಕಲಯಬೇಕೆಂಬ 
ಬಯಕೆ ಇದ್ದಾಗಲೂ. ಅದು ಅವರ ಮನೋಭಲಾಷೆಗಳ 
ಪ್ರತೀಕವಾದ ಭಾಷೆಯೇ ಆಗಿದ್ದಾಗಲೂ. ಮಕ್ನಳ ಮನಸ್ಸಿನಲ್ಲಿ 
ಇಂದ್ಲ್ದಿಷ್‌ ಕುರಿತು ಭಯ ಹುಟ್ಟಕೊಂಡಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


102 


ಈ ಭಯವನ್ನು ಹೋಗಲಾಡಿಸುವುದಕ್ಷೆ. ಸಂಗೀತ ಮತ್ತು 
ಹಾಡುಗಳು ಒಂದು ತಂತ್ರವಾಗಿ ಪರಿಣಾಮ ಜೀರಬಹುದು ಎಂದು 
ನಾವು ಭಾವಿಸಿದೆವು. ಸಂಗೀತಕ್ಕೆ ಭಾಷೆಗಳ ಹಂಗಿಲ್ಲದ ಕಾರಣ ಅದು. 
ಒಂದು ಹೊಸ ಭಾಷೆಯನ್ನು ಕಅಸುವುದಕ್ಕೆ ಮತ್ತು ಕಅಯುವುದಕ್ಕೆ 
ಆನಂದದಾಯಕವಾದ ಒಂದು ದಾರಿಯಾಗಿದೆ. ಇಂದ್ದಿಷ್‌ನ 
ಅಭಿನಯ ಗೀತೆಗಳು, ಉದಾಹರಣೆಗೆ, "When you are happy 
and you know it, clap your hands’ eds ‘Inthe morning, 


in the morning, | brush my teeth everyday’, 
ಹಾವಭಾವಯುಕ್ತವಾಗಿ ಹಾಡಿದಾಗ ಸುರಕ್ಷಿತತೆಯ. 


ಆತ್ಮೀಯತೆಯ ಮತ್ತು ಆಹ್ಲಾದಕರ ಸಾಂಗತ್ಯದ ವಾತಾವರಣವನ್ನು 
ಸೃಷ್ಟಿಸುವುದಕ್ಕೆ ನೆರವಾಗುತ್ತವೆ. ಶಿಶುಗೀತೆಗಳನ್ನು ಹಾಡುವಾಗ 


ಸಂಪೂರ್ಣ ದೈಹಿಕ ಪ್ರತಿಸ್ಪಂದನೆ (Total Physical Response - 


TPR) ತಂತ್ರದ ಬಳಕೆಯು ಮಕ್ಕಳಗೆ ಪ್ರಜ್ಞಾಪೂರ್ವಕ 
ಪ್ರಯತ್ನಗಳಲ್ಲದೆ ಹೊಸ ಪದಗಳನ್ನೂ ಮತ್ತು ಕೆಲವು ವಿಧದ ಭಾಷಾ 
ರಚನೆಗಳನ್ನೂ ಕಲಅಯುವುದಕ್ಕೆ ಸಹಾಯಮಾಡಿತು. ಮಕ್ಕಳಗೆ 
ದೈಹಿಕ ಕ್ರಿಯೆಗಳಂದಲೇ ಅರ್ಥವನ್ನು ಊಹಿಸಲಕ್ಷೆ ಸಾಧ್ಯವಾದ 
ಕಾರಣ ಯಾವುದೇ ತರ್ಜುಮೆ ಅಥವಾ ವಿವರಣಿ ಬೇಕಾಗಲಲ್ಲ. 
ಅದೇ ರೀತಿ ಹೇಳದ ಸೂಚನೆಗಳನ್ನೂ ಸುಲಭವಾಗಿ 
ಸಂಬಂಧೀಕರಿಸಿಕೊಳ್ಳಲು ಅವರಿಗೆ ಸಾಧ್ಯವಾಯುತು. ತಮ್ಮ 
ವಿದ್ಯಾರ್ಥಿಗಳು ಕಲಅಸದಿದ್ದರೂ. ಮಿಂಚಿನಂತೆ ಎಷ್ಟೊಂದು ಇಂದ್ಲಿಷ್‌ 
ಪದಗಳನ್ನು ಸುಸ್ಪಷ್ಟವಾಗಿ ತಿಆದುಕೊಂಡರು ಎಂದು ಶಿಕ್ಷಕರು 
ಖುಷಿಪಟ್ಟರು. 


ಹೊಸ ಕಲಕೆ ಯಾವುದೇ ಇದ್ದರೂ ಅಂತರ್ಗತವಾಗುವುದಕ್ಕೆ. 
ಪುನರ್ಮನನ ಬಹಳ ಅಗತ್ಯವಾಗಿದೆ. ಹಾಗಾಗಿ ಟಪಿಆರ್‌ ಅನ್ನು 
ಅನುಸರಿಸಿ ಕೆಲವು ಆಟಗಳು ಮತ್ತು ಸಂರಚಿತ ಸಂಭಾಷಣೆಗಳ 
ತರಗತಿಗಳನ್ನು ಕೈಗೊಳ್ಳಲಾಗುತ್ತಿತ್ತು. ಆಗ ಈ ಹೊಸ ಪದಗಳು 
ಹಾಗೂ ಭಾಷಾ ರಚನೆಗಳನ್ನು ಬಳಸಲಾಗುತ್ತಿತ್ತು. ಉದಾಹರಣೆಗೆ, 
ಸೈಮನ್‌ ಹೇಳುತ್ತಾನೆ (5imon S೩ys) ಆಟದಲ್ಲಿ, 'ಚಪ್ಪಾಳೆ ತಟ್ಟ. 
ಕಾಲುಗಳನ್ನು ಬಡಿಯುರಿ, ಕಾಲುಗಳನ್ನು ಅಲುಗಾಡಿಸಿ'ಯಂತಹ 
(Clap your hands, stamp your feet, shake your leg) ಹೊಸ 
ಪದಗಳ ವಾಕ್ಯ ಭಾಗಗಳನ್ನು ಬಳಸಲಾಲಯುತು. ಸಂಭಾಷಣಿಗಾಗಿ, 
"ಮುಂಜಾನೆ ನೀನು ಏನು ಮಾಡುತ್ತೀಯಾ?' ಎಂಬಂತಹ 
ರಚನೆಗಳನ್ನು ಬಳಸಲಾಯುತು. ಆಗ ಮಕ್ಕಳಗೆ ತಾವು ಕಅತ ಹಾಡಿನ 
ವಾಕ್ಯ ಭಾಗಗಳನ್ನು. ಉದಾಹರಣೆಗೆ, ನಾನು ಹಲ್ಲು ಉಜ್ಜುವೆ. ವಾನು 
ತಲೆ ಬಾಚುವೆ, ನಾನು ಸ್ಥಾನ ಮಾಡುವೆ ("| brush my teeth, | 
comb my hair, | take my bath) ಮುಂತಾದುವನ್ನು ಸುಲಭವಾಗಿ 
ಬಳಸಲು ಸಾಧ್ಯವಾಯಿತು. ಪಿಶುಗೀತೆಗಳ ಪುನರಾವರ್ತನೆಯ 
ವಿನ್ಯಾಸದಲ್ಲು ಅದರ ಸಂರಚನೆಗೆ ಧಕ್ಕೆಯಾಗದಂತೆ ಪ್ರತಿಯೊಂದು 
ಸಾಅನಲ್ಲೂ ಕೆಲವು ಹೊಸ ಪದಗಳನ್ನು ಪರಿಚಯುಸಲಾಯುತು. 
ಇದು ಮಕ್ಷಳಗೆ ಭಾಷೆಯನ್ನು ಹಿಂಜರಿಕೆ ಇಲ್ಲದೆ ಆತ್ಕವಿಶ್ವಾಸದಿಂದ 
ಬಳಸುವುದನ್ನು ಸುಲಲಅತಗೊಳಸಿತು. ಪುನರಾವರ್ತಿತ ಸಾಲುಗಳ 
ಶಿಪುಗೀತೆಗಳು ಮಕ್ನಳಗೆ ಅವರ ಭಾಷೆಯ ಬಗೆಗಿನ 
ಹಿ೦ಜರಿಕೆಗಳನ್ನು ಮೆಟ್ಟನಿಲ್ಲುವುದಕೆ ಹೇಗೆ ಸಹಾಯ ಮಾಡಿತು 
ಎಂಬುದನ್ನು ಶಿಕ್ಷಕರು ಕಂಡುಕೊಂಡರು. ಮಕ್ಷಳು 


ನೋಡಸೋಡುತ್ತಾ ದೃಶ್ಯ ಪದಗಳ (Sight vocabulary) 
ಬೆಳವಣಿಗೆಗೆ ಕೆಲವು ಮುಖ್ಯ ಪದಗಳನ್ನು 'ಪದ ಗೋಡೆ'ಯ (Word 


wall) ಮೇಲೆ ಬರೆಯಲಾಯುತು. (ಗಗ, feet, teeth, hair etc) 
ಪಿಶುಗೀತೆಗಳು ಮತ್ತು ಆಟಗಳು ಮಕ್ಷಳಗೆ ಇಂದ್ದಿಷ್‌ ಭಾಷೆಯ 
ಧ್ವನಿಗಳ ಜೊತೆಗೆ, ಪದಗಳನ್ನು ಉಚ್ಚರಿಸುವ ಕ್ರಮಗಳಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪರಿಚತರಾಗುವುದಕ್ಕೂ ಸಹಾಯ ಮಾಡಿದವು. ಇದು ಮುಂದಿನ 
ಹಂತಕ್ಕೆ ಉದಾಹರಣಿಗೆ ಅಕ್ಷರ ಮತ್ತು ಧನಿಯ ಸಂಬಂಧ (Letter- 


sound connections) ಇತ್ಯಾದಿ ವಿಚಾರದತ್ತ ಹೋಗುವುದಕ್ಕೆ 
ಉತ್ತಮ ಸಿಧ್ಧತೆಯಾಯುತು. 


ಹೊಸ ಪದಗಳ ಕಲಕೆ, ಹೊಸ ವಾಕ್ಯ ರಚನೆಗಳ ಕಲಕೆ ಹಾಗೂ 
ಅಕ್ಷರ ಮತ್ತು ಧ್ವನಿಯ ಸಂಬಂಧದ ಕಲಕೆ- ಹೀಗೆ ಒಂದು 
ಭಾಷೆಯನ್ನು ಕಲಯುವ ಎಲ್ಲಾ ಮೂರು ಪ್ರಮುಖ ಅಂಶಗಳಲ್ಲೂ 
ಕೆಲವು ಆನಂದದಾಯಕ ವಿಧಾನಗಳ ಮೂಲಕ ಮಕ್ಕಳು 
ತೊಡಗಿಕೊಳ್ಳುವುದಕ್ಕೂ ಸಾಧ್ಯವಾಯಿತು. ಭಯ ಮತ್ತು 
ಆತಂಕಗಳ ನಿವಾರಣಿಯು ಪೂರಕವಾದ ಕಲಕಾ ಎಚ್ಚರದ ಸೃಷ್ಟಿಗೂ 
ನೆರವಾಯುತು. 


ಕಅಕೆಯ ಕಡೆಗಿನ ಹೆಜ್ಜೆಗಳು 


ಇದು ಈಗಷ್ಟೇ ಪ್ರಾರಂಭವಾದ ಪ್ರಯತ್ನವೊಂದರ ಒಂದು 
ವಿವರಣಾತ್ಮಕ ಉದಾಹರಣೆಯಾಗಿದೆ. ಕಅಕೆಯನ್ನು ಮಕ್ಕಳ 
ಬದುಕಿಗೆ ಜೋಡಿಸಿದರೆ, ಸಹಾನುಭೂತಿಯುಂದ, ಅರ್ಥೈಸುವಿಕೆ- 
ಯೊಂದಿಗೆ ಪ್ರಸ್ತುತಿಗೊಳಸಿದರೆ ಮತ್ತು ಠ ಪ್ರಕ್ರಿಯೆಯಲ್ಲ ಶಿಕ್ಷಕರು 
ಸಂಪೂರ್ಣವಾಗಿ ತೊಡಗಿಕೊಂಡರೆ, ಅವರೆಲ್ಲರೂ ಕಲಯುವುದು 
ಸಾಧ್ಯವಿದೆ ಎಂಬ ತತ್ವಗಳ ಮೇಲೆ ಇದರ ವಿನ್ಯಾಸವು 
ರೂಪುಗೊಂಡಿದೆ. 


ದೇಶದ ವಿವಿಧ ಭೌಗದೋಳಕ ಪ್ರದೇಶಗಳಲ್ಲ ಅಲಕ್ಷಿತ ಮಕ್ಕಳ ಕುರಿತ 
ಕಾರ್ಯನಿರ್ವಹಣಿ ಮತ್ತು ಸಾಮಾಜಕ ಸಂದರ್ಭಗಳಲ್ಲ ಕಳೆದ 
ಮೂವತ್ತು ವರ್ಷಗಳಂ೦ದ ನಾವು ಪಡೆದ ಕಾರ್ಯಾನುಭವಗಳಂದ- 
ಪೂರಕ ಕಲಕಾ ಕೇಂದ್ರಗಳು ಅಥವಾ ಸಮುದಾಯ ಆಧಾರಿತ 
ಕಲಅಕಾ ಪಶಿಬರಗಳ ಮೂಲಕ ಅಥವಾ ಸರಕಾರಿ ಶಾಲೆಗಳ 
ಔಪಚಾರಿಕ ತರಗತಿ ಸಂರಚನೆಗಳ ಒಳಗಿನ ಅನುಭವಗಳಂದ - 
ತರಗತಿಯ ಕಅಕಾ ಪ್ರಕ್ರಿಯೆಯಲ್ಲ ಬದಲಾವಣೆಗಳನ್ನು 
ಉಂಟುಮಾಡುವಂತಹ ಬೌದ್ದಿಕ ತಂತ್ರಗಳನ್ನು ಬಳಸಿಕೊಂಡಿದ್ದೇವೆ. 


ಇದರ ವಿಶಿಷ್ಟ ಲಕ್ಷಣಗಳು ಈ ಮುಂದಿನಂತೆ ಇವೆ: 


° ಭಾಷಾ ಬೆಳವಣಿಗೆ ಮತ್ತು ಉನ್ನತ ಮಟ್ಟದ ಬೌದ್ಧಿಕ 
ಕೌಶಲಗಳು. ಸಾಮಾಜಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ 
ಒಂದು ಮುಖ್ಯ ಸಾಧನವಾಗಿ ತರಗತಿಯ ಸಂವಾದವನ್ನು 
ಉತ್ತೇಜಸುವುದು. 


» ಶಿಕ್ಷಕರು ಮತ್ತು ಮಕ್ಕಳು ಜೊತೆಗೂಡಿ ತಯಾರಿಸಿದ ವಸ್ತು 
ಮತ್ತು ಪರಿಕರಗಳನ್ನು ಪ್ರದರ್ಶಿಸುವ ಮೂಲಕ ಸ್ವಂತಿಕೆಯನ್ನು 
ಬೆಳೆಸುವುದು ಮತ್ತು ಬೆಚ್ಚಗಿನ ಪೂರಕ ವಾತಾವರಣವನ್ನು 
ಸೃಷ್ಟಿಸುವುದು. 


* ವಿವಿಧ ಇಂದ್ರಿಯ ಮೂಲದ ಕಲಕೆಗಳನ್ನು ಸಾಧ್ಯವಾಗಿಸಲು 
ಸಂಗೀತ, ಆಟಗಳು, ಕಥೆ ಮತ್ತು ಶಿಶುಗೀತೆಗಳನ್ನು 
ಪರಿಚಲುಸುವುದು. 


°- ಈ ಚಟುವಬಟಕೆಗಳು ನಿರೀಕ್ಷಿತ ಕಲಕಾ ಫಲಗಳನ್ನು 
ಸಾಧಿಸುವುದಕ್ಕೆ ಸಹಾಯ ಮಾಡುತ್ತವೆ. ಜೊತೆಗೆ ಇವು 
ಮಕ್ಕಳಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಸಂಪೂರ್ಣ 
ಸಂತೋಷವನ್ನೂ ಕೊಡುತ್ತದೆ. ಅವು ಭಯ ಮತ್ತು 


ಆತಂಕವನ್ನು ಹೋಗಲಾಡಿಸುವುದಕ್ಕೂ ಸಹಾಂಶು 
ಮಾಡುತ್ತವೆ. ಜೊತೆಗೆ ವಿದ್ಯಾರ್ಥಿಗಳಲ್ಲ ಕಲಕೆಂಶ 
ಎಚ್ಚರವನ್ನೂ ಉಂಟುಮಾಡುತ್ತವೆ. ಒಂದು. ವಿಶಾಲ 
ಯೋಜನೆಯೊಳಗಿನ ಈ ಸರಳವಾದ ಹುಟ್ಟ ಹೆಜ್ಜೆಗಳು 
ಮಕ್ಕಳಲ್ಲ ಮತ್ತು ಶಿಕ್ಷಕರಲ್ಲ ಬಹಳ ಪ್ರಮುಖವಾದ ಎರಡು 
ಪರಿಣಾಮಗಳನ್ನು ಉಂಟುಮಾಡಿವೆ. ಮೊದಲನೆಯದಾಗಿ, 
ಪಠ್ಯಪುಸ್ತಕಗಳು ಇಲ್ಲದೆಯೂ ಅಪೇಕ್ಷಿತ ಕಲಕಾ 
ಫಅತಾಂಶವವನ್ನು ಪಡೆಯಲು ಸಾಧ್ಯ ಎಂಬುದನ್ನು ಶಿಕ್ಷಕರು 


ಎರಡನೆಯದಾಗಿ, ಹೆಚ್ಚು ಮುಖ್ಯವಾದದ್ದು, ಅಂತಹ 
ಚಟುವಟಕೆಗಳು ಅವರ ತರಗತಿಯ ವಾತಾವರಣದಲ್ಲಿ 
ಉಂಟುಮಾಡಿದ ನಿಕ್ಲಿತವಾದ ಭಾವನಾತ್ಮಕ ಬದಲಾವಣೆ. 
ಇದೊಂದು ಸಣ್ಣ ಪ್ರಾರಂಭ ಎಂಬ ಬಗೆಗೆ ಅನುಮಾನವಿಲ್ಲ. 
ಎಲ್ಲಿಯವರೆಗೆ ವಿಶಾಲವಾದ ವ್ಯವಸ್ಥೆಯು ಬದಲಾಗದೆ 
ಉಳಯುವುದೋ ಅಲ್ಲಿಯವರೆಗೆ ನಂದಿತಾರಂತಹ ಶಿಕ್ಷಕರು 
ಸಾಗಬೇಕಾದ ಹಾದಿ ಸುದೀರ್ಪ್ಷವಾದುದೇ ಆಗಿರುತ್ತದೆ. ಆದರೆ 
ಸಾವಿರ ಮೈಲಅಗಳ ಪ್ರಯಾಣ ಒಂದು ಹೆಜ್ಜೆಯಿಂದ 


ಅರಿತುಕೊಂಡರು. ಮಕ್ಷಳು ಸಾಧಿಸಿದ ಕೆಲವು ಕಲಕಾ 
ಫಲಗಳನ್ನು ಗೆಮಸಿಸಿದಾಗ ಮತ್ತು ಅವರು ಆಗಷ್ಟೇ 
ಪ್ರಯತ್ನಿಸಿದ ಕಆಕಾ ಪ್ರಕ್ರಿಯೆಗಳ ಜೊತೆಗೆ ಪಟ್ಟಮಾಡಿದಾಗ. 
ಇದು ಅವರಲ್ತ ಆಶ್ನಂ೦ರ್ಯವನ್ನು ಉಂಟುಮಾಡಿತು. 


ಆರಂಭವಾಗಿರುತ್ತದೆ. ನಂದಿತಾ ಅವರು ಠಗಾಗಲೇ 
ಇರಿಸಿರುವ ಹೆಜ್ಜೆಯಂತೆ. 


ಶುಭ್ರಾ ಚಟರ್ಜ ಅವರು 1986ರಿಂದಲೇ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರು ಶಿಕ್ಷಕಿಯಾಗಿ. 
ಪಠ್ಯಕ್ರಮ ಅಭವೃದ್ಧಿಪಡಿಸುವವರಾಗಿ, ಪೂರ್ವ ಪ್ರಾಥಮಿಕ ಮಕ್ಕಳ ಶಿಕ್ಷಣ ಪರಿಣಿತರಾಗಿ, ಶಿಕ್ಷಕರ ಶಿಕ್ಷಕರಾಗಿ ಮತ್ತು ಶಿಕ್ಷಕರ 
ತಯಾರಿ ಕಾರ್ಯಕ್ರಮಗಳ ವಿನ್ಯಾಸಗಾರರಾಗಿ ಕೆಲಸ ಮಾಡಿದ್ದಾರೆ. ಅವರು ವಿವಿಧ ಸಾಮಾಜಕ ಆರ್ಥಿಕ ಪರಿಸರಗಳಲ್ಲ 
ಕೆಲಸ ಮಾಡಿದ್ದು. ದೇಶಾದ್ಯಂತ ಶಿಕ್ಷಣದ ಗುಣಾತ್ಕಕತೆ ಮತ್ತು ಸಮತೆಯ ಕುರಿತು ಕ್ರಿಯಾಶೀಲವಾಗಿರುವ ಸಂಪನ್ಯೂಲ 
ಸಂಸೆ 'ವಿಕ್ರಮಶಿಲಾ'ದ ಸ್ಥಾಪ ಪಕ ನಿರ್ದೇಶಕಿಯಾದಿದ್ದಾರೆ. ಈ ಸಂಘಟನೆಯು ಗ್ರಾಮೀಣ ಭಾಗಗಳಲ್ಪ ಪ್ರಯಂ ಕಸ 
ಸಂಸ್ಥೆಗಳು ನಡೆಸುವ ಪೂರ್ಪ ಪ್ರಾಥಮಿಕ ಶಾಲಾ ಶಿಕ್ಷರಿಗೆ ಬೇಕಾದ ಬೆಂಬಲದ ಜೊತೆಗೆ ಮಕ್ಸಳಗೂ. ಸೇವೆಯನ್ನು 
ಹದಗಿಸುವ ಮೂಲಕ ಕಾರ್ಯವನ್ನು ಆರಂಭಸಿದ್ದು, ಈಗ ಅದು ಭಾರತದ ಹಲವು ರಾಜ್ಯಗಳಲ್ಲ K-10 ana 
ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಶುಭ್ರಾ ಚಟಜ್ಜ್ಣಯವರು ಆರಂಭಕ ಬಾಲ್ಯಕಾಲದ ಶಿಕ್ಷಣ (£CE) ಕುರಿತ ಪಠ್ಯಕ್ರಮವನ್ನು 
ಪುನರ್‌ ವಿನ್ಯಾಸಗೊಳಸುವುದಕ್ಕೆ ಪ ಪಶ್ಚಿಮ ಬಂಗಾಳ. ಜಮ್ಮು-ಕಾಪ್ಕೀರ, ಉತ್ತರ ಪ್ರದೇಶ ಮತ್ತು ಅಸ್ಹಾಂನ ಸಮಗ್ರ ಶಿಶು 
ಅಭವೃದ್ಧಿ ಸೇವಾ ಇಲಾಖೆಗೆ (ICDS system) ತಾಂತ್ರಿಕ ಫರಣಿತಿ ಒದಗಿಸಿದ್ದಾರೆ. 'ಆರಂಭಿಕ ವರ್ಷಗಳಲ್ಪ ಭಾಷಾ 
ಕಲಕೆ'ಯು ಅವರ ನಿರಂತರ ಆಸಕ್ತಿಯ ಕ್ಷೇತ್ರವಾಗಿದೆ. ಅವರನ್ನು ಸಟ ಮೇಲ್‌ ಐಡಿ: 


shubhra.chatterji@vikramshila.org 


ಅ 


ಅನುವಾದ: ದೇವಿಕ ಧರ್ಮೀಷ್ಟೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 103 


104 


ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸುವ ಸರಕಾರದ ದೃಢವಾದ 
ಪ್ರಯತ್ನದ ಹೊರತಾಗಿಯೂ, ಆರು ಮತ್ತು ಹದಿಮೂರು 
ವಯಸ್ಸಿನೊಳಗಿನ 1.೨ ಮಿಲಅಯನ್‌ ಮಕ್ಕಳು ಶಾಲೆಯಿಂದ 
ಹೊರಗೆಯೇ ಉಳದಿದ್ದಾರೆ. ಇವರಲ್ಲ ಬಹುತೇಕ ಮಕ್ಕಳು 
ಅಭವೃದ್ಧಿಯ ಅಂಚಿನಲ್ಲರುವ ಸಮುದಾಯಕ್ಕೆ ಸೇರಿದವರು. 
ಇಂತಹ ಒಂದು ಪರಿಸ್ಥಿತಿಯು ಪೋಷಕರ ಮನೋಭಾವದಲ್ಲ ಆದ 
ಸ್ಥಿತ್ಯಂತರಗಳಂದಾಗಿ ಬದಲಾಗುತ್ತಿದ್ದರೂ, ಮುಸ್ಲಿಂ 
ಸಮುದಾಯದಲ್ಲ ಭೌಗೋಆಕ ಸಂಚಾರದ ನಿರ್ಬಂಧಗಳನ್ನು 
ಹೇರಲ್ಪಡುವ ಕಾರಣದಿಂದಾಗಿ ಆ ಸಮುದಾಯದ ಹೆಣ್ಣುಮಕ್ಷಳಗೆ 
ಶಿಕ್ಷಣದ ಅವಕಾಶಗಳು ಸಾಕಷ್ಟು ದೊರಕುತ್ತಿಲ್ಲ. ಶಿಕ್ಷಣದಿಂದ 
ದೊರಕುವ ಪ್ರಯೋಜನಗಳನ್ನು ಅರಿತುಕೊಂಡ ಮೇಲೆ. 
ಉದಾಹರಣಿಗೆ, ಹೆಣ್ಣು ಮಕ್ಷಳಗೆ ಉತ್ತಮ ಮದುವೆ ಸಂಬಂಧಗಳು 
ದೊರಕುವ ಭರವಸೆ ಮತ್ತು ಅದರ ಪರಿಣಾಮವಾಗಿ ಅವರ 
ಮುಂದಿನ ತಲೆಮಾರು ಸುಪಿಕ್ಷತರಾಗುವ ಹೆಚ್ಚನ ಅವಕಾಶಗಳು 
ಒದಗುವುದು. ಇವೆಲ್ಲವನ್ನೂ ಮನಗಂಡ ಪೋಷಕರು ಈಗ 
ಗುಣಮಟ್ಟದ ಶಿಕ್ಷಣಕ್ಸಾಗಿ ಒಂದಷ್ಟು ಹಣ ವ್ಯಯ ಮಾಡುವುದಕ್ಕೆ 
ಸಿದ್ಧವಾಗಿದ್ದಾರೆ. ಸಾರ್ವಜನಿಕ ಶಿಕ್ಷಣದ ಕಳಪೆ ಗುಣಮಟ್ಟದ 
ಕಾರಣದಿಂದಾಗಿ ಖಾಸಗಿ ಮಾರುಕಟ್ಟೆಯು ಬೆಳೆದು ನಿಲ್ಲುವುದಕ್ಕೆ 
ಕಾರಣವಾಗಿದ್ದು, ಅಲ್ಲ ಮಿಷನ್‌ ಎಂದು ಕರೆಯಲ್ಲಡುವ ವಸತಿ 
ಸಹಿತ ಸಂಸ್ಥೆಗಳು ಹೆಣ್ಣುಮಕ್ಷಳ ಭೌಗೋಳಕ ಸಂಚಾರದ 


@ 
ಸಮಸ್ಯೆಗಳಗೆ ಪರಿಹಾರವನ್ನು ಮುಂದೆ ಇಟ್ಟಿವೆ. 


ಖದಿಜತುಲ್‌ ಕುಬ್ರ ಗರ್ಲ್‌ ಮಿಷನ್‌ (ಕೆಕೆಜಮ್‌) ಹೆಣ್ಣು ಮಕ್ಕಳಿಗೆ 
ಮಾತ್ರ ಶಿಕ್ಷಣ ಒದಗಿಸುವ ಅಂತಹ ಒಂದು ಸಂಸ್ಥೆ. ಆ ಸಂಸ್ಥೆ 
ಇಲ್ಲವಾಗಿದ್ದರೆ ಬಹುಶಃ ಬಹಳಷ್ಟು ಹೆಣ್ಣುಮಕ್ಕಳು ಶಾಲೆಯಿಂದ 
ದೂರವುಳಯುತ್ತಿದ್ದರು. ಎಲ್ಲವನ್ನು ಒಂದೇ ಸೂರಿನಡಿ ಒದಗಿಸುವ 
ಸಾಮರ್ಥ್ಯದಿಂದಾಗಿ ಕೆಕೆಜಿಎಂಯು ವಿಶಿಷ್ಟವೆನಿಸಿದೆ ಎ೦ದು ಅಲ್ಲನ 
ವಿದ್ಯಾರ್ಥಿಗಳು ಹೇಳುತ್ತಾರೆ. ಟ್ಯೂಷನ್‌, ಆಹಾರ ಮತ್ತು ವಸತಿಗಾಗಿ 
ಅತ್ಯಲ್ಪ ಮಾಸಿಕ ಶುಲ್ಲವನ್ನು ಪಡೆಯಲಾಗುತ್ತದೆ. ನಿಗದಿತ 
ಪಠ್ಯಕ್ರಮದ ಜೊತೆಗೆ ಕೆಕೆಜಎಂ ವಿದ್ಯಾರ್ಥಿಗಳ ಅನುಭವಗಳನ್ನು 
ಹೆಚ್ಚಿಸಲು ಡಿಜಟಲ್‌ ತಂತ್ರಾಂಶಗಳನ್ನು ಬಳಸಲು ಶ್ರಮಿಸುತ್ತಿದೆ. 
ಸ್ಥೈಪ್‌ ಮೂಲಕ ವರ್ಚುವಲ್‌ ಇಂಗ್ಲೀಷ್‌ ತರಗತಿಗಳನ್ನು 
ನಡೆಸುವುದಕ್ಕಾಗಿ ಅದು ಆ್ಯನ್‌ ಫೌಂಡೇಷನ್‌ ಎಂಬ ಲಾಭರಹಿತ 
ಸಂಸ್ಥೆಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಫೌಂಡೇಷನ್‌ನ 
ಪ್ರಯಂಸೇವಕ ಬೋಧಕರು ಹುಡುಗಿಯರ ಉದ್ಯೋಗಾರ್ಹತೆ- 
ಯನ್ನು ಹೆಚ್ಚಿಸಲು ಗುಂಪಿನಲ್ಲ ಓದುವುದು. ಬರೆಯುವುದು ಮತ್ತು 
ಸಂಭಾಷಣಾ ತರಬೇತಿಯನ್ನು ಒಳೆಗೊಂಡ ತರಗತಿಗಳನ್ನು 
ನಡೆಸುತ್ತಾರೆ. ಬೋಧಕರೊಂದಿಗಿನ ನಿರಂತರ ಮಾತುಕತೆಯು 
ಹೊರಗಿನ ಪ್ರಪಂಚವನ್ನು ನೋಡಲು ಹುಡುಗಿಂಯರಿಗೆ 
ಕಿಟಕಿಯೊಂದನ್ನು ತೆರೆದು ಕೊಡುತ್ತಿದೆ ಮತ್ತು ಆ ಮೂಲಕ ಅವರ 
ತಿಳುವಳಕೆಯ ಪರಿಧಿಯನ್ನು ವಿಸ್ತರಿಸುತ್ತಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಖಾಸಗಿ ಮಿಷನ್‌ಗಳು ಯಾಕೆ ಇಷ್ಟು ಜನಪ್ರಿಯ? 


ಶಿಕ್ಷಣದ ಹಕ್ಕು (ಆರ್‌ಟಇ) ಕಾಯ್ದೆಂಶಖಖ ಶಾಲೆಯಿಂದ 
ಹೊರಗುಳಯುವ ಮಕ್ಕಳನ್ನು. ವಿಶೇಷವಾಗಿ 14 ವರ್ಷದೊಳಗಿನ 
ಮಕ್ಷಳ ಸಂಖ್ಯೆಯನ್ನು ಕಡಿಮೆಗೊಳಸುವ ಸಾಧನವಾಗಿದೆ. 
2೦14ರಲ್ತ್ಪ, ಶೇಕಡಾ 6.4ರಷ್ಟು ಪ್ರಾಥಮಿಕ ಶಾಲಾ ವಯಸ್ಸಿನ 
ಮಕ್ಕಳು ಮತ್ತು ಶೇಕಡಾ 5.7ರಷ್ಟು ಪ್ರೌಢಶಾಲಾ ವಯಸ್ಸಿನ ಮಕ್ಕಳು 
ಶಾಲೆಯಿಂದ ಹೊರಗುಳದಿದ್ದರು. ಎಲ್ಲಾ ಮಕ್ನಳಗೂ ಶಾಲಾ 
ಅವಕಾಶವನ್ನು ಒದಗಿಸಿಕೊಡುವಲ್ಲ ಗಣಸೀಂರು ಪ್ರಗತಿ 
ಸಾಧ್ಯವಾಗಿದ್ದರೂ, ಜನಸಂಖ್ಯೆಯ ಭಾರೀ ಗಾತ್ರದ ಕಾರಣದಿಂದಾಗಿ 
ಈ ಎರಡೂ ಶೇಕಡಾವಾರು ಅಂಕೆಗಳನ್ನು ಕೂಡಿದಾಗ ಸುಮಾರು 
1.9 ಮಿಲಅಯನ್‌ ಮಕ್ಕಳು (6ರಿಂದ 13 ವರ್ಷ) ಶಾಲೆಯಿಂದ 


ಹೊರಗುಳದಂತೆ ಆಗುತ್ತದೆ.” 


ಶಾಲೆಯಬುಂದ ಹೊರಗೆ ಉಳಯುವ ಪ್ರವೃತ್ತಿ ಮುಸ್ಲಿಂ ಮಕ್ಕಳಲ್ಲ 
ಗಣನೀಯವಾಗಿ ಚಾಲ್ಪಯಲ್ಪ್ಲದೆ. ಈ ಹೊರಗುಳಯುವಿಕೆಯ 
ಪ್ರಮಾಣವು ಎರಡೂ ವಯೋಮಾನದ ಗುಂಪಿನವರಲ್ಲೂ ಇತರೆ 
ಧಾರ್ಮಿಕ ಗುಂಪುಗಳ ಮಕ್ಷಳಲ್ಲ ಇರುವುದಕ್ಕಿಂತ ಹೆಚ್ಚಿನ 
ಪ್ರಮರಾಣದಲ್ಲದೆ. ಈ ಪ್ರಮಾಣವು ಕಿರಿಯ ಪ್ರಾಥಮಿಕ 
ವಯೋಮಾನದ ಮಕ್ಷಳಲ್ಲ ಶೇಕಡಾ ೨.1 ಇದ್ದು. ರಾಷ್ಟ್ರೀಯ 
ಸರಾಸರಿಗಿಂತ ಬಹಳವೇ ಹೆಚ್ಚಾಗಿದೆ. ಶಿಕ್ಷಣದ ವೆಚ್ಚ. ಜೊತೆಗೆ 
ಕೆಲಸಕ್ಕೆ ಹೋಗಲಾರದೆ ಆದಾಯದಲ್ಲ ಆಗುವ ಕಡಿತದಂತಹ 
ಹಣಕಾಸಿನ ಹೊರೆ ಇದರಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದು. ಈ 
ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಶಾಲೆಯಿಂದ 
ಹೊರಗುಳಯುವುದು ಸಾಮಾನ್ಯವಾಗಿದೆ. 


ಚಾರಿತ್ರಿಕವಾಗಿ. ಹುಡುಗಿಯರ ಶಾಲೆ ತೊರೆಯುವ ಪ್ರವೃತ್ತಿಯ 
ದರವು ಹುಡುಗರಲ್ಲ ಇರುವುದಕ್ಕಿಂತಲೂ ಹೆಚ್ಚಿಗೆ ಇದೆ. ಈ ದರವು 
ಪ್ರಾಥಮಿಕ ಹಂತದಿಂದ ಮುಂದಕ್ಕೆ ಹೋದಂತೆ ಇನ್ನಷ್ಟು ಏರುತ್ತಾ 
ಹೋಗುತ್ತದೆ. ಆರ್ಥಿಕ ಮುಧ್ದಟ್ಟನ ಜೊತೆಗೆ ಇತರೆ ಕೆಲವು ಅಂಶಗಳು 
ಹುಡುಗಿಯರ ಸಂದರ್ಭದಲ್ಲ ಅಸಮಾನ ಪರಿಣಾಮವನ್ನು 
ಜೀರುವುದು ಕಾಣುತ್ತದೆ. ಮುಸ್ಲಿಂ ನೆರೆಹೊರೆಯಲ್ಲ ಇತರರಿಗಿಂತ 
ಕಡಿಮೆ ಸಂಖ್ಯೆಯ ಶಾಲೆಗಳರುವುದು ಸಾಮಾನ್ಯವಾಗಿದೆ. 
ಹುಡುಗರು ತಾವು ಬಯಸಿದ ಶಿಕ್ಷಣವನ್ನು ಹುಡುಕುತ್ತಾ ದೂರದ 
ಊರಿಗೆ ಪ್ರಯಾಣಿಸಲು ಸಾಧ್ಯವಿದೆ. ಆದರೆ ಹೆಣ್ಣುಮಕ್ಷಳಗೆ ಇದು 
ಸಾಧ್ಯವಿಲ್ಲ. ಶಾಲೆಗಳಗೆ ಪ್ರವೇಶ ಸಾಧ್ಯವಿದ್ದಾಗಲೂ ಮೂಲ 
ಸೌಕರ್ಯಗಳ ಕೊರತೆ ಶಾಲೆಗಳಂದ ಹೊರಗುಳಯುವುದಕ್ಷೆ 
ಕಾರಣವಾಗುವುದೂ ಸಾಮಾನ್ಯವಾಗಿದೆ. ಗ್ರಾಮೀಣ ಭಾಗದ 
ಮೂರರಲ್ಲ ಒಂದರಷ್ಟು ಶಾಲೆಗಳಲ್ಲ ಹೆಣ್ಣುಮಕ್ಕಳಗೆ 
ಶೌಚಾಲಯಗಳೇ ಇರುವುದಿಲ್ಲ, ಶೌಚಾಲಯಗಳು ಇರುವ 
ಶಾಲೆಗಳಲ್ಲ ಕಾಲು ಭಾಗದಷ್ಟು ಶೌಚಾಲಯಗಳು ಬಳಕೆಗೆ 


ಯೋಗ್ಯವಾಗಿ ಇರುವುದಿಲ್ಲ." 


ಶಾಲೆಗಳಗೆ ಪ್ರವೇಶ ದೊರಕುವುದರ ಆಚೆಗೂ ಈ ಸಮಸ್ಯೆಯು 
ಚಾಚಿಕೊಂಡಿದೆ. ಶಾಲೆಯ ಒಳಗಿನ ತಮ್ಮ ಕಲಕೆಗೆ ಪೂರಕವಾಗಿ 
ಹಣ ವ್ಯಯುಸಬಲ್ಲ ವಿದ್ಯಾರ್ಥಿಗಳು ಸಳೀಯ ಖಾಸಗಿ ಟ್ಯೂಷನ್‌ 
ತರಗತಿಗಆಗೆ ಗುಂಪುಗುಂಪಾಗಿ ಹೋಗುತ್ತಾರೆ. ಮುಸ್ಲಿಂ 
ಸಮುದಾಯ ಪ್ರಧಾನವಾಗಿರುವ ಪ್ರದೇಶಗಳಲ್ಲ ಶಾಲೆಗಳು 
ಇಲ್ಲದಿರುವ ಕಾರಣಕ್ಕೆ, ಖಾಸಗಿ ಟ್ಯೂಷನ್‌ ಬೋಧಕರೂ 
ಇರುವುದಿಲ್ಲ. ಈ ಕಾರಣಕ್ಕೆ ಈ ಸಮುದಾಯದಲ್ಲ ಸಾಮಾನ್ಯವಾಗಿ 
ಕಳಪೆ ಗುಣಮಟ್ಟದ ಶಿಕ್ಷಣವನ್ನು ಕಾಣುತ್ತೇವೆ. ಮತ್ತೆ, ಮುಸ್ಲಿಂ 
ಹುಡುಗರು ಖಾಸಗಿ ಬೋಧಕರನ್ನು ಹುಡುಕುತ್ತ ದೂರದ ಸ್ಥಳಗಳಗೆ 
ಪ್ರಯಾಣಿಸಲು ಸಾಧ್ಯವಾದರೆ, ಹೆಣ್ಣುಮಕ್ನಳಗೆ ಭೌಗೋಳಆಕ 
ಚಲನೆಯ ಅವಕಾಶ ಅತಿ ಕಡಿಮೆ ಇರುತ್ತದೆ. 


ಆದರೆ ಸದ್ಯ ಮುಖ್ಯವಾಗಿ ಹೋಷಕರ ಮನೋಭಾವದಲ್ಲನ 
ಬದಲಾವಣೆಯ ಕಾರಣದಿಂದ ಅಂಗ ಅಸಮಾನತೆಯು 
ಕಡಿಮೆಯಾಗುತ್ತಿದೆ. ಹೆಚ್ಚನ ಶಿಕ್ಷಣ ದೊರೆತರೆ ಹೆಣ್ಣುಮಕ್ಕಳ 
ಮದುವೆಯ ಸಂಭಾವ್ಯತೆ ಉತ್ತಮವಾಗುವುದು ಹಾಗೂ ಒಂದು 
ವೇಳೆ ಮದುವೆಯ ನಂತರ ವಿಧವೆಯರಾದರೆ ಅವರುಗಳು 
ಸ್ವತಂತ್ರರಾಗಿ ಬದುಕಲು ಸಹಾಯಕವಾಗುತ್ತದೆ ಎನ್ನುವ 
ದೃಷ್ಟಿಕೋನವು ಹೆಣ್ಣುಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ನಿಟ್ಟನಲ್ಲ 
ಉತ್ಪಾಹ ಕಂಡುಬರಲು ಕಾರಣವಾಗಿದೆ."' ಪೋಷಕರು 
ಗುಣಮಟ್ಟದ ಶಿಕ್ಷಣಕ್ಕೆ ಹಣ ವ್ಯಯುಸಲು ಮನಸ್ಸು ಮಾಡಿದ್ದಾರೆ 
ಮತ್ತು ಎಲ್ಲ ಸಾರ್ವಜನಿಕ ಶಾಲೆಗಳು ಕಡಿಮೆ ಇವೆಯೋ ಅಲ್ವ 
ಖಾಸಗಿ ವ್ಯವಸ್ಥೆಯು ಹುಟ್ಟಕೊಳ್ಳುತ್ತಿದೆ. ಉದಾಹರಣೆಗೆ, ಪಶ್ಚಿಮ 
ಬಂಗಾಳದಲ್ಲಿ, ಉಚಿತ ಶಿಕ್ಷಣ ಕೊಡುವ ಸರಕಾರದ ಅತ್ಯುತ್ತಮ 
ಪ್ರಯತ್ನಗಳ ಹೊರತಾಗಿಯೂ. ಹಣ ಪಡೆದು ಶಿಕ್ಷಣ ನೀಡುವ 
ಮತ್ತು ಸರ್ಕಾರಿ ಶಾಲೆಗಳಲ್ಪರುವ ಶಿಕ್ಷಕರಿಗಿಂತ ಕಡಿಮೆ ಅರ್ಹತೆಯ 
ಶಿಕ್ಷಕರನ್ನು ಹೊಂದಿದ ಖಾಸಗಿ ಸಂಸ್ಥೆಗಳು ಅಥವಾ ಮಿಷನ್‌ಗಳು 
ಜಿಗುರೊಡೆದಿವೆ. ಈ ಸಂಸ್ಥೆಗಳು ಯಾವುದೇ ಶೈಕ್ಷಣಿಕ ಮಂಡಳಗಳ 
ಜೊತೆ ನೋಂದಣಿಯಾಗದೆ ಇರುವುದರಿಂದ ಅಲ್ಲ ಪರೀಕ್ಷೆಗಳನ್ನು 
ನಡೆಸುವುದು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಹತ್ತಿರದ ನೋಂದಾಲಯುತ 
ಶಾಲೆಗಕಲ್ಲ ದಾಬಲಾಗಿರುತ್ತಾರೆ. ಆದರೆ ತರಗತಿಗಳು ಮತ್ತು 
ವಾಸ್ತವ್ಯಕ್ಷಾಗಿ ಮಿಷನ್‌ ಸಂಸ್ಥೆಗಳಗೆ ಹಾಜರಾಗುತ್ತಾರೆ. ಕೇವಲ 
ಪರೀಕ್ಷೆಗಳನ್ನು ಮಾತ್ರ ನೋಂದಾಲುತ ಶಾಲೆಗಳಲ್ಲ ಹಾಜರಾಗಿ 
ಬರೆಯುತ್ತಾರೆ. 


ಕೆಕೆಜಎಂ ನಂತಹ ಕೆಲವು ಮಿಷನ್‌ ಸಂಸ್ಥೆಗಳು ವಿಶೇಷವಾಗಿ 
ಮುಸ್ಲಿಂ ಹೆಣ್ಣುಮಕಳನ್ನು ಮಾತ್ರವೇ ಸೇರಿಸಿಕೊಳ್ಳುತ್ತವೆ. 
ಇಲ್ಲವಾದರೆ ಅವರಲ್ಲ ಬಹಳ ಸಂಖ್ಯೆಯ ಹೆಣ್ಣುಮಕ್ಕಳು ಬಹುಶಃ 
ಶಾಲೆಯಿಂದ ಹೊರಗುಆಯುತ್ತಿದ್ದರು. 


ನಮ್ಯ ಅನುಭವಗಳು: 


ಪಶ್ಚಿಮ ಬಂಗಾಳದ ಹೌರಾ ಜಲ್ಲೆಯ ಬೈನನ್‌ ಹಳ್ಳಯಲ್ಲ 2೦14ರಲ್ಲಿ 
ಬದಿಜತುಲ್‌ ಕುಬ್ರಾ ಎಜುಕೇಷನ್‌ ಟ್ರಸ್ಟ್‌ನ ಆರಂಭಕ 
ಬಂಡವಾಳದಿಂದ ಕೆಕೆಜಿಎಂ ಸ್ಥಾಪನೆಯಾಗಿತ್ತು. ಶಾಲೆಯಲ್ಲ 6ರಿಂದ 
12ನೇ ತರಗತಿಯವರೆಗಿನ ಸುಮಾರು 5೦೦ ಮಕ್ಕಳದ್ದಾರೆ. ಅವರಲ್ಲ 
ಬಹುತೇಕರು ಕಡಿಮೆ ವರಮಾನವಿರುವ ಕುಟುಂಬದವರು. ಕೆಲವರು 
ಅನಾಥರು. ವಿದ್ಯಾರ್ಥಿನಿಯರು ಪಕ್ಲಿಮ ಬಂಗಾಳದ ವಿವಿಧ 
ಜಲ್ಲೆಗಳಂದ ಬಂದವರಾಗಿದ್ದು. ಪ್ರವೇಶ ಪರೀಕ್ಷೆಯ ಮೂಲಕ 
ದಾಖಲಾತಿ ಪಡೆದಿದ್ದಾರೆ. ಪರೀಕ್ಷೆಯಲ್ಲ ಅವರು ತೋರುವ 
ಸಾಮರ್ಥ್ಯದ ಜೊತೆಗೆ ಆರ್ಥಿಕ ಸ್ಥಾನಮಾನವು, ಅವರು 
ಪಾವತಿಸಬೇಕಾದ ಶಾಲಾ ಶುಲ್ಗವನ್ನು ನಿರ್ಣಯುಸುತ್ತದೆ. ಯಾವ 


ವಿದ್ಯಾರ್ಥಿಗಳಗೆ ಸಾಧ್ಯ ಇದೆಯೋ ಅವರು. ಟ್ಯೂಷನ್‌, ಊಟ 
ಮತ್ತು ವಸತಿಯನ್ನು ಒಳಗೊಂಡ ತಿಂಗಳ ವೆಚ್ಚ ರೂ. 4೦೦೦ 
ಪಾವತಿಸುತ್ತಾರೆ. ಅಗತ್ಯವಿರುವ ಬಹಳಷ್ಟು ಮಕ್ಕಳಗೆ ಈ ಶುಲ್ಲದಲ್ಲೂ 
ರಿಯಾಲಯುತಿ ನೀಡಲಾಗುತ್ತದೆ ಅಥವಾ ಶುಲ್ಲವನ್ನೇ ಮನ್ನಾ 
ಮಾಡಲಾಗುತ್ತದೆ. ಕೆಲವು ಶಿಕ್ಷಣ ತಜ್ಞರು, ದಾನಿಗಳ ದೇಣಿಗೆಗಳು 
ಮತ್ತು ಇತರ ಹಿತೈಷಿಗಳು ಠ ವೆಚ್ಚವನ್ನು ಸರಿದೂಗಿಸುತ್ತಾರೆ. 


ಶಾಲೆಯು ಬಂಗಾಳ ಭಾಷೆಯನ್ನು ಕಲಕಾ ಮಾಧ್ಯಮವಾಗಿ 
ಬಳಸುತ್ತಿದೆ ಮತ್ತು ಧಾರ್ಮಿಕ ಅಧ್ಯಯನಗಳನ್ನೂ ಒಳಗೊಂಡು 
ಮಾಧ್ಯಮಿಕ ಮತ್ತು ಮದರಸ ಎರಡೂ ಪಠ್ಯಕ್ರಮಗಳನ್ನೂ 
ಅನುಸರಿಸುತ್ತದೆ. ನಿತ್ಯದ ತರಗತಿಗಳ ಜೊತೆಗೆ. ಕಅಕೆಯಲ್ಲ 
ಕಷ್ಟಪಡುವ ವಿದ್ಯಾರ್ಥಿಗಳಗಾಗಿ ಪರಿಹಾರ ಬೋಧನೆಯ 
ತರಗತಿಗಳನ್ನು ಕೂಡ ಕೆಕೆಜಎಂ ಒದಗಿಸುತ್ತದೆ. ಹತ್ತನೆಯ 


ತರಗತಿಯ ಮಂಡಳ (೦೩ರ €«೩ams) ಪರೀಕ್ಷೆ ಮುಗಿಸಿದ ಬಳಕ, 
ಅದೇ ಸಂಸ್ಥೆಯಲ್ಲಯೇ ಎರಡನೇ ಹಂತದ ಶಿಕ್ಷಣವನ್ನು 
ಮುಂದುವರೆಸಲು ತನ್ನು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತದೆ. ಆ 
ಮೂಲಕ ಎರಡನೇ ಹಂತದಲ್ಲ ಶಾಲೆ ತೊರೆಯುವ ಮಕ್ನಳ 
ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ಕಡಿಮೆಯಾಗುವಂತೆ 
ಮಾಡಿದೆ. 


ಆ ಶಾಲೆಯು ಇತರೆ ಯಾವುದೇ ಶಾಲೆಯಷ್ಟೇ ಸುಸಜ್ಞತವಾಗಿದೆ. 
ತರಗತಿ ಕೊಠಡಿಗಳು, ವಿಜ್ಞಾನ ಮತ್ತು ಕಂಪ್ಯೂಟರ್‌ 
ಪ್ರಯೋಗಾಲಯಗಳು, ಒಂದು ಗ್ರಂಥಾಲಯ, ಒಂದು ಪ್ರಾರ್ಥನಾ 
ಕೊಠಡಿ ಮತ್ತು ಒಂದು ಸಣ್ಣ ಆಟದ ಮೈದಾನವು ಹೆಮ್ಮೆಪಡುವಂತೆ 
ಇವೆ. ವಸತಿ ನಿಲಯದಲ್ಲ ವಿಶಾಲವಾದ, ಸಾಮಾನ್ಯ ಕೊಠಡಿಗಳದ್ದು. 
ಪ್ರತಿ ಕೊಠಡಿಂರಯುಲ್ಲ ಸುಮರಾರು ಮೂವತ್ತರವರೆಗೂ 
ವಿದ್ಯಾರ್ಥಿನಿಯರು ಉಳದುಕೊಳ್ಳುತ್ತಾರೆ. ದಿನಕ್ಕೆ ನಾಲ್ದು ಸಲ 
ಆಹಾರವನ್ನು ನೀಡಲಾಗುತ್ತದೆ. ದಿನಕ್ಕೆ ಐದು ಸಲ ನಮಾರು್‌ 
ನಿರ್ವಹಿಸುವ ವ್ಯವಸ್ಥೆಯುದೆ. ಕುಟುಂಬದ ಸದಸ್ಯರು ವಾರಕ್ಕೆ ಒಂದು 
ಸಲ ಬಂದು ವಿದ್ಯಾರ್ಥಿನಿಯರನ್ನು ಭೇಟ ಮಾಡಬಹುದಾಗಿದೆ. 
ಶಾಲಾ ಆವರಣದೊಳಗೆ ಅವರಿಗೆ ಮೊಬೈಲ್‌ ಘೋನ್‌ ಬಳಕೆ 
ನಿಷೇಧಿಸಲಾಗಿದೆ. ಈ ಸಂಸ್ಥೆಗಳು ಇಷ್ಟೊಂದು ಜನಪ್ರಿಯವಾಗಲು 
ಕಾರಣ ಅವುಗಳಲ್ಲ ಇರುವ ವಸತಿ ಸೌಕರ್ಯಗಳೇ ಆಗಿವೆ. ಆ 
ಮೂಲಕ ಹೆಣ್ಣುಮಕ್ಕಳಿಗೆ ಇದ್ದ ಭೌಗೋಳಆಕ ಸಂಚಾರ ನಿರ್ಬಂಧ 
ಕಾರಣವಾದ ಹಲವಾರು ಸವಾಲುಗಳನ್ನು ಮೀರುವುದಕ್ಕೆ 
ಸಾಧ್ಯವಾಯುತು. ಈ ಶಾಲೆಗಳಲ ದೊಡ್ಡ ಪ್ರಮಾಣದಲ್ಲ ಮಹಿಳಾ 
ಶಿಕ್ಷಕಿಯರೇ ಇರುವುದರಿಂದಾಗಿ ಅವು ಹೆಣ್ಣುಮಕ್ಷಳಗೆ ಹೆಚ್ಚು 
ಆಪ್ಪವಾಗಿವೆ. ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುವುದಕ್ಷೆ ಮಹಿಳೆಯರಿಗೆ 
ಇರುವ ನಿರ್ಬಂಧಗಳು. ಶಿಕ್ಷಣ ಮತ್ತು ಆರೋಗ್ಯಗಳ ಹೊರತಾದ 
ಉದ್ಯೋಗಗಳಲ್ಲ ಸೇರಿಕೊಳ್ಳುವುದಕ್ಕೆ ಇರುವ ಅಡೆತಡೆಗಳು, 
ಹೆಣ್ಣುಮಕ್ಕಳ ಪದವಿ ಪೂರ್ವ ಶಾಲೆಗಳು ಇರುವಲ್ಲ ಸ್ಥಳೀಯವಾಗಿ 
ಶಿಕ್ಷಿತ ಮಹಿಳೆಯರ ಗುಂಪುಗಳನ್ನು ಸೃಷ್ಟಿಸಿವೆ (ಅಂದ್ರಾಬ. ದಾಸ್‌ 
ಮತ್ತು ಬ್ಹಾಜ. 2೦13). ಅದೇ ತತ್ವವು ಇಲ್ಲೂ ಅನ್ಹ್ಷಯವಾಗುತ್ತದೆ. 
ಕೆಲವು ಮಹಿಳಾ ಶಿಕ್ಷಕರು ಶಾಲಾ ಆವರಣದ ಒಳಗೇ ವಾಸಿಸಿದರೆ 
ಇತರರು ಪಕ್ಕದ ಊರುಗಳಂ೦ದ ಬರುತ್ತಾರೆ. ಅದರ ಪರಿಣಾಮವಾಗಿ 
ಸರಕಾರಿ ಶಾಲೆಗಳಲ್ಲ ಗುಣಮಟ್ಟದ ಶಿಕ್ಷಣ ಇಲ್ಲದಿರುವುದಕ್ಕೆ 
ಕಾರಣವಾಗಿರುವ ಶಿಕ್ಷಕರ ಗೈರು ಹಾಜರಿಯು ಇಲ್ಲ ಅಕ್ಷರಶಃ ಇಲ್ಲ. 
ಕೆಕೆಜಿಎ೦ ಸಂಸ್ಥೆಯ ಬಹುತೇಕ ವಿದ್ಯಾರ್ಥಿನಿಯರು. ಪ್ರತಿಯಾಗಿ, 
ಶಿಕ್ಷಕಿಯರಾಗುವುದನ್ನೇ ಬಯಸುತ್ತಾರೆ. ಈ ವಿದ್ಯಮಾನವು 
ಮುಸ್ಲಿಂ ಸಮುದಾಯಗಳು ಇರುವಲ್ಪ್ಲ ಖಾಸಗಿ ಶಾಲೆಗಳು 
ಸ್ಥಾಪನೆಯಾಗುವುದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತದೆ 
ಎಂದು ನಾವು ಭಾವಿಸುತ್ತೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


106 


ಇತರ ವೈಶಿಷ್ಟ ಗಳು 
ಪಠ್ಯೇತರ ಬೆಂಬಲ 


ತನ್ನು ವಿದ್ಯಾರ್ಥಿಗಳಗೆ ಸಮಗ್ರ ಕಲಕೆಯ ಅನುಭವವನ್ನು 
ಒದಗಿಸುವುದಕ್ಕಾಗಿ ಕೆಕೆಜಎಂ ಪಠ್ಯಕ್ರಮದ ಜೊತೆಜೊತೆಗೆ ಹಲವು 
ಚಟುವಟಕೆಗಳನ್ನೂ ಒಳಗೊಳಸಿದೆ. ಕಂಪ್ಯೂಟರ್‌ ತರಗತಿಗಳು 
ಹೆಣ್ಣುಮಕ್ಕಳಗೆ ವರ್ಡ್‌ ಫೈಲ್‌ನಲ್ಲ ಬೆರಳಚ್ಚು ಮಾಡುವುದು. ಪವರ್‌ 
ಪಾಯುಂಟ್‌ ಪ್ರಸ್ತುತಿ ಸಿದ್ದಪಡಿಸುವುದು ಮತ್ತು ಇಮೇಲ್‌ 
ಕಕುಹಿಸುವಂತಹ ಪ್ರಾಥಮಿಕ ಕಾರ್ಯಗಕಲ್ಲ ತರಬೇತಿ ಹೊಂದಲು 
ಸಹಾಯಮಾಡುತ್ತದೆ. ಹೆಣ್ಣುಮಕ್ಷಳಗೆ ಬ್ಯಾಡ್ಕಿಂಟನ್‌ ಅಥವಾ ಕಬಡ್ಡಿ 
ಆಡುವುದು ಅಥವಾ ಯೋಗವನ್ನು ಕಲಯುವಂತಹ ನಿಯಮಿತ 
ದೈಹಿಕ ತರಬೇತಿ ತರಗತಿಗಳು ನಡೆಯುತ್ತವೆ. ಸಂಸ್ಥೆಯಲ್ಲ ವಾರ್ಷಿಕ 
ಕ್ರೀಡಾ ದಿನವೂ ಇದ್ದು. ವಿವಿಧ ಆಟೋಟ ಮತ್ತು ಕ್ರೀಡಾ 
ಸ್ಪರ್ಧೆಗಳನ್ನು ಆಯೋಜಸಲಾಗುತ್ತದೆ. ಆಸಕ್ತರಿಗೆ ಚಿತ್ರಕಲೆ. ಹೊಲಗೆ 
ಮತ್ತು ಕಸೂತಿ ಕಲೆಯ ತರಗತಿಗಳನ್ನು ಒದಗಿಸುವುದರೊಂದಿಗೆ 
ಕರಕುಶಲ ಕಲೆಗಳಗೂ ಪ್ರೋತ್ಸಾಹಿಸಲಾಗುತ್ತದೆ. ಕೆಲವೊಮ್ಮೆ 
ಶಾಲೆಯು ಹೆಣ್ಣುಮಕ್ಕಳಗೆ ಪ್ರಥಮ ಚಿಕಿತ್ಸೆ ಮತ್ತು ಪ್ರಾಥಮಿಕ 
ಶುಶ್ರೂಷಾ ಕೌಶಲ್ಯಗಳ ತರಬೇತಿ ಕೊಡಲು ಸ್ಥಳೀಯ ಆರೋಗ್ಯ 
ಕಾರ್ಯಕರ್ತರನ್ನು ಆಹ್ಹಾನಿಸುತ್ತದೆ. 


ಇವುಗಳಲ್ಲ ಕೆಲವು ಚಟುವಟಕೆಗಳು ತರಗತಿಗಳು ಮುಗಿದ ಮೇಲೆ 
ಸಂಜೆಯ ಹೊತ್ತಿನಲ್ಲ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವಂತೆ 
ಮಾಡುತ್ತವೆ. 15೦೦ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿರುವ 
ಗ್ರಂಥಾಲಯವು ಎಲ್ಲಾ ಸಮಯದಲ್ಲೂ ತೆರೆದಿರುತ್ತದೆ. ಈ 
ಸಂಗ್ರಹವು ಹೆಚ್ಚಾಗಿ ಬಂಗಾಆ ಭಾಷೆಯಲ್ಲರುವ ಪಠ್ಯಪುಸ್ತಕ ಮತ್ತು 
ಕಾದಂಬರಿಗಳು ಅಥವಾ ಸಣ್ಣ ಕತೆಗಳ ಮಿಶ್ರಣವನ್ನು ಒಳಗೊಂಡಿದೆ. 
ಇವುಗಳಲ್ಲಿ ಸುಮಾರು 2೭೦೦ ಇಂದ್ದಿಷ್‌ ಮಸ್ತಕಗಳೂ ಇವೆ. 
ದೂರದರ್ಶನ. ಮೊಬೈಲ್‌ ಘೋನ್‌ ಮತ್ತು ಇತರ ರೀತಿಯ 
ತೊಡಗಿಕೊಳ್ಳುವಿಕೆಯ ಅವಕಾಶಗಳು ಇಲ್ಲದೇ ಇರುವಾಗ, 
ವಿದ್ಯಾರ್ಥಿಗಳು ತಮ್ಮ ಸಂಜೆಯ ವಿರಾಮವನ್ನು ಹೆಚ್ಚಾಗಿ 
ಓದುವುದಕ್ಕೆ ಮತ್ತು ಅಧ್ಯಯನಕ್ಕೆ ಬಳಸುತ್ತಾರೆ. 


ಭಾರತದಲ್ಲ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಡಿಜಟಲ್‌ 
ತಂತ್ರಾಂಶವು ವ್ಯಾಪಕವಾಗಿ ಅನ್ವೇಷಿಸಲ್ಪಡುತ್ತಿದೆ; ಕೆಕೆಜಎಂ ಕೂಡ 
ಅದರಲ್ಲ ಬಹಳ ಹಿಂದೆ ಜದ್ದಿಲ್ಲ ಅದರ ಕನಿಷ್ಟ ಮಟ್ಟದ 
ಮೂಲಸೌಕರ್ಯಗಳ ಹೊರತಾಗಿಯೂ, ಕೆಕೆಜಎಂ ತನ್ನ ನಿಗದಿತ 
ಪಠ್ಯಕ್ರಮವನ್ನು ವರ್ಚುವಲ್‌ ಇಂಗ್ಲಿಷ್‌ ತರಗತಿಗಳ ಮೂಲಕ 
ಅಧಿಕಗೊಳಸಲು ಶ್ರಮಿಸುತ್ತಿದೆ. ಶಾಲೆಯು ಇಂದ್ದಿಷನ್ನು ಎರಡನೇ 
ಭಾಷೆಯಾಗಿ ಕಲಸುತ್ತಿದ್ದರೂ, ವಿದ್ಯಾರ್ಥಿನಿಯರು ಅದನ್ನು 
ಬಕಸುವುದರಲ್ಲ ಸಾಕಷ್ಟು ಪರಿಣಿತರಾಗಿಲ್ಲ. ಈ ಹಿನ್ನಡೆಗೆ ಇಂದ್ದಿಷ್‌ 
ಭಾಷೆಯನ್ನು ಉರುಹೊಡೆದು ಕಲಸುವ ಶಿಕ್ಷಕ ವರ್ಗದ ಮತ್ತು 
ಸ್ಥಳೀಯ ಶಿಕ್ಷಿತ ಮಹಿಳೆಯರ ಪಾತ್ರವು ಗುರುತರವಾಗಿದೆ. 


ಆ್ಯನ್‌ ಫೌಂಡೇಷನ್‌ 


ತನ್ನದೇ ವ್ಯವಸ್ಥೆಯಲ್ಲರುವ ಈ ನ್ಯೂನತೆಗಳನ್ನು ಅರಿತಿರುವ ಮತ್ತು 
ಉದ್ಯೋಗಾರ್ಹತೆಗೆ ಇಂಗ್ಲಿಷ್‌ ಭಾಷಾ ಪ್ರಾವೀಣ್ಯತೆಂರು 
ಪ್ರಾಮುಖ್ಯತೆಯನ್ನು ಗುರುತಿಸಿರುವ ಕೆಕೆಜಎಂ, ಈ ಅಂತರವನ್ನು 
ಹೋಗಲಾಡಿಸಲು ಲಾಭ ರಹಿತ ಸಂಸ್ಥೆಯಾದ ಆ್ಯನ್‌ ಫೌಂಡೇಷನ್‌ 
ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಈ ಫೌಂಡೇಷನ್‌ 
ಜಾಗತಿಕವಾಗಿ ಅನುಕೂಲತೆ ಇಲ್ಲದಿರುವ ಮಕ್ಕಳಗೆ. ಶಾಲೆ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


ಅನಾಥಾಲಯಗಕ ಯುವಕರಿಗೆ ಆನ್‌ಲೈನ್‌ ಮೂಲಕ ಇಂದ್ಲಿಷ್‌ 
ಮತ್ತು ಕಂಪ್ಯೂಟರ್‌ ತರಗತಿಗಳನ್ನು ಒದಗಿಸುತ್ತದೆ. ಯಶಸ್ವೀ 
ಯುವ ವೃತ್ತಿಪರರು ಸಮಾಜದಿಂದ ತಾವು ಪಡೆದುದನ್ನು 
ಹಿಂದಿರುಗಿಸಲು. ಸಮಾಜಕ್ತೆ ತಮ್ಮ ಕೊಡುಗೆ ಕೊಡಲು 
ನಿರ್ವಹಿಸಬೇಕಾದ ಪಾತ್ರಗಳ ಬಣ್ಣೆ ಹೆಚ್ಚು ಅರಿವು ಬೆಳೆಸಿ- 
ಕೊಳ್ಳುತ್ತಿದ್ದಾರೆ. ಆದರೆ ಬಹಳ ಸಲ ತಮ್ಮ ಇಚ್ಛೆಯನ್ನು 
ಕಾರ್ಯರೂಪಕ್ಕೆ ತರಲು ಸಮಯದ ಅಥವಾ ಭೌಗೋಳಕ 
ಅಂತರದ ಅಡೆತಡೆಗಳ ಕಾರಣಕ್ಷೆ ಕಷ್ಟವನ್ನು ಅನುಭವಿಸುತ್ತಾರೆ. 
ಆ್ಯನ್‌ ಫೌಂಡೇಷನ್‌ ಇಂತಹ ಅಡ್ಡಿ ಆತಂಕಗಳನ್ನು ಪರಿಣಾಮ- 
ಕಾರಿಯಾಗಿ ನಿವಾರಿಸುತ್ತದೆ. ಅದು ಅಂತರ್ಜಾಲದ ಮೂಲಕ 
ಜಗತ್ತಿನಾದ್ಯಂತ ಇರುವ ಕ್ರಿಯಾಶೀಲ ಸ್ರಯಂ-ಸೇವಕರನ್ನು 
ಜಗತ್ತಿನಾದ್ಯಂತ ಹುಡುಕ ಅವನನ್ನು / ಅವಳನ್ನು ತಮ್ಮ ಒಂದು 
ಪಾಲುದಾರಿ ಘಟಕದ ಜೊತೆಗೆ ಸೇರಿಸುತ್ತದೆ. 


ಕೆಕೆಜಿಎಂನಲ್ಲ. ಪ್ರತಿದಿನ ವಿವಿಧ ವರ್ಗಗಳ ಮಕ್ನಳಗೆ ಒಂದು 
ಗಂಟಿಯ ತರಗತಿಯನ್ನು ಫೌಂಡೇಷನ್‌ ನಡೆಸುತ್ತದೆ. ಕೆಕೆಜಎಂನ 
ಒಂದು ತರಗತಿಯಲ್ಲ ಸುಮಾರು 5೦ ಮಕ್ನಳರುತ್ತಾರೆ; ಪ್ರತಿ 
ವರ್ಗವನ್ನು 10-12 ಮಕ್ಷಳ ಸಣ್ಣ ಗುಂಪುಗಳಾಗಿ ವಿಭಜಸಿ ಆ 
ಗುಂಪಿಗೆ ಒಬ್ಬ ಪ್ರಯಂಸೇವಕರನ್ನು ನೇಮಿಸಲಾಗುತ್ತದೆ. ಯುಎಸ್‌. 
ಯುಕೆ, ಕೆನಡಾ ಮತ್ತು ಬಾಂಗ್ಲಾದೇಶ ಸೇರಿದಂತೆ 
ಪ್ರಪಂಚದಾದ್ಯಂತ ನೆಲೆಯೂರಿರುವ, ಚೆನ್ನಾಗಿ ಬಂಗಾಳ 
ಭಾಷೆಯನ್ನು ಬಲ್ಲ ಈ ಸ್ಟ್ರಯಂಸೇವಕರು ಹೆಚ್ಚಾಗಿ ಹೆಚ್ಚಾಗಿ 
ಮಹಿಳೆಯರೇ ಆಗಿರುತ್ತಾರೆ. ಪ್ರತಿ ಗುಂಪಿಗೂ ಒಂದು ಗಂಟಿಯ 
ಕಾಲ ವಾರದ ಎರಡು ದಿನಗಳಲ್ಲ ಕಲಸಲಾಗುತ್ತದೆ. 
ವಾರಾಂತ್ಯೃದಲ್ಲೂ ಈ ತರಗತಿಗಳು ನಡೆಯುತ್ತವೆ. ಸಂಜೆಯ ವೇಳೆ 
ತರಗತಿಗಳು ನಡೆಯುವುದರಿಂದ ಅವರ ದೈನಂದಿನ ಕೆಲಸಗಳಗೆ 
ಅಡ್ಡಿಯಾಗುವುದಿಲ್ಲ. ಸ್ಕೈಪ್‌ ಆಪ್‌ನ ಮೂಲಕ ತರಗತಿಗಳು 
ನಡೆಯುತ್ತವೆ. ಕೆಕೆಜಿಎಂನಲ್ಲ ಹನ್ನೆರಡು ಹುಡುಗಿಯರು ಒಂದು 
ಲ್ಯಾಪ್‌ಟಾಪ್‌ನ ಎದುರು ಕುಳತುಕೊಳ್ಳುತ್ತಾರೆ. ಕೆಕೆಜಿಎಂನ ಒಬ್ಬರು 
ಶಿಕ್ಷಕರು ತರಗತಿ ನಡೆಯುವಾಗ ಸಹಕರಿಸುತ್ತಾರೆ. ಯಾವುದೇ 
ಪ್ಪ್ತಯಂಸೇವಕಿಯು ತರಗತಿಯನ್ನು ನಡೆಸುವುದಕ್ಕೆ ಲಭ್ಯ 
ಇಲ್ಲದಿದ್ದಾಗ ಆ್ಯನ್‌ ಪೌೌಂಡೇಷನ್‌ನ ಕಾಂರ್ಶುಕ್ರಮು 
ಸಂಯೋಜಕರಿಗೆ ಅವರು ಮಾಹಿತಿ ಕೊಡಬೇಕು. ಆಗ ಅವರು 
ಬದಲ ಬೋಧಕರ ವ್ಯವಸ್ಥೆಯನ್ನು ಮಾಡುತ್ತಾರೆ. ಬದಲ ಶಿಕ್ಷಕರು 
ಕೂಡ ಲಭ್ಯ ಇಲ್ಲದಾಗ ಬಳಸಲೆಂದೇ ಸಾಕ್ಷ್ಯಚಿತ್ರ ಮತ್ತು ಕಿರು 
ಚಿತ್ರಗಳ ಒಂದು ಭಂಡಾರವೂ ಬೋಧಕರಿಂದ ನಿರ್ವಹಿಸಲ್ಪಡುತ್ತದೆ. 
ಅಂತಹ ಸಂದರ್ಭಗಳಕಲ್ಲ ಕೆಕೆಜಎಂನ ಸುಗಮಕಾರರಿಗೆ ಮಾಹಿತಿ 
ನೀಡಲಾಗುತ್ತದೆ ಮತ್ತು ವಿಡಿಯೋ ಸಂಪರ್ಕ ಕೊಂಡಿಯನ್ನು 
ಹಂಚಿಕೊಳ್ಳುತ್ತಾರೆ. ಅವರು ಅದನ್ನು ತರಗತಿಯಲ್ಲ ಪ್ರದರ್ಶಿಸುತ್ತಾರೆ. 


ಸ್ರಯಂಸೇವಕ ಬೋಧಕರು ತರಗತಿಗೂ ಮೊದಲೇ ತಯಾರಿಸಿದ 
ಒಂದಷ್ಟು ಹಿದುವ ಸಾಮರ್ರಿಗಳು. ಬರವಣಿಗೆ ಮತ್ತು ಸಂಭಾಷಣೆಯ 
ಚಟುವಟಕೆಗಳನ್ನು ಈ ತರಗತಿಗಳು ಒಳಗೊಂಡಿವೆ. ಬರೆಯುವ 
ಮತ್ತು ಓದುವ ಚಟುವಟಕೆಗಳನ್ನು ಹೆಣ್ಣುಮಕ್ಕಳು ತಕ್ಕಮಟ್ಟಗೆ 
ಚೆನ್ನಾಗಿಯೇ ನಿರ್ವಹಿಸುತ್ತಾರೆ, ಆದರೆ ಸರಾಗವಾಗಿ ಸಂವಾದಿಸಲು 
ಪ್ರಯಾಸಪಡುತ್ತಾರೆ ಎಂಬುದು ಅನುಭವದಿಂದ ಕಂಡುಬಂದಿದೆ. 
ಇಂಗ್ಲಿಷ್‌ ಭಾಷೆಯಲ್ಲ ಸಂಭಾಷಿಸಲು ಅವರಿಗೆ ಆತ್ಕವಿಶ್ಥಾಸದ 
ಕೊರತೆ ಇರುವ ಕಾರಣಕ್ಷೆ ಬಹಳ ಸಂಕೋಚಪಟ್ಟುಕೊಳ್ಳುವುದೇ 
ಅವರು ಅನುಭವಿಸುವ ಪ್ರಾರಂಭದ ಅಡೆತಡೆಯಾಗಿದೆ. ಇದನ್ನು 
ಮೀರಿ ನಿಲ್ಲುವಂತೆ ಮಾಡಲು ಅವರನ್ನು ಇಬ್ಬರ ಗುಂಪಾಗಿಸಿ ಪರಪ್ಪರ 
ಮಾತನಾಡುವಂತೆ ಹೇಳಲಾಗುತ್ತದೆ. ಪ್ರತೀ ವಿದ್ಯಾರ್ಥಿಯ 
ಸಾಮರ್ಥ್ಯವನ್ನು ನಿರ೯ಲಯುಸಲು ಬೋಧಕರು ಸಾಕಷ್ಟು 


ಸಮಯವನ್ನು ತರಗತಿಯೊಂದಿಗೆ ವ್ಯಯುಸುತ್ತಾರೆ. ಬಳಕ ಹೆಚ್ಚು 
ಸಮರ್ಥರನ್ನು ಕಡಿಮೆ ಸಾಮರ್ಥ್ಯದ ವಿದ್ಯಾರ್ಥಿಗಳೊಂದಿಗೆ 
ಸೇರಿಸಲು ಅವರು ಆಗಾಗ ಇಬ್ಬರ ಗುಂಪುಗಳನ್ನು ಅದಲುಬದಲು 
ಮಾಡುತ್ತಾರೆ. ದುರ್ಬಲ ವಿದ್ಯಾರ್ಥಿಗಳು ಗುರುತಿಸುವಷ್ಟು 
ಸುಧಾರಿಸಿದರೆ ಸಮರ್ಥ ವಿದ್ಯಾರ್ಥಿಗಳು ಚೆನ್ನಾಗಿ 
ನಿರ್ವಹಿಸುವುದನ್ನು ಮುಂದುವರಿಸುತ್ತಾರೆ ಎಂಬುದನ್ನು 
ಆಧಾರಗಳು ತೋರಿಸುತ್ತವೆ. 

ಅವರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಲು. ದಿನನಿತ್ಯದ 
ಸಾಮಾನ್ಯ ಸಂಭಾಷಣೆಗಳನ್ನು. ಉದಾಹರಣೆಗೆ ಹೊಸಬರ ಜೊತೆಗೆ 
ತಮ್ಮನ್ನು ತಾವು ಪರಿಚಯುಸಿಕೊಳ್ಳುವುದು ಅಥವಾ ಪರಸ್ಪರ 
ಹವ್ಯಾಸಗಳನ್ನು ಅಥವಾ ಆಸಕ್ತಿಗಳನ್ನು ಚರ್ಚಿಸುವುದನ್ನು 
ಸರಾಗವಾಗಿ ಕೈಗೊಳ್ಳುವಂತೆ ಬೋಧಕರು ಪ್ರಯತ್ನಿಸುತ್ತಾರೆ. 
ಅಂಗಡಿಗೆ ಭೇಟ ನೀಡಿದಾಗ ಅಥವಾ ಪೊಲೀಸರಿಗೆ ಒಂದು 
ಅಪರಾಧದ ಬಗೆಗೆ ವರದಿ ಕೊಡುವಾಗ ತಮ್ಮನ್ನೇ ತಾವು 
ಅಭವ್ಯಕ್ತಿಸಿಕೊಳ್ಳುವಂಥ ಸಂದರ್ಭ ಆಧಾರಿತ ಸಂವಹನಗಳನ್ನು 
ಕೂಡಾ ಅವರು ಅಭ್ಯಾಸ ಮಾಡುತ್ತಾರೆ. ವ್ಯಕ್ತಿಗಳು ಪರಸ್ಪರ 
ಸ್ಪಷ್ಟವಾಗಿ ಸಂವಾದ ನಡೆಸುವ ವೀಡಿಯೋಗಳನ್ನು ವೀಕ್ಷಿಸುವುದೂ 
ಫಲಪ್ರದ ಪರಿಣಾಮಗಳನ್ನು ಉಂಟುಮಾಡಿದೆ. ಚಟುವಟಕೆಗಳನ್ನು 
ಆಟದ ರೂಪದಲ್ಲ ಬಳಸಿದಾಗ ಅಥವಾ ಅವರನ್ನು ನಿಯಮಿತವಾಗಿ 
ಶ್ರೇಕಿಯಲ್ಲ ಗುರುತಿಸಿ ಸಾಧಕರನ್ನು ಪ್ರಶಂಸಿಸಿದಾಗ 
ವಿದ್ಯಾರ್ಥಿನಿಯರ ಸಾಧನೆಗಳು ಉತ್ತಮಗೊಂಡಿವೆ. 


ನಿಜವಾಗಿಯೂ, ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚನದು ಈ ಇಂದ್ದಿಷ್‌ 
ತರಗತಿಗಳಲ್ಲ ಇದೆ. ಸೀಮಿತ ಮತ್ತು ನಿಷ್ಠುರ ನಿರ್ಬಂಧಿತ 
ಸನ್ನಿವೇಶಗಳಲ್ಲರುವ ಹೆಣ್ಣುಮಕ್ಷಳಗೆ. ಪ್ರತಿ ವಾರವು ಒಂದೆರಡು 
ಗಂಟಿಗಳ ಕಾಲ ಎಲ್ಲಾ ಕಟ್ಟುಪಾಡುಗಳ೦ದ ಮುಕ್ತವಾಗಿರುವುದಕ್ಕೆ 
ಈ ತರಗತಿಗಳು ಅವಕಾಶ ಮಾಡಿಕೊಡುತ್ತವೆ. ಅವು ಹೊರ 
ಪ್ರಪ೦ಚಕ್ಷೆ ಒಂದು ಕಿಟಕಿಯಂತಿದ್ದು, ಆ ನಿಟ್ಟನಲ್ಲ ಸಾಕಷ್ಟು 
ವಿಶಿಷ್ಟವಾಗಿದೆ. ಯಶಸ್ತೀ ಯುವ ಮಹಿಳೆಯರಾದ ಈ ಬೋಧಕರು 
ಕೆಕೆಜಎಂನ ವಿದ್ಯಾರ್ಥಿನಿಯರಲ್ಲ ಒಂದು ಭರವಸೆಯ ಭಾವವನ್ನು 
ಉದ್ದೀಪಿಸುತ್ತಾರೆ. ಅದು ಎಲ್ಲಾ ಆಪತ್ತುಗಳ ಹೊರತಾಗಿಯೂ 
ಸಾಧನೆಯ ಹೊಸ ಮಜಲನ್ನು ಆಶಿಸುವುದಕ್ಕೆ ಸಹಾಯ 
ಮಾಡುತ್ತದೆ. 


ಅಲ್ಪಿಯ ಪರಿಸರವು ಹಲವರಿಗೆ ಉಸಿರುಗಟ್ಟಸುವಂತೆ 
ಕಾಣಿಸಬಹುದು. ಆದರೆ ಕೆಕೆಜಎಂನ ವಿದ್ಯಾರ್ಥಿನಿಯರು ಬಹಳ 
ಖುಷಿಯಿಂದ ಇರುತ್ತಾರೆ ಎಂಬುದು ಗಮನಾರ್ಹವಾಗಿದೆ. ಅವರು 
ಕುಟು೦ಬಗಳ೦ದ ದೂರವಾಗಿ ವಾಸಿಸ ಬೇಕಿರುವುದು ಮತ್ತು 
ತಮ್ಮೆಲ್ಲಾ ಕೆಲಸಗಳನ್ನು ಸ್ವತಃ ಮಾಡಬೇಕಿರುವುದು ನಿಜವಾದರೂ. 
ಸ್ನೇಹಿತೆಯರ ಜೊತೆಗಿರುವುದರಿಂದ ಸಂತೋಷದಲ್ಲರುತ್ತಾರೆ. 
ಅವರು ಏನಾದರೂ ಮನೆಯಲ್ಲೇ ಉಳದಿದ್ದರೆ ಈ ಸರಳ 
ಸಂತೋಷದಿಂದ ಅವರು ವಂಚಿತರಾಗುತ್ತಿದ್ದರೋ ಏನೋ. 


ಭವಿಷ್ಯದೆಡೆಗೆ ನೋಡುತ್ತಾ 


2೦16ರಿಂದ ಪದವಿ ಪಡೆದು ಉನ್ನತ ಶಿಕ್ಷಣಕ್ಕೆ ಹೋಗುವ 
ಕೆಕೆಜಎಂನ ವಿದ್ಯಾರ್ಥಿಗಳ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದೆ. 
ಅವರಲ್ಲ ಬಹುತೇಕರು ಆರೋಗ್ಯ ಕ್ಷೇತ್ರದಲ್ಲ ನೋಂದಾಯುಸಿ- 
ಕೊಳ್ಳುತ್ತಿದ್ದಾರೆ. ಕೆಲವರು ಕೋಲ್ಕತ್ತಾ, ಬೆಂಗಳೂರುಗಳಲ್ಲ ನರ್ಸಿಂಗ್‌ 
ಅಧ್ಯಯನ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಔಷಧ ವಿಜ್ಞಾನವನ್ನು 
ಅಭ್ಯಸಿಸುತ್ತಾರೆ. ಬಹಳ ಸಣ್ಣ ಸಂಖ್ಯೆಯ ಹೇಬ್ಣುಮಕ್ಕಳು ವೈದ್ಯಕೀಯ 


ಪದವಿಗೂ ಸೇರಿಕೊಳ್ಳುತ್ತಿದ್ದಾರೆ. ಕಾನೂನು. ಇಂಜನಿಯರಿಂಗ್‌. 
ಮ್ಯಾನೇಜ್‌ಮೆಂಟ್‌ ಇತ್ಯಾದಿ ಇತರೆ ಜನಪ್ರಿಯ ಕೋರ್ಸುಗಳು 
ಹಾಗೂ ವಿಜ್ಞಾನ ಮತ್ತು ಮಾನವಿಕ ವಿಭಾಗಗಳ ವಿವಿಧ ಪದವಿ 
ಕೋರ್ಸ್ನುಗಳೂ ಇದರಲ್ಲ ಒಳಗೊಂಡಿವೆ. ಹಾಗಿದ್ದರೂ ಕೆಕೆಜಎಂನ 
ನಿರ್ದೇಶಕರಾದ ಜನಾಬ್‌ ಅಲಅ ಮೊಲ್ಲಾ ಅವರ ಪ್ರಕಾರ ಸದ್ಯ ಪದವಿ 
ಪಡೆಯುತ್ತಿರುವ ಸುಮಾರು ಶೇಕಡಾ 3೮ರಷ್ಟು ವಿದ್ಯಾರ್ಥಿನಿಯರಿಗೆ 
ಸಂಪನ್ಮೂಲದ ಕೊರತೆ ಅಥವಾ ಮದುವೆಯಾಗುವ ಕಾರಣಕ್ಕೆ 
ಕಾಲೇಜುಗಳಲ್ಲ ದಾಖಲುಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಪೌಢ ಶಾಲಾ 
ಮಟ್ಟದಲ್ಲಿ ಸುಮಾರು 5 ಶೇಕಡಾ ವಿದ್ಯಾರ್ಥಿನಿಯರು ಶಾಲೆ 
ತೊರೆಯುತ್ತಾರೆ. ಈ ಮಿತಿಗಳನ್ನು ಒಪ್ಪಿಕೊಳ್ಳುತ್ತಾ ಕೆಕೆಜಎಂ 
ಸಂಸ್ಥೆಯು ಕಂಪ್ಯೂಟರ್‌ ಸಂಬಂಧಿತ ಅಧ್ಯಯನಗಳು ಮತ್ತು 
ಹೊಲಗೆ ತರಬೇತಿಗಳ೦ತಹ ವೃತ್ತಿಪರ ತರಗತಿಗಳನ್ನು 
ಒದಗಿಸುತ್ತಿದೆ. ಆ ಮೂಲಕ ಉನ್ನತ ಅಧ್ಯಯನ ಕೈಗೊಳ್ಳಲಾಗದೇ 
ಇರುವವರು ಆರ್ಥಿಕವಾಗಿ ಸ್ಹಾವಲಂಭಗಳಾಗುವುದಕೆ ಸಹಾಯ 
ನೀಡಲಾಗುತ್ತದೆ. 


ಪದವಿ ಪಡೆಯುವ ವಿದ್ಯಾರ್ಥಿಯರಿಗೆ ನೆರವಾಗುವುದಕ್ಕಾಗಿ 
2೦೭೦ರಲ್ಲ ಬದಿಜಾತುಲ್‌ ಕುಬ್ರಾ ಗರ್ಲ್‌ ಅಕಾಡೆಮಿ ಎಂಬ 
ಎರಡನೆಯ ಸಾಹಸವನ್ನು ಆರಂಭಸಿತು. ಅಕಾಡೆಮಿಯು ನಾಗರಿಕ 
ಸೇವಾ ಪರೀಕ್ಷೆಗಳು. ಸಿಬ್ಬಂದಿ ಆಯ್ದೆ ಸೇವಾ ಆಯೋಗದ 
ಪರೀಕ್ಷೆಗಳು, ಸಾಮಾನ್ಯ ಕಾನೂನು ಪ್ರವೇಶ ಪರೀಕ್ಷೆಗಳು. ಜಂಟ 


ಪ್ರವೇಶ ಪರೀಕ್ಷೆಗಳು (Civil Services Examination, the Staff 


Selection Commission Examination, the Common Law 


Admission Test and the Joint Entrance Examination) 
ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು 


ಇಚ್ಛಿಸುವವರಿಗೆ ತರಬೇತಿ ತರಗತಿಗಳನ್ನು ಮತ್ತು ವೃತ್ತಿಪರ 
ಕೋರ್ಸುಗಳನ್ನು ನಡೆಸುವ ಗುರಿಯನ್ನು ಹೊಂದಿದೆ. ಇದೀಗ 
ತಾರುಣ್ಯಾವಸ್ಥೆಯಲ್ಲರುವ ಅಕಾಡೆಮಿಯು ಹೆಚ್ಚಿನ ಸಂಖ್ಯೆಯ 
ಹೇಬ್ಬುಮಕ್ಷಳಗೆ ಸುರಕ್ಷಿತ ಭವಿಷ್ಯವನ್ನು ಖಾತರಿಪಡಿಸುವ 
ಪ್ರಾಯೋಜಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲು 
ಯೋಜಸುತ್ತಿದೆ. 


ಕೆಕೆಜಎಂನ ಸಮರಗ್ರ ವಿಧಾನವು ಸರಿಯಾದ ಸನ್ನಿವೇಶಗಳು 
ಸೃಷ್ಟಿಯಾದರೆ ಪ್ರತೀ ಮಗುವೂ ಕಲಯಬಲ್ಲುದು ಎಂಬ 
ನಂಚಕೆಯನ್ನು ಮರುಸ್ಥಾಪಿಸಿದೆ. ವಸತಿ ಸೌಕರ್ಯಗಳು ಹೆಣ್ಣು 
ಮಕ್ಷಳನ್ನು ಶಾಲೆಯತ್ತ ಆಕರ್ಷಿಸಿ. ಶಾಲೆಯಲ್ಲ ಉಳಯುವಂತೆ 
ನೆರವಾದರೆ, ಪರಿಹಾರ ಬೋಧನೆಯ ತರಗತಿಗಳು ನಿಧಾನ 
ಕಲಕೆ೦೫ ವಿದ್ಯಾರ್ಥಿನಿಂಯರು ಕೂಡ ಸೋಲದೆ 
ಮುಂದುವರಿಯಬಲ್ಲರು ಎಂಬುದನ್ನು ಖಾತರಿಪಡಿಸುತ್ತದೆ. 
ಅಕಾಡೆಮಿಯ ಹೆಚ್ಚುವರಿ ತರಬೇತಿ ತರಗತಿಗಳು 
ವಿದ್ಯಾರ್ಥಿನಿಯರನ್ನು ಹೊರಗಡೆಯ ಪ್ರಪಂಚಕ್ಕೆ ಸಜ್ಜುಗೊಳಸುತ್ತಿದೆ. 
ಅದೇ ಪೇಳೆ, ಅವರೇ ಎಲ್ಲಾದದರೂ ತರಬೇತಿಗಳಗೆ 
ಭಾಗವಹಿಸುವುದಿದ್ದರೆ ಎದುರಿಸಬಹುದಾದ ಅಡೆತಡೆಗಳನ್ನು 
ನಿವಾರಿಸುತ್ತದೆ. ಅಂತಿಮವಾಗಿ, ವಿದ್ಯಾರ್ಥಿನಿಯರಲ್ಲ ಇಂದ್ದಿಷ್‌ 
ಭಾಷಾ ನೈಪುಣ್ಯತೆಯನ್ನು ಬೆಳೆಸುವ ಸಂಸ್ಥೆಯ ದೂರಗಾಮಿ 
ವಿಧಾನವು ಪೋಷಕರಿಗೆ ಹೆಚ್ಚುವರಿ ಪ್ರೇರಣಿಯ ಅಂಶವಾಗಿ 
ಪರಿಣಮಿಸಿದೆ. ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಆರ್ಥಿಕ ಪರಿಸ್ಥಿತಿಯು 
ಮಿತಿಯನ್ನು ಹೇರುವ ಅಂಶವಾಗಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ 
ಮಾತ್ರವಲ್ಲದೆ ಉನ್ನತ ಶಿಕ್ಷಣದ ಸಂದರ್ಭದಲ್ಲೂ ಕೆಕೆಜಿಎಂ ನೀಡುವ 
ಆರ್ಥಿಕ ಬೆಂಬಲ ಇಲ್ಲದಿದ್ದರೆ ಶಿಕ್ಷಣದಿಂದ ಹೊರಗೆ ಉಳಯಬೇಕಿದ್ದ 
ವಿದ್ಯಾರ್ಥಿನಿಯರು, ಶಿಕ್ಷಣವನ್ನು ಕೊನೆ ತಲುಪಿಸುವುದನ್ನು 
ಖಾತರಿಪಡಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ಅಂತಿಮವಾಗಿ ಆರ್ಥಿಕ ಬೆಂಬಲದ ಹೊರತಾಗಿಯೂ ಯಾವುದೋ ಒಂದು ವಿಭಾಗಕ್ಕೆ ಶಿಕ್ಷಣವನ್ನು ಮುಂದುವರೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ 
ಎಂಬುದನ್ನು ಒಪ್ಪಿಕೊಳ್ಳಬೇಕು. ಅಂತಹ ವಿದ್ಯಾರ್ಥಿನಿಯರಿಗೆ ಶಾಲೆಯು ವೃತ್ತಿಪರ ತರಬೇತಿಯನ್ನು ಒದಗಿಸಿ ಅವರ ಮನೆಯ ನಿರ್ಬಂಧಗಳ 
ಆಚೆಗೆ ಆರ್ಥಿಕವಾಗಿ ಪ್ಪತಂತ್ರರಾಗುವುದಕ್ಕೆ ಸಹಾಯ ಮಾಡುತ್ತದೆ. ಈ ನಿಲುವು. ಕಅಕೆ ಎ೦ದರೆ ಉನ್ನತ ಪದವಿಗಳನ್ನು ಪಡೆಯುವ ಶಿಕ್ಷಣ ಮಾತ್ರ 
ಅಲ್ಲ ಎ೦ಬ ಭಾವನೆಯನ್ನು ಒತ್ತಿ ಹೇಳುತ್ತದೆ. ಪ್ರತೀ ವಿದ್ಯಾರ್ಥಿನಿಯು ಒಂದಲ್ಲಾ ಒಂದು ಕೌಶಲವನ್ನು ಪಡೆಯುವುದಕ್ಕೆ ಸಹಾಯ ಮಾಡುವುದರ 
ಮೂಲಕ ಕೆಕೆಜಎಂ ಸಂಸ್ಥೆಯು ಪ್ರತಿಯೊಬ್ಬರು ಒಂದು ಉಜ್ಟಲ ಭವಿಷ್ಯ ಪಡೆಯುವಂತೆ ಸಿದ್ಧಗೊಳಸುತ್ತಿದೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


i United Nations International Children’s Emergency Fund (UNICEF), All Children in School by 2015: Global Initiative on Out-of-School Children. 
UNESCO Institute for Statistics, New Delhi, 2014 

I ASER 2018, Annual Status of Education Report (Rural): ‘Young Children’, ASER Centre, 2020 

ii The Print, Muslim girls less likely to drop out of school than boys at higher education level, 22 October 2018 


ಸೃಜತಾ ಚಕ್ರವರ್ತಿ ಅವರು ಆ್ಯನ್‌ ಫೌಂಡೇಷನ್‌ನಲ್ಲ ಸ್ವಯಂಸೇವಕರಾಗಿದ್ದು, ಆನ್‌ಲೈನ್‌ ಮೂಲಕ ಹೆಣ್ಣು ಮಕ್ಕಳಿಗೆ 
ಇಂದ್ಲಿಷ್‌ ಭಾಷೆಯನ್ನು ಕಲಸುತ್ತಿದ್ದಾರೆ. ಸದ್ಯ ಅವರು ಗಾರ್ಟ್‌ನರ್‌ನಲ್ಪ ಹಿರಿಯ ಸಂಶೋಧನಾ ಪರಿಣಿತರಾಗಿ 


ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಈ ಮಿಂಚಂಚೆಯ ಮೂಲಕ ಸಂಪರ್ಕಿಸಬಹುದು: sriitac@ gmail.com 


ಅನುವಾದ: ದೇವಿಕ ಧರ್ಮೀಷ್ಟೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


108 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸ್ಪಂದನಶೀಲ ಶಾಲೆಗಳೇಕೆ ಬೇಕು? 


ಸುಬೀರ್‌ ಶುಕ್ಷ 


"ಇಲ್ಲ. ಸರ್‌. ಅವರು ಯಾವುದಕ್ಕೂ ಸ್ಪಂದಿಸುವುದಿಲ್ಲ. ಸರ್‌". 


ಅದು 19೨೦ರ ಸಮಯ. ಕೇರಕದಲ್ಲ ಬಾಲಕಾರ್ಮಿಕರಿಗಾಗಿ 
ನಡೆಸುತ್ತಿದ್ದ ಅನೌಪಚಾರಿಕ ಶಿಕ್ಷಣ ಕೇಂದ್ರವೊಂದಕ್ಕೆ (ಇನ್ನೂ ಅವು 
ಅಸ್ತಿತ್ವದಲ್ಲಿದ್ದ ದಿನಗಳು) ಆಗ ನಾನು ಭೇಟ ನೀಡಿದ್ದೆ. ದಿನಪೂರ್ತಿ 
ದುಡಿಯುತ್ತಿದ್ದ 8ರಿಂದ 12ನೇ ವಯಸ್ಸಿನ ಮಕ್ಕಳು ರಾತ್ರಿ ವೇಳೆ ಈ 
ಶಿಕ್ಷಣ ಕೇಂದ್ರದಲ್ಪರುತ್ತಿದ್ದರು. ಸುಸ್ತಾಗಿ ಬರುವ ಮಕ್ಕಳು ಆಸಕ್ತಿ 
ತೋರದೇ ಇದ್ದುದರಿಂದ, ಅವರ ಬೋಧಕರು ಪ್ರಾಥಮಿಕ ಸಾಕ್ಷರತಾ 
ಕೌಶಲಗಳನ್ನು ಕಲಸಲು ಪ್ರಯತ್ನಿಸಿ ಹೈರಾಣಾಗಿದ್ದರು. ಅಲ್ಲ 
ಬಳಕೆಯಾಗುತ್ತಿದ್ದ ಪ್ರಾಥಮಿಕ ಪುಸ್ತಕಗಳೆಡೆಗೆ ನಾನು ಕಣ್ಣು 
ಹಾಯುಸಿದೆ. ಅದರಲ ಮಕ್ಕಳ ಬದುಕಗೆ ಸಂಬಂಧಿಸಿದ ಅಕಾರ 
ಯಾವುದೂ ಇದ್ದಂತೆ ಕಾಣಿಸಲಲ್ಲ!! ಹಾಗಾಗಿ ದ್ವಿಭಾಷಿಯ ಸಹಾಯ 
ಪಡೆದು ಈ ಮಕ್ಕಳೊಡನೆ ನಾನೊಮ್ಮೆ ಮಾತನಾಡಬಹುದೇ ಎಂದು 
ಕೇಳದೆ. ಮಕ್ಷಳು ಇದಕ್ಕೆ ಪ್ಪಂದಿಸುವುದಿಲ್ಲ ಎಂಬುದೇ ಆಗ ನನಗೆ 
ದೊರೆತ ಉತ್ತರವಾಗಿತ್ತು. 


ಆದಾಗ್ಯೂ, ನಾವು ಮುಂದುವರಿದೆವು. ಮಕ್ಕಳು ಬೆಳಗ್ಗಿನಿಂದ 
ಸಂಜೆಯವರೆಗೆ ಬಳಸಿದ ಸಲಕರಣೆಗಳನ್ನು ಹೆಸರಿಸುವಂತೆ 
ಅವರನ್ನು ಕೇಳದೆ. ಮೊದಮೊದಲು ಸ್ಪಲ್ಪ ಹಿಂಜರಿದರೂ, ಸ್ತಲ್ಲದರಲ್ಲೇ 
ಒಂದು ದೊಡ್ಡ ಪಟ್ಣಿಯನ್ನೇ ನನ್ನು ಮುಂದಿಟ್ಟರು. ಶಿಕ್ಷಕರು 
ಅವುಗಳನ್ನು ಕಪ್ಪುಹಲಗೆಯ ಮೇಲೆ ಬರೆದುಕೊಳ್ಳಲು ಕಷ ಷ್ಷಪಡುವಷ್ಟು 
ವೇಗವಾಗಿ ಅವನ್ನು ಹೇಳುತ್ತಾ ಹೋದರು. ಬಳಕ ನಾವು ಪ್ರತಿ 
ಸಲಕರಣಿಯೂ ಏತಕ್ಕಾಗಿ ಬಳಕೆಯಾಗುತ್ತದೆ. ಅದರ ಬದಲಗೆ 
ಬೇರೆ ಏನನ್ನಾದರೂ ಬಳಸಲು ಸಾಧ್ಯವೇ ಎಂದು ಮುಂತಾಗಿ 
ಚರ್ಚಿಸಿದೆವು. ಕಪ್ಪು ಹಲಗೆಯ ಭರ್ತಿ ಮಕ್ನಳ ಪದಗಳು 
ಕಾಣತೊಡಗಿದಂತೆ, ಅದೊಂದು "ಕಲಕಾರ್ಥಿ ಉತ್ಪಾದಿತ 


ಪಠ್ಳಂ'ವಾಗಿ (Learner-generated text) ಮಾರ್ಪಾಡಾಗಿತ್ತು. 
ಅದರಲ್ಪ್ಲನ ಪುನರಾವರ್ತನೆಗಳು ಹಾಗು ವಿನ್ಯಾಸಗಳ ಕಾರಣದಿಂದ 
ಅದು ನಮಗೆ ಹಿದುವುದನ್ನು ಪರಿಚಯುಸುವ ಸಾಮರ್ರಿಯಾಗಿ 
ಒದಗಿಬಂದಿತು. 


ಹಲವು ವರ್ಷಗಳ ಬಳಕ, ಜಾರ್ಬಂಡ್‌ನ ಅತಿದೂರದ 
ಗ್ರಾಮಪೊಂದರಲ್ಲ ತಡವಾಗಿ ಶಾಲೆಗೆ ಸೇರಿದ ಹುಡುಗನೊಂದಿಗೆ 
(ಅವನೊಬ್ಬ ಕುರಿಗಾಹಿಯಾಗಿದ್ದ) ಮಾತನಾಡುತ್ತ. ಎಲ್ಲ ಕುರಿಗಳೂ 
ಒಂದೇ ರೀತಿ ಕಾಣುತ್ತಿದ್ದರೂ ಅವುಗಳನ್ನು ಗುರುತಿಸುವ ಬಗೆ ಹೇಗೆ 
ಎಂದು ಅವನಲ್ಲ ಪ್ರಪ್ಲಿಸಿದ್ದೆ. ಅದಕ್ಕೆ ಆತ. ನನ್ನನ್ನು ಬೆರಗಿನಿಂದ 
ನೋಡಿ. "ಯಾಕೆ ಸರ್‌. ನೀವು ಮಕ್ಕಳನ್ನು ನೋಡಿದಾಗ ನಿಮಗೆ 
ಅವರ ಗುರುತು ಸಿಗುವುದಿಲ್ಲವೇ' ಎಂದು ಉತ್ತರಿಸಿದ್ದ. ಬಳಕ ನಾವು 
ಕುರಿ ಕಾಯುವ ಕಸುಜನಲ್ಪರುವ ಸವಾಲುಗಳ ಬಗ್ಗೆ ಚರ್ಚಿಸಿದೆವು. 
ಕುರಿಮಂದೆಯನ್ನು ಒಂದೇ ಕಡೆ ಮೇಯುವಂತೆ ನೋಡಿ- 
ಕೊಳ್ಳುವುದು ಹೇಗೆ ಎಂಬುದರಿಂದ ಹಿಡಿದು ಬೇರೆಬೇರೆ ಯುತುಗಳಲ್ಪ 
ಮಂದೆಯನ್ನು ಹಿಂದಕ್ಕೆ ಅಟ್ಟಿಕೊಂಡು ಹೋಗುವ ಬಣ್ಮೆ. ಕುರಿಗಳಗೆ 
ರೋಗಬಂದಾಗ ಯಾವ ರೋಗಕ್ಕೆ ಯಾವ ಗಿಡಮೂಲಕೆ 
ಬಳಕೆಯಾಗುತ್ತದೆ ಎಂಬದವರೆಗಣೂ ನಮ್ಮ ಚರ್ಚೆ ಸಾಗಿತ್ತು. ಆ 
ಹುಡುಗ ಶಾಲೆಗೆ ತಡವಾಗಿ ಸೇರಿದ್ದರಿಂದ ಅವನಿಗೆ 'ವಿಶೇಷ 
ತರಬೇತಿ” ನೀಡಲಾಗುತ್ತಿತ್ತು. ಉಳದ ಮಕ್ಕಳು ಅವನ ಜೊತೆಗೆ 


ಸಂವಾದಿಸುತ್ತಿರಅಲ್ಲ. ತರಗತಿಯಲ್ಲ ಮಾತನಾಡದ್ದರಿಂದ ಅವನು 
ಕಲಅಯುತ್ತಿದ್ದಾನೋ. ಇಲ್ಲವೋ ಎಂದು ಶಿಕ್ಷಕರೂ 
ಹೇಳಲಾರದಾಗಿದ್ದರು. ಇಷ್ಟಾ ಷ್ಲಾಗಿಯೂ, ತನ್ನು ಕಸುಬನ ಕ್ಷೇತ್ರದಲ್ಲ 
ಅವನು ನಿಷ್ಣಾತನಾಗಿದ್ದು. ತನ್ನ ASO ಮೆಚ್ಚುಗೆ ಗಳಸಿದ್ದ. 


ಇತ್ತೀಚೆಗೆ, ಮುಂಬೈನ ಧಾರಾವಿ ಕೊಳೆಗೇರಿಯ ಶಾಲೆಯಲ್ಲಿ 
ನಾಲ್ಲನೇ ತರಗತಿಯ “ಹಿಂದುಆದ' ಎನ್ನಲಾದ ವಿದ್ಯಾರ್ಥಿಗ- 
ಕೊಂದಿಗೆ 
ಮಾಡಿದರು, ಏನನ್ನು ತಿಂದರು ಎಂದು ಕೇಳದೆ. ಅವರಲ್ಲ ಅನೇಕರು 
ಬರಿಯಾನಿ ಸವಿದಿದ್ದರು ಎಂದು ತಿಆದು ಬಂದಿತು. ಬರಿಯಾನಿ 
ತಯಾರಿಸಲು ಬರುತ್ತದೆಯೇ ಎಂದು ಕೇಆದಾಗ, ಸುಮಾರು 
ಹದಿನೈದು ಮಕ್ಕಳು ಕೈ ಮೇಲೆತ್ತಿದ್ದರು. ಅವರಲ್ಲ ಒಬ್ಬನನ್ನು ಕರೆದು 
ಅದರ ಬಣ್ಣೆ ತರಗತಿಗೆ ವಿವರಿಸು ಎಂದೆ. ಅವನು ವಿವರಿಸತೊಡಗಿದ. 
ನಡುವೆ, ಹುಡುಗಿಯೊಬ್ಬಳು ಅವನು ಹೇಳುತ್ತಿರುವ ವಿಧಾನ 
“ಸರಿ"ಯಲ್ಲ ಎಂದು ತಡೆದಳು. ಅದು ಅವರಿಬ್ಬರ ನಡುವೆ ಜರಿಯಾನಿ 
ತಯಾರಿಸುವ ವಿಧಾನದ ಸೂಕ್ಷ್ಯತೆಗಳ ಬಣ್ಣೆ ಒಂದು ಸುಂದರ 
ಚರ್ಚೆಗೆ ಕಾರಣವಾಲಯುತು! 


ಖೇರೆ ಎಲ್ಲೆಡೆಯೂ ಆದಂತೆ, ಮಕ್ಕಳು ಅದೆಷ್ಟು ವಾಚಾಳಗಳದ್ದಾರೆ 
ಎಂದು ಅಚ್ಚರಿಪಡುವುದು ಈಗ ಶಿಕ್ಷಕರ ಸರದಿಯಾಗಿತ್ತು. 
ಏಕೆಂದರೆ, ಮಕ್ಷಳು ಮಾತಾಡುವುದನ್ನೇ ಶಿಕ್ಷಕರು ಕೇಆರಲಲ್ಲ. ಕೆಲ 

ಮಿಷಗಳ ಬಳಕ, ಮಕ್ಕಳು ತಾವು ಇಷ್ಟಪಡುವ ಹರ್ವಷ್ಥಳೀಯ 
ಬರಿಯಾನಿವಾಲಾನ ಬಗ್ಗೆ ತಿಆಸಿದಾಗ, ಅವನು ಪ್ರತಿದಿನ ಎಷ್ಟು ಲಾಭ 
ಗಿಟ್ಷಿಸುತ್ತಾನೆ ಎಂದು ನಿಮಗೆ ಅನಿಸುತ್ತದೆ ಎಂದು ನಾನು ಕೇಳದೆ. 
ಆಗ ಮಕ್ಕಳು ಅವನ ಆಯವ್ಯೇಯಗಳನ್ನು ವಿವರವಾಗಿ ಒಡೆದು 
ಬೇರ್ಪಡಿಸಿ ಲೆಕ್ಕ ಹಾಕಲು ತೊಡಗಿದುದನ್ನು ಕಂಡು ಶಿಕ್ಷಕರು 
ಮೂಕವಿಸ್ಕಿತರಾದರು. "ಆದರೆ ಈ ಮಕ್ಕಳು ಗಣಿತದಲ್ಲ ಆಸಕ್ತಿಯೇ 
ಇಲ್ಲದವರು, ಯಾವುದೇ ಲೆಕ್ಕ ಬಡಿಸುವ ಸಾಮರ್ಥ್ಯ ಇಲ್ಲದವರು' 
ಎಂದು ಅವರ ಶಿಕ್ಷಕರು ಹೇಳದ್ದರು. 


ಬದಲಾದ ವಸ್ತುಸ್ಳಿತಿಯಲ್ಲ ಪಾಠಮಾಡುವುದು 


ತಾವು ಭಾವಿಸಿದಂತೆ ಈ ಮಕ್ಷಳು ಎಂದಿಗೂ ದಡ್ಡರಲ್ಲ ಎಂಬುವುದು 
ಅರಿವಾದಾಗ ಶಿಕ್ಷಕರು ಹಾಗೂ ಇತರ ಹಿರಿಯರು 
ಬೆರಗಾಗುವುದನ್ನು ಗುರುತಿಸುವಾಗಲೆಲ್ಲ ಕೊಂಚ 
ಅಚ್ಚರಿಯಾಗುತ್ತದೆ. ಕೆಲವು ಕಾರಣಗಳಗಾಗಿ, ಶಾಲೆಯ ಹೊರಗಿನ 
ಜೀವನದಿಂದ ಮಕ್ಕಳು ತರುವ ಸಮೃದ್ಧ ಜ್ಞಾನವನ್ನು ಗಮನಿಸಲು 


ನಮಗೆ ಸಾಧ್ಯವಾಗುವುದಿಲ್ಲ. ಬಹಳಷ್ಟು ಸಾರಿ ಮಕ್ಷಳಗೆ ತಮ್ಮ 


ವಾತಾವರಣದ ಬಗ್ಗೆ ಆಳವಾದ ಅರಿವು ಇರುತ್ತದೆ. ಉದಾಹರಣೆಗೆ. 
ಬುಡಕಟ್ಟು ಜನಾಂಗದ ಮಗು. ಚಿಂದಿ ಆಯುವ ಮಗು. ಅಡುಗೆ 
ಮಾಡುವ ಮಕ್ಕಳು ಹಾಗು ಚಿಕ್ಕಮಕ್ಕಳನ್ನು ನೋಡಿಕೊಳ್ಳುವ ಮಕ್ಕಳು 
ಮತ್ತು ನಾವು "ಜ್ಞಾನ'ವೆಂದೇ ಪರಿಗಣಿಸದ, ನಮ್ಮ ಪಠ್ಯ- 
ಪುಸ್ತಕಗಳಲ್ಲಾಗಲೀ, ತರಗತಿಯ ಪ್ರಕ್ರಿಯೆಗಕಲ್ಲಾಗಲೀ ಕಂಡುಬರದ 
ಇನ್ನೂ ಇತರ ಅನೇಕ ಆಯಾಮಗಳ ಬಣ್ಣೆ ಒಮ್ಮೆ ಯೋಚಸಿದರೆ 
ಸಾಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸಂವಾದಿಸುವಾಗ. ಅವರು ದಿನ ಪೂರ್ತಿ ಏನನ್ನು 


109 


110 


ಈ ವಿಚಾರದಲ್ಲಿ, ಬೇರೊಂದು ಕಾಲಘಟ್ಟ ಹಾಗೂ ಸನ್ನಿ ವೇಶದಲ್ಲ 
ಸೃಷ್ಟಿಸಲಾದ "ಒಂದು ವ್ಯವಸ್ಥೆಗೆ ಕಾಅಟ್ಣಿರುವ ಶಿಕ್ಷಕರ ತಪ್ಪು 
ನಿಜವಾಗಿಯೂ ಏನೂ ಇಲ್ಲ. ನಾಮ? 1೨80ರ ದಶಕದಲ್ಲಿ 
ಶಿಕ್ಷಣಕ್ಷೇತ್ರದಲ್ಲಿ ಕೆಲಸಮಾಡಲು ಆರಂಭಸಿದಾಗ ಸುಮಾರು 
ಶೇಕಡಾ 4೦ರಷ್ಟು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಹಾಗು. ಐದನೇ 
ತರಗತಿ ಮುಗಿಸುವ ಮುನ್ನವೇ ದೊಡ್ಡ ಪ್ರಮಾಣದಲ್ಲ ಮಕ್ಕಳು ಶಾಲೆ 
ತೊರೆಯುತ್ತಿದ್ದರು. ಯಾರಿಗೆ ಶಾಲೆಗೆ ಹೋಗಲು ಸಾಮರ್ಥ್ಯ- 
ವಿದೆಯೋ, ಯಾರು ದಿನವೂ ಶಾಲೆಗೆ ಹಾಜರಾಗುತ್ದಾರೋ, 
ಯಾರಿಗೆ ಮನೆಯಲ್ಲ ಬೆಂಬಲ ದೊರೆತು, ಶಾಲೆಯ ಭಾಷೆಯಲ್ಲ 
ಕ್‌ಅಕೆ೦ಶುನ್ನ್ನಿ ನಿರ್ವಹಿಸ ಸುವ ಸಾಮರ್ಥ್ಯವಿರುವುದೋ 
ಅಂತಹವರನ್ನು ಅಂದು ಚಾಲ್ರಯಲ್ಲದ್ದ ಶಾಲಾ ವ್ಯವಸ್ಥೆ 
ಪೊರೆಯುತ್ತಿತ್ತು. ಆದರೆ, ಕೇವಲ ಎರಡು ದಶಕಗಳ ಬಳಕ ಶೇಕಡಾ 
೨೦ರಷ್ಟು ಮಕ್ಷಳು ಶಾಲೆಯಲ್ಲದ್ದರು. ಇದರ ಅರ್ಥ ಈಗ ಶಾಲೆಯಲ್ಲ 
ಇರುವ ಬಹುತೇಕ ಮಕ್ಷಳು ಔಪಚಾರಿಕವಾಗಿ ಶಾಲೆಯ ಮೆಟ್ಟಲನ್ನೇ 
ತುಜಅಯದ ವರ್ಗಗಳಂದ ಬಂದವರಾಗಿದ್ದರು. ಆದರೆ, ಅವರೇನೂ 
ಮೊದಲ ತಲೆಮಾರಿನ ಕಲಕಾರ್ಥಿಗಳಲ್ಲ-ಎಲ್ಲಾ ತಲೆಮಾರಿನವರೂ 
ಬಹಳಷ್ಟು ಕಅಯುತ್ತಾರೆ-ಕೇವಲ ಶಾಲಾ ಮೆಟ್ಟಲು ತುಳಯುವವರ 
ಪೈಕಿ ಅವರು ಮೊದಲ ತಲೆಮಾರಿನವರು ಆಗಿದ್ದರು. ಅಷ್ಟೇ. 


ಇಂದು ವಿದ್ಯಾರ್ಥಿಯ ಚಹರೆ ಬದಲಾಗಿರುವುದೇ ನಾವು ಮಕ್ಷಳನ್ನು 
ಶಾಲೆಗೆ ಕರೆತರುವುದರಲ್ಲ ಕಂಡ ಯಶಸ್ಸಿನ ಮಹತ್ತರ ಫಲವೆನ್ನ 


ಬಹುದು. ಬಹುತೇಕ ಸರ್ಕಾರಿ ಶಾಲೆಗಕಲ್ಪ್ಲ ಹಾಗು ಕಡಿಮೆ ಶುಲ್ಲ 
ಪಡೆಯುವ ಖಾಸಗಿ ಶಾಲೆಗಕೊ ಠಗ ಇರುವ ವಿದ್ಯಾರ್ಥಿಗಳಿಗೆ 
ಮಧ್ಯಮವರ್ಗದ ಹಿನ್ನೆಲೆಯಾಗಲೀ. ಅಥವಾ ನಮ್ಯ ಪಠ್ಯಕ್ರಮ. 
ಪಠ್ಯ ಪುಸ್ತಕ ಹಾಗು ಪ್ರಕ್ರಿಯೆಗಳು ಭಾವಿಸುವ ಸಾಂಸ್ಕೃತಿಕ 
ಬಂಡವಾಕವಾಗಲೀ ಇಲ್ಲ. ಬಡತನದಲ್ಪರುವ ವಿದ್ಯಾರ್ಥಿಗಳಗೆ 
ಶಾಲೆಗೆ ಪ್ರತಿದಿನವೂ ಹಾಜರಾಗಲು ವಿವಿಧ ಕಾರಣಗಳಂ೦ದಾಗಿ 
ಕಷ್ಟವಾಗಬಹುದು. ಅವರ ಮನೆಗಳಲ್ಲ ಮಗುವಿನ ಅಧ್ಯಯನಕ್ಕೆ 
ನೆರವಾಗುವ ಹಿರಿಯರೂ ಇಲ್ಲದಿರಬಹುದು. ಅವರಲ್ಲ ಬಹುತೇಕ 
ಮಕ್ಷಳಗೆ ಶಾಲಾ ಭಾಷೆಯೂ ಚೆನ್ನಾಗಿ ಬಾರದೇ "mdeie) 
ಉದಾಹರಣೆಗೆ, ದೆಹಆಯ ಕೊಳೆಗೇರಿಯ ಶಾಲೆಯೊಂದರಲ್ಲ 
ವಲಸೆ ಹಾಗು ನಗರೀಕರಣಗಳ ಕಾರಣದಿಂದ ಒಂದು ತರಗತಿಯಲ್ಲ 
ಹತ್ತಕ್ಕೂ ಹೆಚ್ಚು ಭಾಷೆಗಳನ್ನು ಆಡುವ ಮಕ್ಷಳನ್ನು ಕಾಣುವುದು 
ಸಾಮಾನ್ಯವಾಗಿದೆ. ಇಲ್ಪ್ಲನ ತರಗತಿಗಕಲ್ಲ ಪ೦ಜಾಚ ಮಾತನಾಡುವ 
ಮಗು ಒಡಿಯಾ ಮಾತೃಭಾಷೆಯ ಮಗುವಿನ ಪಕ್ಷದಲ್ಲ ಕುಅತಿರಲು 
ಸಾಧ್ಯ. ಅಂತಹ ತರಗತಿಯಲ್ಲ ಪಾಠ ಮಾಡುವುದಾದರೂ ಹೇಗೆ? 


“ವಿಫಲವಾಗಲೆಂದೇ ವಿನ್ಯಾಸಗೊಂಡಿರುವ' ಪರಿಸ್ಥಿತಿ 


ನಮ್ಮ ದೇಶದ ವೈವಿಧ್ಯದ ಕಾರಣದಿಂದ ನಮ್ಮ ವಿದ್ಯಾರ್ಥಿ 
ಜನಸಂಖ್ಯೆಯಲ್ಲ ಯಾವಾಗಲೂ ಒಂದು ಮಟ್ಟದ ವ್ಯತ್ಯಾಸ 
ಕಂಡುಬರುವುದು ಸಾಮಾನ್ಯ. ಆದಾಗ್ಯೂ. ನಾವು ಶಿಕ್ಷಣದ 
ಸಾರ್ವತ್ರೀಕರಣದ ಕಡೆಗೆ ಸಾಗುವಲ್ಲ ಸಫಲರಾಗಿರುವುದರಿಂದ, ಈ 
ವ್ಯತ್ಯಾಸ ಸವು “ಅತಿ ವೈವಿಧ್ಯ'ವಾಗಿ (Super-diversity) 
ಪರಿವರ್ತಿತವಾಗಿದೆ. ಇಷ್ಟಾ ಷ್ಹಾಗಿಯೂ., ವಿದ್ಯಾರ್ಥಿಗಳ ಕಲಕೆಯ 
ವಿಚಾರವಾಗಿ ನಮ್ಮ ವಿಧಾನಗಳು ಹೆಚ್ಚು ಕಡಿಮೆ ಹಿಂದಿನಂತೆಯೇ 
ಉಳದುಬಂದಿದೆ. ಶಿಕ್ಷಕರು ಎಲ್ಲ ಮಕ್ಕಳಗೂ ಒಂದೇ ಬಗೆಯ 
ವಿಷಯವನ್ನು. ಒಂದೇ ವೇಳೆಗೆ, ಏಕಪ್ರಕಾರದ ವಿಧಾನದಿಂದ 
ಬೋಧಿಸಿ, ಒಂದೇ ತೆರನ ಫಲಅತಾಂಶಗಳನ್ನು ಪಡೆಯಬೇಕು 
ಎಂದು ಇನ್ನೂ ನಾವು ನಿರೀಕ್ಷಿಸುತ್ತೇವೆ. ಇದು ಸೋಲಲೆಂದೇ 

ಸಗೊಳಸಿದಂತಹ (Desiಕಗೀd ೬೦ ಗಃ) ವಿಚಾರವಾಗಿದೆ; 
ಏಕೆಂದರೆ, ಉಳದಂತೆ ಬಹು ಚುರುಕಾಗಿಯೂ, ಸಮರ್ಥರಾಗಿಯೂ 
ಇರುವ ಬಹುದೊಡ್ಡ ಪ್ರಮಾಣದ ಮಕ್ಕಳು ಒಂದಲ್ಲ ಒಂದು ಕಾರಣಕ್ಕೆ 
ಕಲಕಾ ಪ್ರಕ್ರಿಯೆಯಿಂದ ಹೊರಗೆ ಉಆಯುವುದನ್ನು ಬಾತ್ರಿ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪಡಿಸಿರುವುದಷ್ಟೇ ಇದರ ಸಾಧನೆ. ಎಲ್ಲರಿಗೂ ಒಂದೇ ಅಳತೆಯ 
ಮಾನದಂಡವನ್ನು ಹುಟ್ಟುಹಾಕುವ ಮೂಲಕ ನಾವು ಬಹುತೇಕ 
ಮಕಳು (ಹಾಗು ಅವರ ಕುಟುಂಬಗಳು) ವ್ಯವಸ್ಥೆಯ ಮೂಲಭೂತ 
ನಿರೀಕ್ಷೆಗಳನ್ನು ಪೂರೈಸಲು ಆಗದಂತಹ, ಬಹುಭಾಗವನ್ನು 
ಕೈಬಡಬೇಕಾಗಿ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿದ್ದೇವೆ. 
ನಮ್ಮ ಶಿಕ್ಷಕರು ಎದುರಿಸುವ ಪಿಷ್ಟ ಸಮಸ್ಯೆಗಳು. may » ವ್ಯವಸ್ಥೆಯು 
ಉತ್ಪಾದಿಸುವ ಕಳಪೆ ಗುಣಮಟ್ಟದ ಕಲಕೆ ಸ ಅದು 
ಹುಟ್ಟುಹಾಕುವ ಕೀಳು ಮಟ್ಟದ ಪ್ರೇರಣೆಗಳು ನಮ್ಮ ವ್ಯವಸ್ಥೆಯ 
ಸಹಜ ಬಹಿಷ್ಠಾರಾತ್ಮಕ ಸ್ವಭಾವದ ಪರಿಣಾಮಗಳನ್ನು 
ಪ್ರತಿನಿಧಿಸುತ್ತವೆ. 


ಪ್ರಂದನಶೀಲ ವಿಧಾನದ ಹಾದಿ 


ಈ "ವಿಫಲವಾಗಲೆಂದೇ ವಿನ್ಯಾಸಗೊಂಡಿರುವ' ಪರಿಸ್ಥಿತಿಯನ್ನು 
ನಿಭಾಯುಸಲು ನಾವು ಏನನ್ನು ಮಾಡಬಹುದು? ಮೊದಟಗೆ, 
ನೀವೇನಾದರೂ ಶಿಕ್ಷಕರಾಗಿದ್ದರೆ. ಯಾವುದನ್ನು ಮಕ್ಷಳ "ಜ್ಞಾನ 
ಸಂಚಯ' (Fund of knowledge) ಎನ್ನುತೇವೆಯೋ ಅದರಿಂದ 
ಆರಂಭಸಬೇಕು. ಇದು ಶಾಲೆಯ ಹೊರಗಿನ ಜಗತ್ತಿನಿಂದ ಮಕ್ಷಳು 
ತಮ್ಮ ತರಗತಿಗೆ ತರುವ ಜ್ಞಾನವಾಗಿರುತ್ತದೆ. ಪ್ರತಿ ಮಗುವೂ 
ಒಂದಲ್ಲ ಒಂದರಲ್ಲ ನೈಪುಣ್ಯತೆ ಗಳಸಿರುತ್ತದೆ. ಉದಾಹರಣೆಗೆ, 
ಬೌದ್ಧಿಕ ವಿಕಲತೆಯಿಂದ ಬಳಲುವ ಮಗುವು ತನಗಾಗಿ ಕಾಳಜ 
ತೋರುವವರ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಅರಿತಿರುತ್ತದೆ ಎಂಬ 
ವಿಚಾರವು ನಮಗೆ ಅಚ್ಚರಿ ತರಬಹುದು. 


ಆ ನೈಪುಣ್ಯ ಹಾಗು ಜ್ಞಾನಗಳು ಹೊರಬಂದು, ಎಲ್ಲರೊಂದಿಗೆ 
ಹಂಚಿಕೆಯಾಗಿ, ಚರ್ಚೆಗೊಳಪಟ್ಟು. ವಾವು ಏನನ್ನು ಬೋಧಿಸಲು 
ಪ್ರಯತ್ನಿಸುತ್ತೇಮೋ ಅದರೊಂದಿಗೆ ಬೆಸೆಯಲ್ಲಡುವುದಾದರೂ 
ಎಂತು? ನಿಮ್ಮ ತರಗತಿಯಲ್ಲ ಮಕ್ಕಳಗೆ ಮಾತನಾಡಲು 
ಅವಕಾಶವಿದೆ ಎಂದು ಇದು ಭಾವಿಸುತ್ತದೆ. ಆದ್ದರಿಂದ, ನಮ್ಮ 
ತರಗತಿಗಳು ಉಲ್ಲಾಸ ಸಭರಿತವಾಗಿದ್ದು. ಮಕ್ಕಳು ಸಕ್ರಿಯವಾಗಿ 
ಬಾಗವಹಿಸಲು ಸಂರ ವಾತಾವರಣವನ್ನು 
ಖಾತ್ತಿಪಡಿಸುವುದೇ ಈ ನಿಟ್ಟನಲ್ಲ ನಿಜವಾಗಿಯೂ ನಮ್ಮ Wer, 
ನಿರೀಕ್ಷೆಯಾಗಿದೆ. ಈ ವಿಚಾರದಲ್ಲ ನಮ್ಮ ರಹಸ್ಯ ಅಸ್ಪವೆಂದರೆ 
ನಗುನಗುತ್ತಿರುವುದು. ಇದರಿಂದ ಲಾಭವಿದೆ! ಬಳಕ, ಮೇಲೆ 
ಹೇಳದಂತೆ. ಮಕ್ಕಳ ಅನುಭವಗಳ ಬದ್ಗೆ ಪ್ರಶ್ನೆಗಳನ್ನು ಕೇಳುವ 
ಮೂಲಕ ನಾವು ಬೋಧಿಸಬೇಕಿರುವ ವಿಷಯಕ್ಕೆ ಅವರ ಮನಸ್ಸನ್ನು 
ಬೆಸೆಯುವ ಮಾರ್ಗಗಳನ್ನು ಕಂಡುಕೊಳ್ಳುವುದು. ಇದರಿಂದ ಅನೇಕ 
ಬಾರಿ ಕೆಲಸ ಕೈಗೂಡುತ್ತದೆ (ಆದರೆ ಯಾವಾಗಲೂ ಅಲ್ಲ). ಆದರೆ, 
ಒಮ್ಮೆ ನಿರ್ಣಾಯಕ ತಿರುವು ದೊರೆತಿದ್ದೇ ಆದರೆ, ಅಂದರೆ, 
ಮಕ್ಷಳನ್ನು ಕಲಕೆಯ ಪ್ರಕ್ರಿಯೆಯಲ್ಲ ತೊಡಗಿಸಿದರೆ ಬಳಕ. ಹಲವು 
ವೇಳೆ ನಾವು ಸಾಮಾನ್ಯವಾಗಿ ಬಳಸುವ ವಿಧಾನಗಳಲ್ಲೇ ಇನ್ನೂ 
ತೀವ್ರಗತಿಬುಂದ ಮುಂದುವರಿಯಬಹುದು. 


ಶಿಕ್ಷಕರು ಪಠ್ಯವಿಷಯವನ್ನು “ಬೋಧಿಸಿ ಮುಗಿಸುವ' ಅಥವಾ 
ಪಠ್ಯಪುಸ್ತಕದ ಎಲ್ಲಾ ಪಾಠಗಳನ್ನು ನಿಗದಿತ ಸಮಯಕ್ಕೆ "ಮಾಡಿ 
ಮುಗಿಸುವ' ಒತ್ತಡದ್ಲ ಸದಾ ಸಿಲುಕುವುದು ಸ್ವಾಭಾವಿಕ. 
ಅವರು ಬೋಧಿಸಬೇಕಿರುವ ಪಠ್ಯಪುಸ್ತಕಗಳು ನೀರಸವಾಗಿಯೂ. 
ಮಕ್ಷಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ತಕ್ಕಮಟ್ಟನ 
ಸಾಧ್ಯತೆಗಳನ್ನು ತೆರೆಯದೇ ಇರುವಂತೆಯೂ, ಮಕ್ಕಳ ಬದುಕಿಗೂ. 
ಪಾಠಕ್ಸೂ ಸಂಬಂಧವೇ ಇರದಂತೆಯೂ ತೋರಬಹುದು. ಆದರೆ, 
ಇಂತಹ ಪರಿಸ್ಥಿತಿಯಲ್ಲೂ, ಅತಿ ಕ್ರಿಯಾತ್ಮಕವಾದ, ಪ್ರತಿ 
ಮಗುವೂ ಕಲಕೆಯಲ್ಲ ತೊಡಗಿರುವಂತಹ ತರಗತಿಗಳನ್ನು 
ನಡೆಸಲು ಸಾಧ್ಯವಿದೆ. ಉದಾಹರಣೆಗೆ, ಮೊಲ ಮತ್ತು ಆಮೆಯ 
ಪ್ರರ್ಧೆಯ ಹಳೆ ಕಥೆಯನ್ನೇ ತೆಗೆದುಕೊಳ್ಳೋಣ. ಮಕ್ಕಳು ಮೊಲಕ್ಕೆ 


ಸಮಾಧಾನಕರ ಪ್ರಶಸ್ತಿಪತ್ರ ತಯಾರಿಸುವಂತೆಯೋ, ಮೊಲ 
ಮಲಗಿದ್ದಾಗ ಅದು ಕಂಡ ಕನಸನ್ನು ಹಂಚಿಕೊಳ್ಳುವಂತೆಯೋ 
ಅಥವಾ. ಗೆದ್ದು ಜಗುತ್ತಿರುವ ಶ್ರೀಯುತ ಆಮೆಯವರು ಕರೆದಿರುವ 
ಪತ್ತಿಕಾ-ಗೋಷ್ಟಿಯಲ್ಲ ನೀಡಬಹುದಾದ ಸಂದರ್ಶನದ ಕುರಿತೋ 
ಹೇಳುವಂತೆ ಕೇಳಬಹುದು. 


ಎಲ್ಲ ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳೂ ಒಂದಲ್ಲ ಒಂದು ಬಗೆಯ 
ಚಟುವಟಕೆ ಆಧಾರದ ಕಲಕೆ ಅಥವಾ ರಚನಾತ್ಕಕ ಬೋಧನಕಲೆಯ 
(Activity-based learning or constructivist pedagogy) 
ಪರವಾದ ಸಲಹೆಗಳನ್ನು ನೀಡುತ್ತವೆ. ಹೀಗಾಗಿ. ಮಕ್ಕಳನ್ನು 
ಸವಾಅಗೊಡ್ಡುವ ಕಾರ್ಯಗಳಲ್ಲ ಭಾಗವಹಿಸುವಂತೆ ಮಾಡುವ, 
ಅವುಗಳ ಬಣ್ಗೆ ಚಂತನೆಗೆ ಹಚ್ಚುವ ಅಥವಾ ಹೊಸ ಪರಿಸ್ಥಿತಿಗಳಲ್ಲ 
ಮಕಳು ತಾವು ಕಲತಿದ್ದನ್ನು ಪ್ರಯೋಗಿಸಲು ಮುಂದಾಗುವಂತೆ 
ಮಾಡುವ ಶಿಕ್ಷಕರು, ಅವರಿಂದ ನಿರೀಕ್ಷಿಸುವುದನ್ನೇ ನಿಜವಾಗಿಯೂ 
ಮಾಡುತ್ತಿರುತ್ತಾರೆ. 


ಇಂತಹ ಪ್ರಕ್ರಿಯೆಯಲ್ಲ ಮಕ್ಕಳ ವಿವಿಧ ಅಗತ್ಯಗಳನ್ನು ಪೂರೈಸಲು 
ಯತ್ನಿಸುವುದು ಹೇಗೆ? ಹೆಚ್ಚನ ಸಂಖ್ಯೇಯ ಮಕ್ಕಳು ತಮ್ಮಷ್ಟಕ್ಕೆ 
ತಾವೇ ಮಾಡುವಂತಹ ಕೆಲಸವನ್ನು ನೀವು ನೀಡಿದಾಗಲೆಲ್ಲಾ ಇದು 
ಸಾಧ್ಯವಾಗುತ್ತದೆ. ಉದಾಹರಣೆಗೆ, ನಾವೀಗ ಕಟ್ಟದ ಕಥೆಯನ್ನು 
ಆಧರಿಸಿ ಒಂದು ಚಿತ್ರವನ್ನು ಜಡಿಸುವಂತೆಯೋ, ಅಲ್ಲನ ಪಾತ್ರಗಳಿಗೆ 
ಜೀವ ತುಂಬ ಅಭಿನಯುಸುವಂತೆಯೋ, ತರಗತಿಯ ನಕ್ಷೆಯನ್ನು 
ತಯಾರಿಸುವಂತೆಯೋ ಅಥವಾ ಪ್ರತಿ ಮಗುವಿನ ಬಸಿಯೂಟದ 
ಖರ್ಚನ್ನು ಅಂದಾಜು ಮಾಡುವಂತೆಯೋ ಹೇಳಬಹುದು. ಆಗ, 
ತರಗತಿ ಸಾಗುತ್ತಿರುವಂತೆಯೇ, ನಿಮಗೆ 10-15ರ ನಿಮಿಷ ಬಡುವು 
ದೊರೆತು ಒಂದಲ್ಲ ಒಂದು ಕಾರಣಕ್ಕೆ ಹಿ೦ದೆ ಬೀಳುವ ಮಕ್ಷಳನ್ನು 
ಗಮಸಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೆಚ್ಚನ ಕಾಲಾವಕಾಶ ಹಾಗು 
ಬೆಂಬಲಗಳನ್ನು ಬಯಸುವ ಆ ಮಕ್ಕಳಗೆ ವೈಯಕ್ತಿಕವಾಗಿ ವಿಶೇಷ 
ಗಮನವಿತ್ತು ಬೇಕಾದದ್ದನ್ನು ನೀಡಲು ಇದು ಅವಕಾಶ 
ಮಾಡಿಕೊಡುತ್ತದೆ. ಈ ರೀತಿ, ತರಗತಿಯಲ್ಲ ನಿಷ್ಟಕ್ಷಪಾತ ಎಂದರೆ. 
"ಪ್ರತಿ ಮಗುವಿಗೂ ಅದರ ಅಗತ್ಯಕ್ಕೆ ತಕ್ಕಂತೆ" ಬೆಂಬಲ. ಅವಕಾಶ 
ಹಾಗು ಶಿಕ್ಷಕರ ಸಮಯ ದೊರೆಯುವುದು ಎಂಬ ಅರ್ಥವನ್ನು 
ಪಡೆಂಯುತ್ತದೆ. ಇಡೀ ತರಗತಿಗೆ ಪಾಠಹೇಳದ ಬಳಕ 
"“ಪರಿಹಾರಾತ್ಮಕ' (Remedial) ತರಗತಿಗಳನ್ನು ನಡೆಸುವ 
ವಿಧಾನಕ್ಕಿಂತ ಇದು ಬಹುಪಟ್ಟು ಉತ್ತಮ. ಆದರೆ ಇದನ್ನೆಲ್ಲ ಮಾಡಲು 
ನಮಗೆ ಸ್ವಾತಂತ್ಯವಿಲ್ಲ ಎಂದು ನೀವು ಹೇಳಬಹುದು. ಕೆಟ್ಟದಾಗಿ 
ಪಾಠ ಮಾಡಿ ಕಳಪೆ ಫಅತಾಂಶಗಳನ್ನು ಪಡೆಯಲು ನಮಗೆ 
ಸ್ವಾತಂತ್ರ್ಯವಿದೆ, ಆದರೆ, ನಮ್ಮ ತರಗತಿಯ ಪ್ರಕ್ರಿಯೆಗಳನ್ನು 
ಸುಧಾರಿಸುವ ಸಂಗತಿಗಳನ್ನು ಪ್ರಯೋಗಿಸಿ ನೋಡಲು 


ಸ್ವಾತಂತ್ರ್ಯವಿಲ್ಲ! ಇದಕ್ಲೇನು ಕಾರಣ ಎಂಬುದು ನಿಜಕ್ಕೂ 
ಯೋಚಿಸಬೇಕಾದ ವಿಷಯವೇ ಹೌದು. ಇದನ್ನೊಮ್ಮೆ ಪ್ರಯತ್ನಿಸಿ 
ನೋಡಿ, ಬಳಕ ಏನಾಗುತ್ತದೋ ಅದರ ಆಧಾರದ ಮೇಲೆ ನಿಮ್ಮ 
ನಿರ್ಧಾರಗಳಗೆ ಬನ್ನಿ ಎಂದಷ್ಟೇ ವಾನು ಹೇಳಬಹುದು. 


ಹೊಣೆಗಾರಿಕೆ ತೋರುವುದು 


ಇದರ ಅರ್ಥ ಪರಿಹಾರಗಳನ್ನು ಶಿಕ್ಷಕರು ಮಾತ್ರ ಶೋಧಿಸಬೇಕು 
ಎಂಬುದಲ್ಲ. ಅದಕ್ಕೆ ಬದಲಾಗಿ, ನಮ್ಮ ವಾಸ್ತವಿಕತೆಗಳ ಜೊತೆಗೆ 
ಸಮಕಾಲೀನ, ಸಾಕ್ಟ್ಯಾಧಾರಿತ ಚಿಂತನೆಯನ್ನು ಪರಿಗಣಿಸಿ ನಾವು 
ನಮ್ಮ ಮೂಲ ಶಿಕ್ಷಣ ಪ್ರಕ್ರಿಯೆಗಳನ್ನು ಪುನರ್‌ವಿನ್ಯಾಸಗೊಳಆಸುವ 
ಮೂಲಕ ಶಿಕ್ಷಕರ ಪ್ರಯತ್ನಗಳನ್ನು ಬಲಪಡಿಸುವ ಅಗತ್ಯವಿದೆ. 
ನಮ್ಮ ಪಠ್ಯಕ್ರಮವು ವಿಷಯಾಧಾರಿತ ಪಠ್ಯಕ್ರಮದಿಂದ ಮೂಲ 
ಸಾಮರ್ಥ್ಯಗಳೆಡೆಗೆ ಬದಲಾಗುವಂತೆ ಅದನ್ನು ಪುನರ್‌ ಪರಿಶೀಲನೆಗೆ 
ಒಳಪಡಿಸುವ ವಿಚಾರಕ್ಕೂ ಇದು ಅನ್ನಯುಸುತ್ತದೆ. ಮಾಹಿತಿಯ 
ಆಕರಗಳಾಗಿರುವ ನಮ್ಮ ಪಠ್ಯಪುಸ್ತಕಗಳು ಕಅಕಾ ಪ್ರಕ್ರಿಯೆಯನ್ನು 
ಪ್ರಚೋದಿಸುವಂತೆ ಮಾಡಬೇಕಿದೆ; ನಮ್ಮ ಮೌಲ್ಯಮಾಪನ 
ಪದ್ಧತಿಯನ್ನು ಭಯ ಉತ್ಪಾದಿಸುವ, ತರ್ಕರಹಿತ ತೀರ್ಮಾನಗಳಗೆ 
ಬರುವ ಪ್ರಕ್ರಿಯೆಯಬುಂದ ಮುಕ್ತಗೊಳಸಿ ಮಕ್ಕಳು ತಮ್ಮ ಪ್ರಗತಿಯ 
ಜವಾಬ್ದಾರಿಂಯನ್ನ್ನಿ ತಾಮೇ ತೆಗೆದುಕೊಳ್ಳುವಂತೆ ಅವರ 
ಸಬಲೀಕರಣಕ್ಷೆ ಎಡೆಮಾಡುವ ಬೋಧನಕಲೆಯ 
ಸಾಧನವನ್ನಾಗಿಸಬೇಕಿದೆ: ಶ್ರೇಣೀಕೃತವೂ. ಬೋಧನ ರೂಪದ್ಧೂ 
ಆದ ನಮ್ಮ ಶಿಕ್ಷಕ ವೃತ್ತಿಕೌಶಲ ವಿಕಾಸವು ಶಿಕ್ಷಕರೊಂದಿಗೆ 
ಅಧಿಕಾರದ ಪಾಲುಗಾರಿಕೆಯ, ಜೊತೆ ಸೇರಿ ಅವರ ಗುರಿಗಳನ್ನು 
ರೂಪಿಸಿ, ಅವುಗಳನ್ನು ತಲುಪಲು ಅವರ ಬೆನ್ನೆಲುಬಾಗಿ ನಿಲ್ಲಬಲ್ಲ 
ಕಾರ್ಯಕ್ರಮವಾಗಿ ಬದಲಾಗಬೇಕಿದೆ. ಶಾಲೆಗೆ ಮಕ್ನಳು 
ಹೊಂದಿಕೊಳ್ಳುವುದಲ್ಲ. ಶಾಲೆಯು ಮಕ್ಕಳಗೆ ಹೊಂದಿಕೊಳ್ಳ- 
ಬೇಕಿರುವುದರಿಂದ ದೃಷ್ಟಿ ಕೋನಕ್ಷೆ ಸಂಬಂಧಿಸಿದಂತೆ ಈ 
ಬದಲಾವಣೆಗಳ ಅಗತ್ಯವಿದೆ. ಅಂತಹ ಶಾಲೆಯು "ಸಂಪೇದನಶೀಲ' 
ಶಾಲೆ ಎನಿಸಿಕೊಳ್ಳುತ್ತದೆ. ಮಕ್ಕಳೇ ನಿಜವಾದ ಹಕ್ಕುದಾರರಾಗಿದ್ದು, 
ನಾವು ಕರ್ತವ್ಯ ನಿರ್ವಾಹಕರಾಗಿರುವಂತಹ ಪರಿಸ್ಥಿತಿಯಲ್ಲ ನಾನು 
"ಸಮನ್ವಂಯ' (॥nclusive) ಎಂಬ ಪದವನ್ನು ಬಳಸಲು 
ಬಯಸುವುದಿಲ್ಲ: ಏಕೆಂದರೆ ಈ ಪದವು, ಯಾಕೋ ಏನೋ, "ನಾವು 
ನಿನ್ನನ್ನು ಒಪ್ಪಿಕೊಂಡಿದ್ದೇವೆ' ಎಂಬ ಅನುಗ್ರಹ ತೋರಿಸುವ 
ಅರ್ಥವನ್ನು ಸೂಚಿಸುತ್ತದೆ. ಹೀಗಾಗಿ, ಪ್ರತಿ ಮಗುವೂ ಒಂದು 
ಸಾಥೇಕತೆಯ ಮನೋಭಾವದ ಕಲಕಾ ಅನುಭವವನ್ನು 
ಪಡೆಯುವುದರ ಮೂಲಕ ತನ್ನ ಸಾಮರ್ಥ್ಯವನ್ನು ಸಾಕ್ಷಾತ್ಸರಿಸಿ- 
ಕೊಳ್ಳುವಂತೆ ಆಗಲು ಬಹುಶಃ ಶಿಕ್ಷಣವನ್ನು ನೋಡುವ ನಮ್ಮ 
ರೀತಿಯಲ್ಲ ಗಮನಾರ್ಹ ಬದಲಾವಣೆಯನ್ನು ತರುವ ಅಗತ್ಯವಿದೆ. 


ಸುಚೀರ್‌ ಶುಕ್ನಾ ಅವರು ಗ್ರೂಪ್‌ ಇಗ್ಸಸ್‌ ಜೊತೆಗಿದ್ದು, ಅಂಚಿನಲ್ಪರುವ ಮಕ್ಕಳ ಅಗತ್ಯಗಳತ್ತ ಗಮನಹರಿಸುವ, ಭಾರತ 
ಹಾಗು ಏಷಿಯಾ, ಆಫ್ರಿಕಾ ಖಂಡಗಳ ಇತರ ದೇಶಗಳ ಶೈಕ್ಷಣಿಕ ವ್ಯವಸ್ಥೆಗಳ ಗುಣಮಟ್ಟ ಸುಧಾರಿಸುವ ವಿಷಯದಲ್ಲ 
ಕಾರ್ಯನಿರತರಾಗಿದ್ದಾರೆ. ಅವರು 19೨ರ-೨8ರಲ್ಲ "ಜಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ'ದ ಮುಖ್ಯ 
ಸಲಹೆಗಾರರಾಗಿದ್ದರು ಹಾಗು 2೦೦೨-11ರ ಮಾನವ ಸಂಪನ್ಮೂಲ ಸಚಿವಾಲಯದ ಶಿಕ್ಷಣ ಗುಣಮಟ್ಟ ಸುಧಾರಣಾ 
ಸಲಹೆಗಾರರಾಗಿದ್ದು. 2೦೦೨ರ ಶಿಕ್ಷಣ ಹಕ್ಕು ಕಾಯ್ದೆಯ ಗುಣಮಟ್ಟ ಚೌಕಟ್ಟನ್ನು ವಿಕಾಸಗೊಳಸುವಲ್ಪ 
ಮುಂಚೂಣಿಯಲ್ಲದ್ದರು. ಅವರು "ಶಾಲಾ ಶಿಕ್ಷಣ-2೦35ರ ಭಾರತದ ಕಾಣ್ಣೆ'ಯನ್ನು ಅಭವೃದ್ಧಿಗೊಳಸುವ ಜವಾಬ್ದಾರಿ 
ಹೊತ್ತು ನೀತಿ ಆಯೋಗದ ತಜ್ಞರ ತಂಡದ ಸದಸ್ಯರಾಗಿದ್ದಾರೆ. ಸುಜೀರ್‌ ಅವರು ಮನನ್‌ ಪುಸ್ತಕ ಸರಣಿಯನ್ನು 
ಮಕ್ಷಳಗಾಗಿ ಪ್ರಕಟಸುತ್ತಾರೆ; ಮೂಲಭೂತ ಕಲಕೆಯ ವಿಚಾರಗಳನ್ನು ಪ್ರತಿಪಾದಿಸುವ "ಚಾಹಕ್‌' ಎಂಬ 
ನಿಯತಕಾಅಕಪೊಂದನ್ನು ಮಕ್ಷಳಗಾಗಿ ಹೊರತರುತ್ತಿದ್ದಾರೆ. ಇತ್ತೀಚೆಗೆ, ಪ್ರಿಂಗರ್‌ (ಸಿಂಗಾಪೂರ) ಪ್ರಕಾಶನಾಲಯವು 
ಹೊರತಂದಿರುವ (ಅಕ್ಟೋಬರ್‌. 2೦1೨) "ಇಪ್ಪತ್ತೊಂದನೆಯ ಶತಮಾನದಲ್ಲ ಮಗುವಿನ ವಿಕಾಸ ಹಾಗು ಶಿಕ್ಷ” ಎಂಬ 


ಪುಸ್ತಕದ ಲೇಖಕರಲ್ಲ ಒಬ್ಬರಾಗಿದ್ದಾರೆ, ಇವರನ್ನು ಸಂಪರ್ಕಿಸಬಹುದಾದ ಮಿಂಚಂಚೆ ವಿಕಾಸ: subirshukla@gmail.com 


ಅನುವಾದ: ಕುಶಾಲ್‌ ಚ ಎಸ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


111 


112 


(> 


ಸುದೇಷಾ ನಿನಾ 
[xo] [e) 


ವಿಶೇಷ ಶಿಕ್ಷಣದಲ್ಲರುವ ಹಿನ್ನೆಲೆ ಹಾಗೂ ಕೋಲ್ಗತ್ತಾದಲ್ಲ (19೨94- 
2೨೦೦4) ವಲಸೆ ಮಕ್ಷಳಗಾಗಿ ಹಿಂದಿ ಮಾಧ್ಯಮ ಶಾಲೆಯನ್ನು 
ನಡೆಸುವಲ್ಲನ ಹಲವು ವರ್ಷಗಳ ಅನುಭವ ಎರಡೂ ಸೇರಿ ನನ್ನನ್ನು 
ಮತ್ತು ನನ್ನ ಆತ್ಮೀಯ ಜೊತೆಗಾರರನ್ನು ಹಲವಾರು ಬಾರಿ ಮಕ್ಕಳ 
ಶಿಕ್ಷಣದ ಅಗತ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಕಡಿಮೆ 
ಆದಾಯದ ಗುಂಪಿನ ಮಕ್ಕಳ ಅಗತ್ಯಗಳನ್ನು ವಿಶ್ಲೇಷಿಸುವಂತೆ 
ಮಾಡಿವೆ. ಈಗಾಗಲೇ ಬಹಳಷ್ಟು ಮಂದಿಗೆ ತಿಆದಿರುವ 
ವಿಷಯವನ್ನು ನನ್ನ ಇಷ್ಟು ಅನುಭವವೂ ನನಗೆ ಮನದಟ್ಟು 
ಮಾಡಿದೆ. ಅಂದರೆ ಎಲ್ಲರಿಗೂ ಹತ್ತು - ಹನ್ನೆರಡು ವರ್ಷಗಳ ಕಾಲ 
ಒಂದೇ ಬಗೆಯ ನಿರ್ಧರಿತ ಪಠ್ಯಕ್ರಮವನ್ನು ಭಾಷೆಯಲ್ಲ 
ಬೋಧಿಸುವ ವ್ಯವಸ್ಥೆಯು ಯಾವುದೇ ರೀತಿ ಅವರವರ ವೈಯಕ್ತಿಕತೆ 
ಮತ್ತು ಸಾಮರ್ಥ್ಯಗಳಗೆ ಗೌರವ ನೀಡುವುದಿಲ್ಲ. ಜೊತೆಗೆ ಅವರ 
ಮುಂದಿನ ಬದುಕಿಗೆ ಉತ್ತಮವಾಗಿ ಸಿದ್ದ ಮಾಡುವುದಿಲ್ಲ. ಅಷ್ಟೇ ಅಲ್ಲ 
ವ್ಯವಸ್ಥೆಯೊಳಗೆ ಹೊಂದಿಕೊಳ್ಳಲು ಪ್ರಯತ್ನಪಡುತ್ತಲೇ ಅಂಚಿನಲ್ಪದ್ದ 
ಬಹಳಷ್ಟು ಮಂದಿ ತಮ್ಮ ಬದುಕಿನ ಕೌಶಲ್ಯಗಳನ್ನು ಕಳೆದುಕೊಂಡು 
ಹೊರದೂಡಲ್ಪಟ್ಟರು. 


2೦೦4ರಲ್ಪ ಕೆಲವು ಜೊತೆಗಾರರೊಂದಿಗೆ, ನಾನು 10ರಿಂದ 14 
ವರ್ಷದ ವಯೋಮಾನದ ಸೃಜನಾತ್ಮಕ ಮತ್ತು ಉತ್ತಮ 
ತಾರ್ಕೀಕತೆಯ ಸ್ಲಿತಿಯಲ್ಲದ್ದ ಮಕ್ಷಳಗೆ ಬಂಗಾಲ ಮಾಧ್ಯಮದ 
ಶಾಲೆಯನ್ನು ತೆರೆಯಲು ನಿರ್ಧರಿಸಿದೆನು. ಆ ಮಕ್ಷಳು ಅವರು ಬಹಳ 
ಸೂಕ್ಷ ಸ್ಲಿತಿಯಲ್ಲದ್ದು ಶಾಲೆಯಿಂದ ಹೊರ ಬೀಳುವ ಸಾಧ್ಯತೆಗಳು 
ಹೆಚ್ಚಿತ್ತು. ಅಲ್ಲದೆ ಆ ವಯಸ್ಸಿನಲ್ಲಿ ಮಕ್ಕಳು ಮೂಲ ಅಕ್ಷರ ಜ್ಞಾನ ಮತ್ತು 
ಸಂಖ್ಯೆಗಳ ಜ್ಞಾನವನ್ನು ಪಡೆದುಕೊಂಡಿರಬೇಕೆಂಬ ನಿರೀಕ್ಷೆ ಇದ್ದಿತು. 
ಹಾಗಾಗಿ ನಮ್ಮ ಚಿಂತನೆಯಲ್ಲದ್ದ ವಿವಿದ ಪಠ್ಯಕ್ರಮದ 
ಪ್ರಯೋಗಗಳಗೆ ನಾವು ಸಿದ್ಧರಾಗಿದ್ದೆವು. 


ಆರಂಭ (2೦೦5-2೦1) 


ನಾವು ದಕ್ಷಿಣ ಕೋಲ್ಕತ್ತದ ಪ್ರಸಿದ್ಧ ಕಾಆಫಾಟ್‌ ದೇವಸ್ಥಾನದ 
ಸಮೀಪದಲ್ಲದ್ದ ಚೇಟ್ಲಾ ಎ೦ಬ ಪ್ರದೇಶದಲ್ಲ ಒಂದು ಸ್ಥಳವನ್ನು ಆಯ್ಕೆ 
ಮಾಡಿಕೊಂಡೆವು. ಸುತ್ತಮುತ್ತಅನ ನೋಂದಣಿಯಾಗಿರುವ 
ಕೊಳೆಗೇರಿಗಳಲ್ಲ ಸಮೀಕ್ಷೆ ನಡೆಸಿದಾಗ, ನಾವು ಅಲ್ಲನ ಜನರಿಗೆ 
ಸುಮಾರು ಎರಡು ತಿಂಗಳ ಕಾಲ ಹೊಸ ಶಾಲೆಯ 
ಪರಿಕಲ್ಪನೆಗಳನ್ನು ಪದೇಪದೇ ವಿವರಿಸುತ್ತಿದ್ದೆವು. 17 ಮಕ್ಕಳು 
ದಾಬಲಾಗುವುದರೊಂದಿಗೆ ಏಪ್ರಿಲ್‌ 2೦೦5ರಲ್ಲ 'ಶಿಕ್ಲಾಮಿತ್ರ' 


ಆರಂಭವಾಲಯುತು. ಹೆಚ್ಚಿನ ಮಕಳು ಸರ್ಕಾರಿ ಶಾಲೆಗೆ 
ಹೋಗುತ್ತಿದ್ದರು. ಕೆಲವರು ಶಾಲೆಯಿಂದ ಹೊರಜದ್ದವರಾಗಿದ್ದರು. 
ಎಲ್ಲರೂ ತಮ್ಮ ಶಾಲೆಗಳ ಬಗ್ಗೆ ಬೇಸರದ ಭಾವನೆ 


ಹೊಂದಿದ್ದರಾದರೂ ಹೊಸತನ್ನು ಪ್ರಯತ್ನಿಸಲು ಬಂದಿದ್ದರು. 
'ಶಿಕ್ಲಾಮಿತ್ರ' ಶಾಲೆಯು ಸುಮಾರು ಆರು ವರ್ಷಗಳ ಕಾಲ 
ನಡೆಯಿತು ಮತ್ತು ಕೊನೆಯವರೆಗೂ ದಾಖಲಾತಿ ಸಂಖ್ಯೆಯು 
25ರಿಂದ 3೦ರ ಮಧ್ಯದಲ್ಪತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಕ್ಲಾಮಿತ್ರ ಒಂದು ಪ್ರಾಯೋಗಿಕ ಶಾಲೆ ಮತ್ತು ಸಂಪನ್ಮೂಲ ಕೇಂದ್ರ 


ಮೊದಲನ ಅವಧಿಯ ಅಲ್ಲೋಲಕಲ್ಲೋಲ 


ಈ ಮಕ್ಕಳು ಪ್ರಕ್ನುಬ್ಧರೂ, ಆಕ್ರಮಣಶೀಲರೂ ಹಾಗೂ ಶಿಕ್ಷಕ 
ಸಮುದಾಯದೆಡೆಗೆ ತಮ್ಮ ಗುಮಾನಿಯನ್ನು ಮತ್ತು ತಿರಸ್ಥಾರವನ್ನು 
ಬಹಿರಂಗವಾಗಿ ತೋರಿಸಿಕೊಳ್ಳುವವರೂ ಆಗಿದ್ದರು. ಹಿಂಸಾ 
ಪ್ರವೃತ್ತಿಗೆ ತುತ್ತಾಗಬಲ್ಲ ಅವರು ಕಠಕೆಗೆ ವಿಮುಖರೂ ಆಗಿದ್ದರು. 
ಇವರಿಗೆ ಕಅಸುವಾಗ ನಾವು ಸಾಕಷ್ಟು ಕಲಕಾ ಯೋಜನೆಗಳನ್ನು 
ಮುಂದೂಡಬೇಕಾಯುತು. ಕಲೆ ಮತ್ತು ಜೇಡಿಮಣ್ಣಿನ ಕೆಲಸಗಳು 
ಮಕ್ಕಳನ್ನು ಪ್ವಲ್ಪ್ಲಮಣಟ್ಣಗೆ ಶಾಂತಗೊಳಸಲು ಸಹಾಯ ಮಾಡಿದವು. 
ಜಅಡುವಿನ ಸಮಯ, ತರಗತಿಯಲ್ಪ್ಲನ ಬೋಧನೆ, ಹೊರಗೆ ಆಡುವ 
ಆಟಗಳು. ಶಾಲೆಯ ಮುಚ್ಚುವ ವೇಳೆ, ಮನೆಯಲ್ಲ ಕಳೆದ ಸಮಯ 
ಮುಂತಾದವುಗಳ ಬಧ್ಗೆ ನಟನೆಯ ಮೂಲಕ ಮಾಡಿ ತೋರಿಸಲು 
ಮಕ್ನಳಗೆ ಹೇಳಲಾಯುತು. ನಟನೆಯ ಮುಸುಕಿನ ಹಿಂದೆ ಮಕ್ನಳು 
ಅಂಚಿನಲ್ಲರುವುದರಿಂದ ತಾವು ತಮ್ಮ ಸುತ್ತಮುತ್ತಲು ಮತ್ತು 
ಹಿಂದಿನ ಶಾಲೆಗಳಲ್ಲ ಅನುಭವಿಸಿದ ಅವಹೇಳನ ಮತ್ತು ಕೌರ್ಯದ 
ಹಲವಾರು ಕಥೆಗಳನ್ನು ಪ್ರಸ್ಲುತಪಡಿಸಿದರು. ಜೊತೆಗೆ ಹೇಗೆ ಅವರು 
ಪ್ರತೀಕಾರ ಧೋರಣೆಯಿಂದ ಶರಣಾಗತಿಯ ಮನಸ್ಥಿತಿಗೆ, 
ಕೊನೆಯಲ್ಲ ಕೈಚೆಲ್ಲುವ ಪರಿಸ್ಥಿತಿಗೆ ತಲುಪಿದರು ಎಂಬುದನ್ನು 
ತೋರಿಸಿದರು. 


ಈ ಪಾತ್ರ - ನಟನೆಗಳು ನಿಧಾನವಾಗಿ ಹಂತಹಂತವಾಗಿ ಅರ್ಥ 
ಮಾಡಿಕೊಳ್ಳುವಿಕೆಯ ಸೇತುವೆಯನ್ನು ನಿರ್ಮಿಸಿದವು. ಶಿಕ್ಷಕರು 
ಮತ್ತು ಮಕ್ಕಳು ಒಲ್ಲಗೆ ಕುಳತು ಸಮಸ್ಯೆಗಳು. ತೊಂದರೆಗಳು, 
ಸಂತಸದ ಕ್ಷಣಗಳ ಬಣ್ಣೆ ಚರ್ಚಿಸುವ ಹಾಗೂ ಶಾಲಾ 
ಚಟುವಟಕೆಗಳನ್ನು ಸಲಹೆಗಳೊಂದಿಗೆ ಪರಾಮರ್ಶಿಸುವಂತಹ 
ಮುಕ್ತ ಅವಕಾಶವನ್ನು ಪ್ರಾರಂಭಿಸುವ ಸ್ಥಿತಿಗೆ ತಲುಪಲು 
ಸಹಾಯವಾಲುತು. ಸಹಕಾರ, ಕಾಕಜ ಹಾಗೂ ಕಲಯಲು ಹಾಕಿದ 
ಪರಿಶ್ರಮ ಮತ್ತು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವ 
ಪ್ರಯತ್ನಗಳಗೆ ಪ್ರೋತ್ಸಾಹ ಮತ್ತು ಮುಕ್ತ ಮೆಚ್ಚುಗೆಗಳೊಂದಿಗೆ 
ಬಹುಮಾನಗಳು ಅವರಿಗೆ ಪ್ರತಿಫಲವಾಗಿ ದೊರೆತವು. ದೈಹಿಕ 
ಪರಿಶ್ರಮದ ಘನತೆ ಮತ್ತು ಮಾಲಅಕತ್ವದ ಭಾವನೆಯನ್ನು ಎತ್ತಿ 
ಹಿಡಿಯಲು ಮತ್ತು ಅವು ಆಳವಾಗಿ ಇಳಯುವಂತೆ ಮಾಡಲು 
ಶಿಕ್ಷಕರು ಮತ್ತು ಮಕ್ಕಳು ಇಬ್ದರನ್ನೂ ಪ್ರತಿದಿನದ ಶಾಲಾ 
ನಿರ್ವಹಣೆಯ ಚಟುವಟಕೆಗಳ್ಲ ತೊಡಗಿಸಿಕೊಳ್ಳಲಾಗಿದೆ. ವಿವಿಧ 
ಚಟುವಟಕೆಗಳಾದ ಕಸ ಗುಡಿಸುವುದು, ಒರೆಸುವುದು. ಕಟಕಿ- 
ಬಾಗಿಲುಗಳನ್ನು ಹಾಕುವುದು, ಶೌಚಾಲಯವನ್ನು 
ಶುಜಿಗೊಳಸುವುದು, ಗಂಟಿ ಹೊಡೆಯುವುದು ಮುಂತಾದ 
ಕೆಲಸಗಳ ಪಟ್ಟಯನ್ನು ತಯಾರಿಸಿ ಕೆಲಸದ ಹೊಣಿಗಾರಿಕೆಯನ್ನು 
ನೀಡಲಾಯುತು. ಕೆಲವರನ್ನು ಹೊರತುಪಡಿಸಿ. ಶಾಲಾ 
ಸಮುದಾಯವು ಇದನ್ನು ಒಪ್ಪಿಕೊಂಡು ಬೆಲೆ ನೀಡುವಂತಾಗಲು 
ಸ್ತಲ್ಪ ಸಮಯ ಹಿಡಿಯುತು. 


ಸುಮಾರು ಆರು ತಿಂಗಳನಲ್ಲ ಶಾಲೆಯು ಒಂದು ಹಂತಕ್ಕೆ 
ಅಚ್ಚುಕಟ್ದಾಗಿ ನಡೆಯಲಾರಂಭಸಿತು. ವಾರದಲ್ಲ ಐದು ದಿನದಂತೆ 
ಸುಮಾರು 6-7 ಗಂಟಿಗಳವರೆಗೆ ಶಾಲೆಯನ್ನು ನಡೆಸಲಾಯುತು. 
ಪಠ್ಯಕ್ರಮದಲ್ಲ ಸಾಕಷ್ಟು ಸಂಗೀತ, ಕಲೆ, ಕರಕುಶಲ, ಮಾಡುವ 
ಕೆಲಸಗಳು, ನೃತ್ಯ, ನಾಟಕಗಳು, ಆಟಗಳು, ಸಿನಿಮಾಗಳು, 
ಹಾದಿಬೀದಿಯ ಭೇಟಗಳು. ಹಳೆಯ ಬಂದರು, ಬಜಾರ್‌ಗಳು, ಕಲಾ 
ಪ್ರದರ್ಶನಗಳು. ತೋಟಗಾರಿಕಾ ಉದ್ಯಾನಗಳು, ಕರಕುಶಲ 
ಸಂಸ್ಥೆಗಳು ಮತ್ತು ಇವುಗಳ ಭೇಟ ಮುಂತಾದುವುಗಳನ್ನು 
ಸೇರಿಸಿಕೊಳ್ಳಲಾಗಿತ್ತು ಮತ್ತು ಸಾಮಾನ್ಯವಾಗಿ ಇವುಗಳನ್ನು 
ನಿಯಮಿತ ಪಠ್ಯಗಳೊಂದಿಗೆ ಸಮೀಕರಿಸಲಾಯುತು. ಕಲೆಯ ಬಗ್ದೆ 
ಬಹಳ ಒತ್ತು ನೀಡಲಾಗಿತ್ತು. ಮಕ್ಕಳನ್ನು ಸೇರಿಸಲು ಶಾಲೆಗೆ ಬಂದ 
ಪೋಷಕರು ಇದು ಸಂಗೀತ ಮತ್ತು ನೃತ್ಯ ಶಾಲೆ ಎಂದೇ 
ಭಾವಿಸಿದ್ದರು. 


ಬಂಗಾಆಯ ಕಲಕೆ 


ಎರಡು. ಮೂರು ಹಾಗೂ ನಾಲ್ಲನೇ ತರಗತಿಗಳಲ್ಲ ಔಪಚಾರಿಕವಾಗಿ 
ತೇರ್ಗಡೆ ಹೊಂದಿದ್ದರೂ ಕೂಡ ೨ ಮತ್ತು 14 ವಯಸ್ಸಿನ ನಡುವಿನ 
ಶೇಕಡ 6೦ ಮಕ್ಕಳಗೆ ಮೂಲ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನ 
ಇರಲಲ್ಲ, ಎಷ್ಟೆಂದರೆ ಬಂಗಾಆಯಲ್ಲಿ ತಮ್ಮ ಹೆಸರುಗಳನ್ನು 
ಬರೆಂಯುಲೂ ಕೂಡ ಕೆಲವರಿಗೆ ಬರುತ್ತಿರಲಅಲ್ಲ. ಅವರಿಗೆ 
ಬಂಗಾಅಯಲ್ಲ ಪ್ರಾಥಮಿಕ ಓದು ಮತ್ತು ಬರಹದ ಕೌಶಲ್ಯವನ್ನು 
ಕಅಸುವುದು ಈಗ ನಮ್ಮ ಪ್ರಮುಖ ಸವಾಲಾಗಿದ್ದಿತು. ಈ ಹಿಂದೆ 
ಬೇರೆಡೆ ಉತ್ತಮವಾಗಿ ಫಲ ನೀಡಿದ ವಿವಿಧ ಪದ್ಧತಿಗಳನ್ನು ವಾವು 
ಪ್ರಯೋಗಿಸಿದೆವು. ಇವು ಸತತವಾಗಿ ವಿಫಲವಾದಾಗ ನಾವು 
ಪ್ರೊಫೆಸರ್‌ ಜಲಾಲುದ್ದೀನ್‌ ಅವರು ಆರಂಭಸಿದ ಓಿದು ಖಾತರಿ 
ಯೋಜನೆಯಿಡೆಗೆ ಗಮನಹರಿಪಿದೆವು. ಈ ಪದ್ಧತಿಯಿಂದ ಬಹಳಷ್ಟು 
ಮಕ್ಕಳು ಸಾಮಾನ್ಯವಾಗಿ ಮೂರು ತಿಂಗಳನಲ್ಲ ಓದಲು ಮತ್ತು 
ಬರೆಯಲು ಕಅತರು ಕೆಲವು ಮಕ್ಕಳು ಪ್ವಲ್ಲ ಹೆಚ್ಚು ಸಮಯ 
ತೆಗೆದುಕೊಂಡರು. 


ಈ ಪದ್ಧತಿಯಲ್ಲಿ: 


* ಒಂದು ಚಿತ್ರ ಅಥವಾ ಕಥೆಯನ್ನು ಮಕ್ಕಳ ಸ್ವಂತ ಚಿಂತನೆಯ 
ದೃಷ್ಟಿಕೋನದಿಂದ ವಿವರಿಸುವುದು. ಮಕ್ಕಳು ತಮ್ಮದೇ 
ಭಾಷೆಯಲ್ಲ ಶಿಕ್ಷಕರ ಸಹಾಯದೊಂದಿಗೆ ಒಂದು ಕಥೆಯನ್ನು 
ಬರೆದರು. ಇದರಿಂದ ಹ&ದುವುದು ಮತ್ತು ಬರೆಯುವುದು 
ಅವರಿಗೆ ಅರ್ಥಪೂರ್ಣ ಮತ್ತು ಸಂತೋಷದಾಯಕ ವೆನಿಸಿತು. 
ಅವು ಅವರದೇ ಒಂದು ಸನ್ನಿವೇಶದ ಹಿನ್ನೆಲೆಯಿಂದ 
ಮೂಡಿದವುಗಳಾಗಿದ್ದವಾದ್ದರಿಂದ ಪದಗಳನ್ನು ಕಅಯುವುದು 
ಮತ್ತು ನೆನಪಿನಲ್ಪಟ್ಟು-ಕೊಳ್ಳುವುದು ಸುಲಭವಾಲುತು. 


* ಜೊತೆಗೆ ಪ್ವರ ಜಹ್ನೆಗಳು ಮತ್ತು ವ್ಯಂಜನಗಳು ಮಿತವಾದ 
ಬಾಂಗ್ಲಾ ಬರಕ್ಷರಿ (ಗುಣಿತಾಕ್ಷರ ಮಾಲೆ) ನಕ್ಷೆಯನ್ನು 
ಪರಿಚಂುಸಲಾಯುತು.. ಒತ್ತಕ್ಷರಗಳು ಇಲ್ಲದ ಸರಳ 
ಪದಗಳನ್ನು ರಚಿಸಲು ಇದು ಸಹಾಯ ಮಾಡಿತು. ಇದರೊಟ್ಟಗೆ 
ಪ್ರರ (ಕಾಗುಣಿತ) ಚಿಹ್ನೆಗಳನ್ನು ಸರಿಯಾಗಿ ಬರೆಯಲು 
ಕಷ್ಟಪಡುತ್ತಿದ್ದ ಡಿಸ್ಟೆಕ್ಷಿಯಾ ಉಳ್ಳ ಮಕ್ಕಳಗೂ ಇದು ಸಹಾಯ 
ಮಾಡಿತು. ಬರಕ್ಕರಿಯನ್ನು ಪರಿಚಯುಸುವ ಮುನ್ನ ಮಕ್ಕಳಗೆ 
ಬಂಗಾಆಅ ಅಕ್ಷರಗಳು ಮತ್ತು ಸ್ವರ ಚಿಹ್ನೆಗಳನ್ನು ತಿಆದಿದ್ದರು 
ಎಂಬುದನ್ನು ನಾವು ಖಚಿತಪಡಿಸಿಕೊಂಡಿದ್ದೆವು. 


* ಸೂಕ್ತವಾದ ಅಭ್ಯಾಸ ಪುಸ್ತಕಗಳ ಬಳಕೆಯನ್ನು ಮೂರನೆಯ 
ವಿಷಯವಾಗಿ ಪರಿಚಯುಸಿದೆವು. ಇದು ಶಿಕ್ಷಕರು ಮತ್ತು 
ಮಕ್ನಳಲ್ಪ ಬಹಳ ಜನಪ್ರಿಯ ವಿಷಯವಾಯುತು. 


ಸರಳವಾದ ಭಾಷೆಯಲ್ಲರುವ ಸೂಕ್ತವಾದ ಬರಹಗಳನ್ನು 
ಉಪಯೋಗಿಸುವುದು ಅತಿಮುಖ್ಯ ಎಂದು ನಾವು ಬೇಗನೆ 
ಕಂಡುಕೊಂಡೆವು. ಎಲ್ಲರೂ ಕಲಯಲು ಆರಂಭಸುತ್ತಿದ್ದವರೇ 
ಆದರೂ ದೊಡ್ಡ ಮಕ್ಕಳು ಕೂಡ ಪುಟ್ಟ ಮಕ್ಕಳಗೆ ಉಪಯೋಗಿಸುವ 
ಬರಹಗಳನ್ನು ಆನಂದಿಸುತ್ತಾರೆ ಎಂದು ಹೇಳಲಾಗದು. ಪ್ರಸಿಧ್ಧ 
ಲೇಖಕರ ಬರಹಗಳು ಚೆನ್ನಾಗಿದ್ದರೂ ಕೂಡ ಈ ಮಕ್ನಳಗೆ 
ಮೆಚ್ಚುಗೆಯಾಗುವಂತಹವು ಬಹಳ ಕಡಿಮೆ ಇದ್ದವು. ಶಾಲೆಗೆ- 
ಬರುತ್ತಿರುವ ಮೊದಲ ತಲೆಮಾರಿನ ಈ ಮಕ್ಕಳಗೆ ಬಹಳಷ್ಟು 


ಸನ್ನಿವೇಶಗಳು ಅಪರಿಚಿತವಾಗಿದ್ದವು. 


ಒಂದು ಪುಟಕ್ಕಿಂತ ಹೆಚ್ಚಿಲ್ಲದ ದೊಡ್ಡ ಅಕ್ಷರಗಳಲ್ಲ ಮುದ್ರಿತವಾಗಿರುವ 
ಮತ್ತು ಸ್ಥಳಾವಕಾಶವಿರುವ ಪುಟ್ಟ ಬರಹಗಳು ಹೆಚ್ಚು 
ಬಳಕೆಯಾಗುತ್ತಿದ್ದವು. ಹಾಗಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು 
ಸೇರಿ ಹೆಚ್ಚಾಗಿ ತಮ್ಮದೇ ಬರಹಗಳನ್ನು ತರಗತಿಯಲ್ಲ 
ರಚಿಸಲಾರಂಭಸಿದೆವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದ್ರಿಮ್ಸ್‌ 
ಫೇರಿ ಟೇಲ್ಡ್‌, ಚೆಕೋವ್‌, ಬಾಲಸ್ಟಾಯ್‌, ಸುಕುಮಾರ್‌ ರಾಯ್‌, 
ಅಲಾ ಮಜುಂದಾರ್‌ ಮತ್ತಿತರ ಬರಹಗಾರರ ಬರಹಗಳನ್ನು ಪುಟ್ಟ 
ಕಥೆಗಳ ರೂಪಕ್ಷೆ ತಂದೆವು. ಸರಳ ಭಾಷೆಯಲ್ಲ ಆದರೂ ಸಂಕೀರ್ಣ 
ವಿಷಯಗಳ ದೊಡ್ಡ ಮತ್ತು ಪುಟ್ಟ ಬರಹಗಳನ್ನು ರಚಿಸುವುದರಲ್ಲ 
ಇಡೀ ಶಾಲೆಯೇ ಮುಳುಗಿಹೋಗಿತ್ತು. ವಿದ್ಯಾರ್ಥಿಗಳ 
ಚಿತ್ರಗಳೊಂದಿಗೆ ಇವುಗಳನ್ನು ಮುದ್ರಿಸಲು ಶಿಕ್ಲಾಮಿತ್ರವು 
ಆರಂಭಿಸಿತು. ಒಂದೇ ವರ್ಷದಲ್ಲ ಗ್ರಂಥಾಲಯದ ಪುಸ್ತಕಗಳು, 
ಚಿತ್ರಗಳ ಮತ್ತು ಅವುಗಳ ವಿನ್ಯಾಸಗಳ ಬಣ್ಣೆ ಆಸಕ್ತಿ ಮಾಂತ್ರಿಕವಾಗಿ 
ಹೆಚ್ಚಿತು. 


ಇಂಗ್ಲಿಷ್‌ ಕಅಯುವುದು 


ಮೊದಲ ತಲೆಮಾರಿನ &ದುಗರಿಗೆ ಇಂದ್ಲಿಷ್‌ ಹೇಆಕೊಡುವ ಸಿದ್ಧ 
ಮಾದರಿಯು ಬಂಗಾಲಗೆ ಇದ್ದಂತೆ ಇರಲಲ್ಲ. ಇಸಾಯ್‌ ಅಂಬಲಂ 
ಸ್ಥೂಲ್‌ ಹಾಗೂ ಅರೊವಿಲ್‌ ಇಂತಹ ಶಾಲೆಗಳ೦ದ ನಾವು ಕೆಲವು 
ಸಲಹೆಗಳನ್ನು ಪಡೆದವು ಮತ್ತು ವಿಶೇಷ ಶಿಕ್ಷಣದ ತಂತ್ರಗಳನ್ನು 
ಬಳಸಿಕೊಂಡೆವು. ನಮ್ಮದೇ ಆದ ಇಂದ್ಲಿಷ್‌ ಪದ್ಧತಿಯನ್ನು 
ಪ್ರಯೋಗಗಳ ಮೂಲಕ ರಚಿಸಿಕೊಂಡೆವು. ಉಪಯೋಗಿಸಿದ 
ಕೆಲವು ರೀತಿಗಳೆಂದರೆ: 


D ಪದಗಳನ್ನು ತಿಆದುಕೊಳ್ಳಲು (ವರ್ಡ್‌ ಅಟ್ಯಾಕ್‌) ಮತ್ತು 
ಅಕ್ಷರಗಳನ್ನು ಗುರುತಿಸಲು ವಿದ್ಯಾರ್ಥಿಗಳಗೆ ಧ್ವನಿಗಳ 
ಕೌಶಲವನ್ನು ಹೇಳಕೊಡಲಾಲಯುತು ಹಾಗೂ 5೦ ಪದಗಳ 
ಪದಸಂಪತ್ತನ್ನು ಮೂರು ತಿಂಗಳನಲ್ಲ ಪಡೆದುಕೊಳ್ಳಲು 
ಸಹಾಯ ಮಾಡಿದೆವು.  ಮುಂದುವರೆಯುತ್ತ ಹೆಚ್ಚುಹೆಚ್ಚು 
ಪದಗಳನ್ನು ಪದಸಂಪತ್ತಿನಲ್ಲ ಸೇರಿಸಲಾಯುತು. ವರ್ಡ್‌ 
ಅಟ್ಯಾಕ್‌ - ಇದೊಂದು ಮುದ್ರಿತ ಪದಗಳನ್ನು ಮಾತನಾಡುವ 
ಪದಗಳಗೆ ಹೋಪಟಸಿ, ಹೊಂದಿಸಿ ಗುರುತಿಸುವ ಕೌಶಲ, ಇದು 
ಓದುವುದರ ಮೂಲಾಧಾರ. ಒಂದೇ ರೀತಿಯ ಧ್ಧನಿಗಳುಳ್ಳ 
ಪದಗಳನ್ನು ಗುರುತಿಸಲೂ ಇದು ಸೂಕ್ತವಾಗಿದೆ ಉದಾ: 
ಚಾಂಟ್‌ ಹಾಗೂ ಪ್ಯಾಂಟ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


* ಈ ಮೂಲ ಪದಸಂಪತ್ತನ್ನು ಉಪಯೋಗಿಸಿ (ನಾಮಪದಗಳು. 
ಕ್ರಿಯಾಪದಗಳು, ಲೇಖನಗಳು, ವಿಶೇಷಣಗಳು, ನಾಮವಾಚಕ 
ಮತ್ತು ಗುಣವಾಚಕ) ಹಂತಹಂತವಾಗಿ ಸರಳ ವಾಕ್ಯಗಳನ್ನು 
ರಚಿಸುವುದನ್ನು ಮಕ್ಕಳಗೆ ಹೇಳಆಕೊಡಲಾಂಖತು. 
ವಾಕ್ಯಗಳನ್ನು ಕಟ್ಟುವ. ಬರೆಯುವ, ಓದುವ ಮತ್ತು ಜೋರಾಗಿ 
ಓದುವ ವಿಷಯಗಳಲ್ಲ ಮಕ್ಕಳು ಐದು ತಿಂಗಳನಲ್ಲ ನಂಬಕೆ 
ಬೆಕೆಸಿಕೊಂಡಂತೆ ತಾವೇ ಸ್ವಂತವಾಗಿ ಬರೆಯಲು ಕೂಡ 
ಆರಂಭಸಿದರು. ನಂತರ ಪುಟ್ಟದಾದ ವಿವರಗಳನ್ನು ಬರೆಯಲು 
ಮುಂದೆ ಸಂಪೂರ್ಣ ಪ್ಯಾರಾಗಳನ್ನು ಮತ್ತು ಸಣ್ಣ ಕಥೆಗಳನ್ನು 
ಬರೆಯಲು ವರ್ಷದೊಳಗೆ ಸಮರ್ಥರಾದರು. 


*° ಓದಿದ ಅಥವಾ ಕೇಳಅಸಿಕೊಂಡ ಬರಹವನ್ನು ಚಿತ್ರದ ಮೂಲಕ 
ನಿರೂಪಿಸುವುದನ್ನು ಪ್ರೋತ್ಸಾಹಿಸಲಾಯುತು. ಇದರಿಂದ 
ಮಕ್ಷಳು ಎಷ್ಟರಮಲ್ಟಗೆ ಗಹಸಿದ್ದಾರೆ ಎನ್ನುವುದನ್ನು ಪಿಕಕರು 

[Xx] A [A] 0°] 
ತಿಆಯಲು ಅನುಕೂಲವಾಯುತು. ಈ ಪ್ರಕ್ರಿಯೆಯಲ್ತಿ 
ಆಸಕ್ಷಿಕರವಾದ ಕಡಿಮೆ ವೆಚ್ಚದ ಹಲವು ಸಾಮದ್ರಿಗಳು 
ಮೂಡಿಬಂದವು. 


* ಅದೇ ಸಮಯದಲ್ಪ ಇತರ ರೀತಿಗಳನ್ನು ಪ್ರಯತ್ನಿಸಿದೆವು - 
ಸೂಕ್ಷವಾಗಿ ಆರಿಸಿದ ಹಾಡುಗಳು ಮತ್ತು ಕಥೆಗಳನ್ನು 
ಕೇಳುವುದು. ಚಲನಚಿತ್ರಗಳನ್ನು ನೋಡುವುದು, ಶಿಕ್ಷಕರು 
ಮತ್ತು ಅತಿಥಿಗಳ ಜೊತೆಗೆ ಇಂದ್ಲಿಷ್‌ನಲ್ಲೇ ವ್ಯವಹರಿಸುವುದು. 
ಈ ಎಲ್ಲವೂ ಮಕ್ತಳು ಭಾಷೆಯೆಡೆಗೆ ಆಸಕ್ತಿಯನ್ನು ಮತ್ತು 
ಸಂವೇದನೆಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿದವು. 


ಸಂಖ್ಯಾ ಜಾನದ ಕಲಕೆ 
0 


ಒಂದು ರೀತಿಯಲ್ಲ ಇದನ್ನು ಸುಲಭವಾಗಿ ಸಾಧಿಸಲು 
ಸಾಧ್ಯವಾಯಿತು. ಜೋಡಿಸುವ ಚಟುವಟಕೆಯ ಸಾಮದ್ರಿಗಳನ್ನು 
ಶಾಲೆಯೊಳಗೇ ರಚಿಸಿದೆವು. ಹೊರಗಿನ ಸಂಸ್ಥೆಗಳಾದ ಜೋಡೋ 
ಗ್ಯಾನ್‌ನಂತಹ ಸಂಸ್ಥೆಗಳಿಂದ ಪಡೆದ ಕೆಲವು ಸಾಮದ್ರಿಗಳನ್ನು ನಮ್ಮ 
ಅಗತ್ಯಗಳಗೆ ಮತ್ತು ಸಂಪನ್ಮೂಲಗಳಗೆ ತಕ್ಕಂತೆ ಬದಲಾಯುಸಿ- 


ಒಂದೇ ಪರಿಕಲ್ಪನೆಯ ಮೇಲೆ ಹಲವಾರು ಸಾಮದ್ರಿಗಳನ್ನು ರಚಿಸಿ. 
ಇವುಗಳನ್ನು ವಿವಿಧ ವಿದ್ಯಾರ್ಥಿಗಳಗೆ, ಸಂಖ್ಯಾ ದೌರ್ಬಲ್ಯ 
ಇದ್ದವರಿಗೂ ಕೂಡ ನೀಡಲಾಯುತು. ಸಾಮಾನ್ಯವಾಗಿ ಗಣಿತದ 
ಸಾಮದ್ರಿಗಳು ಕೆಳಗಿನ ತರಗತಿಗಳಗೆ ಮೀಸಲಾಗಿರುತ್ತವೆ. 
ಮೊಟ್ಟಮೊದಲ ಬಾರಿಗೆ ನಾವು ಬೀಜಗಣಿತ ಮತ್ತು ರೇಖಾಗಣಿತ 
ಇವುಗಳಗೂ ಕುಶಲತೆಯಿಂದ ಮಾಧ್ಯಮಿಕ ಶಾಲೆಯ ಮಟ್ಟದಲ್ಲಿ 
ಈ ಸಾಮರ್ರಿಗಳನ್ನು ರಚಸಿದೆವು. ಇದರಿಂದಾಗಿ ಮಾಧ್ಯಮಿಕ 
ಶಾಲಾ ಮಕ್ಷಳ ಪರಿಕಲ್ಪನೆಗಳ ಅರ್ಥ ಗ್ರಹಿಕೆಯು ಹೆಚ್ಚಾದುದನ್ನು 
ನಾವು ಗಮನಿಸಿದೆವು. 


ಇತರ ವಿಷಯಗಳು 


ವಿಶ್ವದಾದ್ಯಂತ ಸಾಮಾನ್ಯವಾದ ಶಾಲಾ ವಿಷಯಗಳಾದ ಚರಿತ್ರೆ, 
ಭೂಗೋಳ ಮತ್ತು ವಿಜ್ಞಾನಗಳ ಬೋಧನೆಗಾಗಿ ಬೇರೆಬೇರೆ 
ಕಡೆಗಳಲ್ಲ ಅಭವೃದ್ಧಿಪಡಿಸಲಾದ ಎಲ್ಲಾ ಶ್ರೀಮಂತ ಶಿಕ್ಷಣಶಾಸ್ತ್ರ 
ಪ್ರಯೋಗಗಳನ್ನು ಗಮನಿಸಿ ಅವುಗಕಳಲ್ಲ ಸೂಕ್ತವಾದುದನ್ನು 
ಪ್ರಯತ್ನಿಸಲು ನಮಗೆ ಮುಕ್ತ ಅವಕಾಶವಿದ್ಧಿತು. ಸುತ್ತಮುತ್ತಅನ 
ಪ್ರದೇಶಗಳಗೆ ಹೋಗಿ ಸ್ಥಳೀಯರೊಡನೆ ಮಾತನಾಡಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸಂದರ್ಶಿಸಲು ಮತ್ತು ವಿಷಯ ಸಂಗ್ರಹಿಸಲು ಭೇಟ ನೀಡುವುದು, 
ಪ್ರಸ್ತುತ ವಿದ್ಯಮಾನಗಳ ಬಧ್ಗೆ ಚರ್ಚಿಸುವುದು. ತಳಮಟ್ಟದಿಂದ 
ಆರಂಭಿಸಿ ಜಾಗತಿಕ ಮಟ್ಟದವರೆಗೆ ಚರಿತ್ರೆ ಮತ್ತು ಭೂಗೋಳಗಳನ್ನು 
ಕಅಯುವುದು., ಖುದ್ದು ಪ್ರಯೋಗಗಳನ್ನು ಮಾಡುವುದು ಹಾಗೂ 
ಸುಲಭವಾಗಿ ದೊರಕುವ ವಸ್ತುಗಆ೦ಂದ ದುರಸ್ತಿ ಮಾಡುವುದು. 
ಪರಿಸರ ವಿಜ್ಞಾನದ ಬಧ್ದೆ ಒತ್ತು ನೀಡುವುದು ಹಾಗೂ ದಿನನಿತ್ಯದ 
ಸೂಕ್ತ ವರ್ತನೆಗಳ ಬಣ್ಣೆ ಕೆಲಸ ಮಾಡುವುದು. ದಿನದ ಅಡುಗೆ 
ಹೇಆಕೊಡುವುದು, ಕಲಾ ಗ್ಯಾಲರಿಗಳಗೆ ಭೇಟ ನೀಡುವುದು. 
ನಾಟಕಗಳನ್ನು ಪಠ್ಯದ ಜೊತೆಗೆ ಹೊಂದಿಸುವುದು. ಪೋಷಕರೇ 
ಮಾಪಕರಾಗಿ ಇರುವಂತಹ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು. 
ತಮ್ಮ ಪ್ರಗತಿಯನ್ನು ಮಾಪನ ಮಾಡುವುದು ಹೇಗೆ ಎನ್ನುವುದನ್ನು 
ಕಲಯುವುದು - ಹೀಗೆ ಕಲಕೆಯನ್ನು ಬಲಪಡಿಸುವ ಏನೆಲ್ಲವನ್ನು 
ಪ್ರಯತ್ನಿಸಲು ಶಾಲೆ ಸಿದ್ಧವಿದ್ದಿತು. 


ಮುಕ್ತ ವಲಯದ ತಂತ್ರ 


ಇವುಗಳು ಮಕ್ಷಳಲ್ಲ ಅಭ್ಯಾಸ ಮಾಡಲು ಮತ್ತು ಪ್ರಂತವಾಗಿ 
ಕಆಯಲು ಉತ್ತೇಜಸಿದವು. 45 ನಿಮಿಷಗಳ ಅವಧಿಯಲ್ಲ 
ವಿದ್ಯಾರ್ಥಿಗಳು ತಾವೇ ವಿವಿಧ ವಿಷಯಗಳಕಲ್ಪ ಕೊಟ್ಟರುವ ಅಭ್ಯಾಸ 
ಹಾಳೆಗಳನ್ನು ಮಾಡಿ ಮುಗಿಸಬೇಕಿತ್ತು. ಯಾವುದೇ ಶಿಕ್ಷಕರ 
ಉಪಸ್ನಿತಿ ಇಲ್ಲದೆ, ಹ್ರಂತವಾಗಿ ಸರಿಪಡಿಸಿಕೊಳ್ಳುವ ವಿಧಾನಗಳನ್ನು 
ಕೂಡ ಹೇಳಕೊಡಲಾಲಯುತು. ಕೆಲವೊಮ್ಮೆ ನಿಯಮಗಳನ್ನು 
ಮೀರುವುದು ಮತ್ತು ಸರಿಯಾಗಿ ಮಾಡದಿರುವುದು ಕಂಡು- 
ಬರುತಿತ್ತು. ಅದರೂ, ಪ್ಲತಂತ್ರವಾಗಿ ಕಅಯುವುದನ್ನು ಕಅತಿರುವ 
ಮಕ್ಕಳು ತಯಾರಾಗುತ್ತಿದ್ದರು. 


ಕಲೆ 


ಮಕ್ಕಳು ಮತ್ತು ಶಿಕ್ಷಕರು ಇಬ್ಬರ ಬದುಕಿನ ಆಳದಲ್ಲ ರೂಪು 
ಪಡೆದಿದ್ದರಿಂದ ಕಲೆ. ಮತ್ತು ಅದು ಏನೆಲ್ಲವನ್ನೂ ಒಳಗೊಂಡಿರುತ್ತ- 
ದೆಯೋ ಎಲ್ಲವೂ ನಮ್ಮ ಬದುಕನ ಭಾಗವಾಗಿ ಹೋಲುತು. ಕಲೆ 
ಎನ್ನುವುದು ಕೇವಲ ಒಂದು ತರಗತಿಯೋ ಅಥವಾ ಸಹಪಠ್ಯವೋ 
ಆಗಿರಲಅಲ್ಲ. ಅದು ಎಲ್ಲೆಲ್ಲೂ ಇದ್ದಿತು-ಗೋಡೆಗಳ ಮೇಲೆ. 
ಬಾಗಿಲುಗಳ ಮೇಲೆ, ಪುಸ್ತಕಗಳ ಮೇಲೆ, ಕಾಗದಗಳ ಮೇಲೆ, 
ಮತ್ತು ಬಟ್ಟೆಗಳ ಮೇಲೆ. ಹೀಗೆ ಅದು ಎಲ್ಲಾ ಮಾಪನಗಳಲ್ಲೂ. 
ಪರೀಕ್ಷೆಗಳಲ್ಲೂ ಸೇರಿಹೋಗಿತ್ತು. 


ಚಲನ ಚಿತ್ರಗಳು, ಹಾಡುಗಳು ಮತ್ತು ಸಂಗೀತ 


ಡಿಸ್ಲೆಕ್ಕಿಯಾ ಹೊಂದಿರುವ ಮಕ್ಕಳಲ್ಲ ಉತ್ತಮವಾದುದನ್ನು ಇವು 
ಸಾಮಾನ್ಯವಾಗಿ ಹೊರತರುವುದರಿಂದ ನಾವು ಇವುಗಳನ್ನು 
ಆಧಾರಗಳನ್ನಾಗಿಯೂ, ಆಕಾರಗಳನ್ನಾಗಿಯೂ ಉಪಯೋಗಿ- 
ಸಿದೆವು. ಇವನ್ನು ಅವರು ಹಓದಬೇಕಾಗಿರಅಲ್ಲವಾದ್ದರಿಂದ. ಅವರು 
ಚರ್ಚೆಗಳಲ್ಲ. ಚಟುವಟಕೆಗಳಲ್ಲ ಉತ್ತಮ ಒಳ ದೃಷ್ಟಿಗಳೊಂದಿಗೆ 
ಕೆಲವೊಮ್ಮೆ ಉಳದೆಲ್ಲ ಮಕ್ಷಳಗಿಂತ ಉತ್ತಮವಾಗಿ ಭಾಗವಹಿ- 
ಸುತ್ತಿದ್ದರು. ಹಾಗೂ ಇತರ ಮಕ್ಕಳಂತೆಯೇ ಆಸಕ್ತಿಬುಂದ 
ಸಂಬಂಧಪಟ್ಟ ಅಭ್ಯಾಸಗಳನ್ನು ಮಾಡುತ್ತಿದ್ದರು. 


ಶಾಲೆಯನ್ನು ಮುಚ್ಚಲಾಯುತು 
ಶ್ರೀಮಂತ ಶಿಕ್ಷಣ ಪದತಿ ಇದರೂ ಕೂಡ "ಪಿಕಾಮಿತ' ಅಗತ್ಯವಿದ್ದಷ್ಟು 
Ne [) [a) ಷ್‌ [a) 


ಮಕ್ಷಳನ್ನು ಆಕರ್ಷಿಸಲಲ್ಲ. ತಂದೆಯಾದವರು ಸಾಂಪ್ರದಾಯಿಕ 
ಶಾಲಾಶಿಕ್ಷಣವನ್ನು ಇಷ್ಟಪಡುತ್ತಿದ್ದರು. ಹಾಗಾಗಿ ಅಂತಿಮವಾಗಿ 


ಆರ್ಥಿಕ ಸಂಪ ND) ಇಲ್ಲದಿರುವುದು, ಆರ್‌ಟಇ ಬಂದದ್ದು 
ಮುಂತಾದ ಕಾರಣಗಳಂ೦ದಾಗಿ ಮುಚ್ಚಬೇಕಾಗಿತ್ತು. ಮೆಚ್ಚನ ಮಕ್ಷಳು 
ಸರ್ಕಾರಿ ಶಾಲೆಗಳನ್ನು ಸೇರಿದರು. ಕೆಲವರು ಕಾಲೇಜು ಹಂತಕ್ಕೂ 
ತಮ್ಮ ಶಿಕ್ಷಣವನ್ನು ಮುಂದುವರೆಸಿದರೆ. ಉಳದವರು ನೌಕರಿಗೆ 
ಸೇರಿದರು. 


ಶಿಕ್ಲಾಮಿತ್ರ ಸಂಪನ್ಯೂಲ ಕೇಂದ್ರ 


ಶಿಕ್ಷಣ ಪದ್ಧತಿಯನ್ನು, ಇತರ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲು 
2೦೦7ರಿಂದ ಶಿಕ್ಲಾಮಿತ್ರವು ಆರಂಭಸಿತು. 2೦11ರಲ್ಲ ಶಾಲೆಯು 
ಮುಚ್ಚಿದ ನಂತರ. ಈ ಸಂಸ್ಥೆಯು ಇತರರಿಗೆ ತರಬೇತಿ ನೀಡುವುದು, 
ಸಾಮದ್ರಿಗಳನ್ನು ರಚಿಸುವುದು ಮತ್ತು ವಿತರಿಸುವುದನ್ನು 


ಪೂರ್ಣಾವಧಿಯ ಚಟುವಟಕೆಯನ್ನಾಗಿ ಆರಂಭಸಲಾಲಯುತು. 
ಬಂಗಾಆಅ ತರಬೇತಿ 


ಶೀಘ್ರದಲ್ಲ ಓದುವುದು ಮತ್ತು ಕಅಯುವುದನ್ನು ಬಂಗಾಅಯಲ್ಲ 
ಕಲಸುವ ಪದ್ಧತಿಗಳ ತರಬೇತಿಯನ್ನು ಮೂರು ದಿನಗಳ 
ಕಾರ್ಯಾಗಾರದ ಮೂಲಕ ಆರಂಭಸಲಾಲಯುತು. ವಿವಿಧ ಹಿನ್ನೆಲೆಯ 
ಶಿಕ್ಷಕರಲ್ಲ ಇದು ಆಸಕ್ತಿಯನ್ನು ಕೆರಳಸಿತು ಎನ್ನುವುದು ನಮ್ಮ 
ಅರಿವಿಗೆ ಬಂದಿತು. ಒಂದು ಬರಹವನ್ನು ವಿಶ್ಲೇಷಿಸುವುದು. 
ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ತಮ್ಮದೇ ಆದ ಬರಹಗಳನ್ನು 
ತಯಾರಿಸುವುದು. ಇವುಗಳ ಮೂಲಕ ಶಿಕ್ಷಕರಲ್ಲ ಸಬಲತೆಯ 
ಮತ್ತು ಆನಂದದ ಭಾವನೆಗಳನ್ನು ಮೂಡಿಸಿದವು. ಈ ಪದ್ಧತಿಯನ್ನು 
ಅಳವಡಿಸಿಕೊಳ್ಳಲು ಅವರು ಧೈರ್ಯತಳೆದರು. ಕೋಲ್ಡತ್ತಾ ಹಾಗೂ 
ಪಶ್ಲಿಮ ಬಂಗಾಳದ ಇತರ ಜಲ್ಲೆಗಳಂದ ಖಾಸಗಿ ಇಂದ್ದಿಷ್‌ 
ಮಾಧ್ಯಮ ಶಾಲೆಗಳಂದ ನಾವು ಅನೇಕ ಸರ್ಕಾರಿ ಶಾಲೆಯ 
ಶಿಕ್ಷಕರಿಗೆ ತರಬೇತಿ ನೀಡಿದೆವು. 


ಜೊತೆಗೆ ಇಂದ್ಲಿಷ್‌ ಮಾಧ್ಯಮ ಶಾಲೆಯ ಶಿಕ್ಷಕರು ಕಿಷ್ಟ ಪರಿಸರದ 
ಮಕ್ತಳೊಡನೆ ಅಂದರೆ ಕೆಲಸ ಮಾಡುತ್ತಿರುವ ರೈಲ್ವೆ ಪ್ಲಾಟ್‌- 
ಫಾರ್ಮ್‌ಗಳು, ಬೀಡಿ ಕಾರ್ಮಿಕರು. ಚಿಂದಿ ಆಯುವವರ ಮಕ್ಕಳು. 
ಬುಡಕಟ್ಟು ಜನಾಂಗದವರು. ಕೋಲ್ಲತ್ತಾ ಮತ್ತಿತರ ಊರುಗಳ 
ಹಲವಾರು ಸ್ಪಂಗಳಲ್ಲ ವಾಸಿಸುವ ಮಕ್ಕಳು ಇಂತಹ ಮಕ್ಕಳೊಡನೆ 
ಕೆಲಸ ಮಾಡುವ ಸರ್ಕಾರೇತರ ಸಂಸ್ಥೆಗಳ (ಎನ್‌ಜಒ) ಶಿಕ್ಷಕರಿಗೂ 
ಕೂಡ ತರಬೇತಿ ನೀಡಿದೆವು. ಈ ಗುಂಪುಗಳು ತಮ್ಮ ಪರಿಸರಕ್ಕೆ 
ಹೊಂದುವ ಹಲವಾರು ಬರಹಗಳನ್ನು ರಚಿಸಿದರು. ಬೋಧನಾ 
ಕಅಕಾ ಸಾಮದ್ರಿಗಳು. ಅಭ್ಯಾಸ ಪುಸ್ತಕಗಳು ಮತ್ತು ಶಿಕ್ಲಾಮಿತ್ರ 
ರಚಿಸಿದ ಪುಸ್ತಕಗಳು ನಿರಂತರವಾಗಿ ಬೇಡಿಕೆಯಲ್ತವೆ. 


ಇಂಗ್ಲಿಷ್‌ ತರಬೇತಿ 


ಮೂಲ ಇಂದ್ದಿಷ್‌ನ ಅಡಿಪಾಯಗಳು ಎಂಬ ನಮ್ಮ ತರಬೇತಿಯು 
ಬಹಳ ಪ್ರಸಿದ್ಧವೂ ಮತ್ತು ಇದು  ಶಿಕ್ಲಾಮಿತ್ರದ ಹೆಚ್ಚು 
ಬೇಡಿಕೆಯಲ್ಲರುವ ತರಬೇತಿ ಕಾರ್ಯಕ್ರಮಗಳಕಲ್ಲ ಒಂದಾಗಿದೆ. 
ಭಾರತದ ವಿವಿಧ ರಾಜ್ಯಗಳಲ್ಲ ಹರಿಯಾಣ, ಈಶಾನ್ಯ ರಾಜ್ಯಗಳು 


ಮತ್ತು ಬಹಾರ್‌ ಇಲ್ಲ ಈ ತರಬೇತಿಯನ್ನು ನೀಡಲಾಗಿದೆ. ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ ಶಾಲೆಗಳಲ್ಲ. ಬೆಂಗಳೂರಿನ ಹಲವಾರು 
ಶಾಲೆಗಳಲ್ಲ ಮತ್ತು ಬಾಂಗ್ಲಾದೇಶದಲ್ಲ ಅವುಗಳನ್ನು ಬಳಸಲಾಗಿದೆ. 
ಹೊಸದಾಗಿ ಇಂಗಿಷನ್ನು ವಿನೂತನ ರೀತಿಯಲ್ಲ ಕಅಸುವ ಈ 
ಕಾರ್ಯಕ್ರಮವು ಇಂದ್ಲಿಷಿನಲ್ಲ ದುರ್ಬಲ ಕಲಕೆ ಇದ್ದ ಶಿಕ್ಷಕರಿಗೆ 
ಬಹಳ ಸಹಕಾರಿಯಾಗಿದೆ. 


ಎರಡನೇ ತರಗತಿಯಿಂದ, ಏಳನೇ ತರಗತಿಯವರೆಗಿನ ಸರ್ಕಾರಿ 
ಶಾಲೆಯ ಶಿಕ್ಷಕರು (ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ) ಈ 
ಕಾರ್ಯಕ್ರಮವನ್ನು ಫಲಪ್ರದವಾಗಿ ಬಳಸುತ್ತಿದ್ದಾರೆ. ಪ್ರಾಥಮಿಕ 
ಶಾಲೆಯಲ್ಲ ಕಅಲಯದಿದ್ದ ಮಕ್ಷಳಗೆ ಕಡಿಮೆ ಸಮಯದಲ್ಲ ಪರಿಹಾರ 
ಪದ್ಧತಿಯಲ್ಲ ಇಂದ್ದಿಷ್‌ ಕಲಅಸುವ ಸಾಧನವಾಗಿ ಉಪಯೋಗಿ- 
ಸುತ್ತಿದ್ದಾರೆ. ಹರಿಯಾಣ ಸರ್ಕಾರದ ಸಂಪನ್ಕೂಲ ಶಿಕ್ಷಕರು 
ತರಬೇತಿಯ ನಂತರ ಹೇಆದ ಮೊದಲ ಮಾತೆಂದರೆ ಈ ತರಬೇತಿ 
ಕಾರ್ಯಕ್ರಮವು ತರಗತಿಯಲ್ಲ ನಿಜಕ್ಲೂ ಮಾಡಬೇಕಾದುದು ಏನು 
ಎಂಬುದನ್ನು ತಿಆಸಿತು. ಕೇವಲ ಇತರ ತರಬೇತಿ ಕಾರಯ- 
ಕ್ರಮಗಳಂತೆ ಸಿದ್ಧಾಂತಗಳನ್ನು ಅಷ್ಟೇ ಹೇಳಲಲ್ಲ. ಬಂಗಾಲ 
ತರಬೇತಿಯಲ್ಲದ್ದಂತೆ ಅಭ್ಯಾಸ ಪುಸ್ತಕಗಳ ತಯಾರಿಯು 
ಈಗಾಗಲೇ ನಿರೂಪಿತವಾಗಿರುವಂತೆ ಕಲಕಾ ಪ್ರಕ್ರಿಯೆಯಲ್ಲ 
ಸಹಾಯ ಮಾಡುತ್ತದೆ. 


ಗಣಿತ ತರಬೇತಿ 


ನಮ್ಮ ಭಾಷಾ ತರಬೇತಿ ಕಾರ್ಯಕ್ರಮವನ್ನು ಉಪಯೋಗಿಪಿ- 
ಕೊಂಡಿದ್ದ ಸರ್ಕಾರಿ ಮತ್ತು ಬಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಕಲಕಾ 
ಸಂಸ್ಥೆಗಳು ಗಣಿತ ಕಾರ್ಯಾಗಾರಗಳಆಗೂ ಬೇಡಿಕೆ ನೀಡಿದವು. 


ನಮ್ಮ ಗಣಿತ ಕಲಅಕಾ ಸಾಮದ್ರಿಗಳನ್ನು ಭಾರತದ ಹಲವಾರು ಭಾಗದ 
ಶಾಲೆಗಳು ಮತ್ತು ವೈಯಕ್ತಿಕವಾಗಿಯೂ ಬರೀದಿಸಿದ್ದಾರೆ. ಬರ್ಚು 
ಕಡಿಮೆ ಮಾಡಿಕೊಳ್ಳಲು ಕೆಲವು ಶಾಲೆಗಳು ಸಾಮರ್ರಿಗಳನ್ನು ತಾವೇ 
ತಯಾರಿಸಿಕೊಂಡರು. ಸಾಮರ್ರಿಗಳನ್ನು ಪಾಲ್ಗೊಂಡವರು ತಮ್ಮದೇ 
ಆದ ರೀತಿಯಲ್ಲ ಮಾಡಿಕೊಂಡಾಗಲೇ ಗಣಿತ ಕಲಕೆಯು ಹೆಚ್ಚು 
ಸುಲಭವಾಗುತ್ತದೆ ಎಂದು ಶಿಕ್ಲಾಮಿತ್ರವು ಈ ಕಾರ್ಯಾಗಾರಗ- 
ಆ೪೦ದಲೇ ಕಂಡುಕೊಂಡಿತು. ಆಗಿನಿಂದಲೂ ಈ ಪ್ರಕ್ರಿಯೆಯನ್ನೇ 
ಪ್ರೋತ್ಸಾಹಿಸಲಾಗುತ್ತದೆ. ಹಲವಾರು ಸಂಸ್ಥೆಗಳು ಮತ್ತು ಶಾಲೆಗಳಲ್ಲ 
ಗಣಿತ ಮತ್ತು ಬಂಗಾಆ ಕಅಸಲು ಸಂಪನ್ಮೂಲ ವ್ಯಕ್ತಿಗಳನ್ನು 
ರೂಪಿಸಲಾಗಿದೆ. ಆದರೆ ಇಂದ್ಲಿಷ್‌ ಶಿಕ್ಷಕರನ್ನು ಹುಡುಕುವುದು 
ಒಂದು ಸವಾಲನ ಕೆಲಸವೇ ಆಗಿ ಉಳದಿದೆ. 


ಶಿಕ್ಲಾಮಿತ್ರವು ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವಾಗಿ ಕೆಲಸ 
ಮಾಡುತ್ತಿದ್ದು ಶಿಕ್ಷಣ ಶಾಸ್ತ್ರದ ಜ್ಞಾನವನ್ನು. ಸಾಮದ್ರಿಗಳನ್ನು 
ಪೂರೈಸಲು ಹಾಗೂ ಭಾರತದ ಹಲವಾರು ರಾಜ್ಯಗಳಲ್ಲನ ಅನೇಕ 
ಶಾಲೆಗಳಗೆ, ಸಂಸ್ಥೆಗಳಗೆ ಮತ್ತು ಪೋಷಕರಿಗೂ ಕೂಡ 
ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಮಗುವಿಗೂ ಕಲಿಕೆ 
ಸಾಧ್ಯ, ಕೇವಲ ಅವಕಾಶಗಳನ್ನು ನೀಡಬೇಕು ಅಷ್ಟೇ ಎಂಬ ದೃಢ 
ನಂಜಕೆಯೇ ನಮ್ಮ ಚಲನಶಕ್ತಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


115 


116 


ವೃತ್ತಿಯಲ್ಲ ವಿಶೇಷ ಶಿಕ್ಷಕಿಯಾಗಿರುವ ಸುದೇಷ್ಠಾ ಸಿನ್ಹಾ ಅವರು ಪ್ರಯೋಗಾತ್ಮಕ ಪ್ರಾಥಮಿಕ ಶಾಲೆಗಳನ್ನು ಆರಂಭಸುವುದು 
(ಸೇಂಟ್‌ ಜೋಸೆಫ್‌ ಶಾಲೆಯಲ್ಲ ಆಶೀರ್ವಾದ್‌ ವಿದ್ಯಾಲಯ ಮತ್ತು ಶಿಕ್ಲಾಮಿತ್ರ). ಪಠ್ಯಕ್ರಮ ರಚನೆ, ಶಿಕ್ಷಣಶಾಸ್ತ್ರ, 
ಸಾಮದ್ರಿಗಳು. ಪುಸ್ತಕಗಳು ಮತ್ತು ಮೌಲ್ಯಮಾಪನ ಸಾಧನಗಳು ಇವುಗಳ ರಚನೆಯಲ್ಲ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ. 
ಮಕ್ಕಳು ಮತ್ತು ಶಿಕ್ಷಕರಿಗೆ ಸರಳ ಭಾಷೆಯಲ್ಲ ಪುಸ್ತಕಗಳು ಮತ್ತು ಲೇಖನಗಳನ್ನು ಬರೆದು ಸಿದ್ಧಪಡಿಸುವುದು ಮತ್ತು ಶಿಕ್ಷಕರ 
ತರಬೇತಿ ಇವರ ವಿಶೇಷ ಆಸಕ್ತಿಯ ಕ್ಷೇತ್ರಗಳು. ಪರಿಣಾಮಕಾರಿ ಬೋಧನೆಗಾಗಿ ಅದರಲ್ಲೂ ಮುಖ್ಯವಾಗಿ ಭಾಷಾ 
ಶಿಕ್ಷಣಕ್ಷಾಗಿ ಪದ್ಧತಿ ಮತ್ತು ಸಾಮರ್ರಿಗಳನ್ನು ವಿನ್ಯಾಸಗೊಆಸುವುದು ಅವರ ವಿಶೇಷ ಪರಿಣತಿಯಾಗಿದೆ. ಟೀಚರ್ಸ್‌ ಸೆಂಟರ್‌, 
ಮಾಡರ್ನ್‌ ಅಕಾಡೆಮಿ ಆಫ್‌ ಕಂಟನ್ಯೂಯು೦ಗ್‌ ಎಜುಕೇಶನ್‌, ದಿಗಂತರ್‌, ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾನಿಲಯ ಮತ್ತು 
ವಿಪ್ರೋ ಫೌಂಡೇಷನ್‌ ಮುಂತಾದೆಡೆ ಸಂಪನ್ಮೂಲ ಶಿಕ್ಷಕಿಯಾಗಿ ಅವರು ತರಗತಿಗಳನ್ನು ತೆಗೆದುಕೊಂಡಿದ್ದಾರೆ. 
ಬಾಂಗ್ಲಾದೇಶದ ಒಂದು ಪರ್ಯಾಯ ಶಾಲೆಗೆ ಮತ್ತು ಪಕ್ಲಿಮ ಬಂಗಾಳದ ಅರಿಯಾದಹದಲ್ಲನ ಟೆಕ್ನೋ ಇಂಡಿಯಾ 
ಶಾಲೆಯ ಗುಂಪುಗಳಗೆ ಸಂಪನ್ಮೂಲ ಸಲಹೆಗಾರರಾಗಿದ್ದಾರೆ. ಆಕ್‌ಫರ್ಡ್‌ ಯೂನಿವರ್ಸಿಟ ಪ್ರೆಸ್‌ಗೂ ಕೂಡ ಅವರು 
ಸಲಹೆಗಾರರಾಗಿದ್ದಾರೆ. ಅವರ ಸಂಸ್ಥೆ ಶಿಕ್ಲಾಮಿತ್ರದ ಜೊತೆಗೆ ಅವರು ಪ್ರಸ್ತುತ ವಿಪ್ರೋ ಫೌಂಡೇಷನ್‌ಗೂ ಕೂಡ ಸಂಪನ್ಕೂಲ 
ನೀಡುವವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರನ್ನು shompare @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ದನ ಸಿ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ದ್ವಿತೀಯ ಲಿಂಗ? ಗ್ರಾಮೀಣ ತರಗತಿಯಲ್ಲಿ ಲಿಂಗದ ಕುರಿತ ಒಂದು 


ಸುನಿಲ್‌ ಕುಮಾರ್‌ 


ಒಬ್ಬ ಸಮಾಜವಿಜ್ಞಾನ ಶಿಕ್ಷಕನಾಗಿರುವ ನನಗೆ ತರಗತಿಯ 3೦ 
ವಿದ್ಯಾರ್ಥಿಗಳಲ್ಲ 19 ವಿದ್ಯಾರ್ಥಿಗಳು ಹೇಣ್ಣುಮಕ್ಕಳರುವಾಗ ಈ 
ವಿಷಯವನ್ನು ಸುಲಭವಾಗಿ ವ್ಯವಹರಿಸಲು ಸಾಧ್ಯವಿರಲಲ್ಲ. 
ತರಗತಿಯಲ್ಲರುವ ಬಹುತೇಕ ಮಕ್ಕಳು ಬೇರೆಬೇರೆ ಸಾಮಾಜಕ 
ಆರ್ಥಿಕ ಹಿನ್ನೆಲೆಯಂದಲೂ ಬಂದಿರುತ್ತಾರೆ. 'ಸಮಾಜ ಹಾಗೂ 
ಮಹಿಳೆಯರ ಪಾತ್ರ” ಈ ಅಧ್ಯಾಯವನ್ನು ಏಳನೇ ತರಗತಿಯವರಿಗೆ 
ಬೋಧಿಸುತ್ತಿದ್ದಾಗಣ ಮಕ್ಕಳಗೆ ತಮ್ಮ ಮನೆಗಳಲ್ಲಯೇ ಪ್ರತಿದಿನ 
ಅನುಭವಿಸುವ ಹಾಗೂ ಅವುಗಳನ್ನು ಸಹಿಸಿಕೊಳ್ಳುವ 
ಸನ್ನಿವೇಶಗಳು ನೆನಪಿಗೆ ಬರುವಂತೆ ಮಾಡಿದವು. ಪಿತೃಪ್ರಧಾನ 
ವ್ಯವಸ್ಥೆಯೇ ಇನ್ನೂ ಅವರ ಮನೆಗಕಲ್ಲ ಬಹಳ ಪ್ರಾಧಾನ್ಯತೆಯನ್ನು 
ಪಡೆದಿದೆ. ಗಂಡು ಮಗುವನ್ನು ಖಾಸಗಿ ಆಂಗ್ಧ ಮಾಧ್ಯಮ ಶಾಲೆಗೆ 
ಹಾಗೂ ಹೆಣ್ಣು ಮಗುವನ್ನು ಸರ್ಕಾರಿ ಶಾಲೆಗೆ ಕಳುಹಿಸುವಂತಹ 
ಹುಡುಗರನ್ನು ಹಾಗೂ ಹುಡುಗಿಯರನ್ನು ಬೆಳೆಸುವ ರೀತಿಯಲ್ಲೇ 
ಇರುವ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು. ಮಕ್ಕಳು 
ತಾರತಮ್ಯದ ಹಲವಾರು ರೀತಿಗಳು ಹಾಗೂ ವಿಧಾನಗಳ ಕುರಿತು 
ಬಹಳ ಬೇಗ ಅರಿವನ್ನು ಹೊಂದಟದ್ದರು. 


ಈ ವಿಷಯದ ನನ್ನ ಮೊದಲ ದಿನದ ಯೋಜನೆಯು ಅಂಗ 
ವಹಿಸುವ ಪಾತ್ರಗಳ ಬಗೆಗಿನ ಚರ್ಚೆಯೊಂದಿಗೆ ಆರಂಭವಾಲಯುತು. 
ಒಂದು ಹಳ್ಳಿಯಲ್ಲಿ ಹಾಗೂ ಸಮಾಜದಲ್ಲ ಗಂಡಸರು ಹಾಗೂ 
ಹೆಂಗಸರು ಒಟ್ದಾರೆಯಾಗಿ ಪ್ರತಿದಿನ ನಿರ್ವಹಿಸುವ ಕೆಲಸಗಳು 
ಹಾಗೂ ವಹಿಸುವ ಪಾತ್ರಗಳ ಕುರಿತು ಒಂದು ಪಟ್ಟಮಾಡಲು 
ಮಕ್ನಳಗೆ ಹೇಳಲಾಯುತು. ಎಲ್ಲಾ ಮಕ್ಕಳು ಠೀ ಚರ್ಚೆಯ 
ಭಾಗವಾಗಿದ್ದರು. 


ಚರ್ಚೆಯು ಹುಡುಗರಿಂದ ಆರಂಭವಾಲಯುತು. ಅಂದು ಹಾಜರಿದ್ದ 
ಎಲ್ಲಾ ಹನ್ನೆರಡು ಹುಡುಗರು ಗಂಡಸರು ನಿರ್ವಹಿಸುವ ಕೆಲಸದ ಬಣ್ಣ 
ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಇವುಗಳಲ್ಲ ಕೆಲವು 
ಮುಖ್ಯವಾದವುಗಳು: ಗಂಡಸರು ಗೃಹಕೃತ್ಯವಲ್ಲದ 
ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಅವರು ಹೊರಹೋಗಿ 
ಕೆಲಸವನ್ನು ಅರಸುತ್ತಾರೆ. ಅವರು ಹೊಲಗಳಲ್ಲ ದುಡಿಯುತ್ತಾರೆ 
ಹಾಗೂ ಕುಟುಂಬದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. 
ಹುಡುಗರು ತಮ್ಮ ಅಭಿಪ್ರಾಯಗಳನ್ನು ಹಂ೦ಚಿಕೊಳ್ಳುತ್ತಿರುವಂತೆಯೇ 
ಅವುಗಳನ್ನು ಕಪುಹಲಗೆಯ ಮೇಲೆ ಬರೆಯಲಾಲುತು. ಗಂಡಸರು 
ಮಾಡುವ ಕೆಲಸಗಳು ಕಪ್ಪುಹಲಗೆಯ ಹತ್ತನೇ ಒಂದು ಭಾಗದ 
ಜಾಗವನ್ನು ಆಕ್ರಮಿಸಿತ್ತು. 


ಆನಂತರ ಹುಡುಗಿಯರ ಸರದಿ. ಅವರು ದಿನದ ಆರಂಭದೊಂದಿಗೆ 
ನಡೆಯುವ ಎಲ್ಲಾ ಕಾರ್ಯಗಳನ್ನು ನೆನಪಿಸಿಕೊಳ್ಳತೊಡಗಿದರು - 
ನೀರು ತರಲೆಂದು ಬೇಗ ಏಳುವುದು, ಮನೆಯ ಕಸ ಗುಡಿಸುವುದು, 
ಪ್ರಾಣಿಗಳಗೆ ಆಹಾರ ಕೊಡುವುದು. ಮನೆಯ ಎಲ್ಲ ಸದಸ್ಯರಿಗೆ 
ತಿಂಡಿಯನ್ನು ಮಾಡುವುದು. ಮಕ್ಕಳನ್ನು ಶಾಲೆಗೆ ಹೊರಡಿಸುವುದು. 
ಮಧ್ಯಾಹ್ನದ ಅಡುಗೆಯನ್ನು ತಯಾರಿಸುವುದು, ಪಾತ್ರೆ 
ತೊಳೆಯುವುದು, ಮನೆಂಯಲ್ಲರುವ ಮಕ್ಷಳನ್ನು ಹಾಗೂ 


ಹಿರಿಯರನ್ನು ನೋಡಿಕೊಳ್ಳುವುದು. ಹೊಲದಲ್ಲರುವ ಗಂಡಸರಿಗೆ 
ಸಹಾಯ ಮಾಡುವುದು ಇತ್ಯಾದಿ. ಅವರು ಪಟ್ಟಿ ಮಾಡಿದ 
ಕಾರ್ಯಗಳಂದ ಕಪ್ಪುಹಲಗೆ ಸಂಪೂರ್ಣ ತುಂ೦ಜಬಹೋಲುತು. ಈ 
ಎಲ್ಲಾ ದುಡಿಮೆಗೆ ಹೆಂಗಸರಿಗೆ ಸಂಭಾವನೆ ಸಿಗುತ್ತದೆಯೇ ಎಂದು 
ಮಕ್ಕಳನ್ನು ಪ್ರಶ್ನಿಸಿದೆ. ಯಾವುದೇ ಉತ್ತರ ಬರಲಅಲ್ಲ. ಮನೆಯುಂದ 
ಹೊರಗೆ ಕೆಲಸ ಮಾಡುವ ಗಂಡಸರ ದುಡಿಮೆಗೆ ಸಂಭಾವನೆ 
ಸಿಗುತ್ತದೆಯೇ ಎಂದು ಎರಡನೆಯ ಪ್ರಶ್ನೆಯನ್ನು ಕೇಳದೆ. 
ಹೌದೆಂದು ಎಲ್ಲ ಮಕ್ಕಳೂ ಉತ್ತರಿಸಿದರು. 


ಗೃಹಕೃತ್ಯದ ಭಾಗವಾಗಿ ಮಕ್ಕಳಗೆ ಎರಡು ಪ್ರಶ್ನೆಗಳನ್ನು 
ಕೊಡಲಾಯುತು. ಮೊದಲಗೆ ಅವರು ಮಾಡುವ ಕೆಲಸಕ್ಕಾಗಿ 
ಹೆಂಗಸರಿಗೆ ವೇತನ ಏಕೆ ಸಿಗುವುದಿಲ್ಲ ಎಂಬುದಕ್ಕೆ ಕಾರಣ 
ಹುಡುಕುವುದು. ಎರಡನೆಯದಾಗಿ ತಮ್ಮ ಮನೆಗಕಲ್ಲ ಹಾಗೂ 
ನೆರೆಹೊರೆಯಲ್ಲ ಗಂಡಸರು ಹಾಗೂ ಹೆಂಗಸರನ್ನು (ಅದರಲ್ಲಯೂ 
ಎಳೆಯ ಹುಡುಗರು ಹಾಗೂ ಹುಡುಗಿಯರು) ಬೆಳೆಸುವ ರೀತಿಯಲ್ಲ 
ಏನಾದರೂ ವ್ಯತ್ಯಾಸ ಕಾಣುತ್ತದೆಯೇ ಎಂದು ಗಮನಿಸಲು 
ಹೇಳಲಾಯುತು. ಚರ್ಚೆಯ ಪ್ರಾರಂಭದಲ್ಲಿ ಹೆಂಗಸರು ವೇತನರಹಿತ 
ದುಡಿಮೆಯನ್ನು ಬಹಳಷ್ಟು ಮಾಡಿದರೂ ಗಂಡಸರಿಗೆ ಮನೆಯಲ್ಲ 
ಸಿಗುವಷ್ಣು ಗೌರವ ಹೆಂಗಸರಿಗೆ ಸಿಗುವುದಿಲ್ಲ ಎಂದು ಮಕ್ಕಳಗೆ 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. 


ಮರುದಿನ, ಮನೆಕೆಲಸಕ್ಷಾಗಿ ನೀಡಿದ ಪ್ರಶ್ನೆಗಳನ್ನು 
ಚರ್ಚಿಸುವುದರೊಂದಿಗೆ ಪಾಠ ಆರಂಭವಾಲಯುತು. ಮನೆಗೆಲಸವನ್ನು 
ಮಾಡುವುದು ಅವರ ಕರ್ತವ್ಯವಾದ್ದರಿಂದ ಹೆಂಗಸರಿಗೆ ಅವರು 
ಮಾಡುವ ಕೆಲಸಕ್ಸಾಗಿ ವೇತನ ಕೊಡುವುದಿಲ್ಲ ಎಂದು ಬಹಳಷ್ಟು 
ಮಕ್ಕಳು ಸೂಚಿಸಿದರು. ಮಹಿಳೆಯರಲ್ಲದೆ ಈ ಕೆಲಸಗಳನ್ನು ಬೇರೆ 
೦ಖಾರು ನಿರ್ವಹಿಸಬಲ್ಲರು ಎಂದು ಅವರು ಗೊಂದಲ- 
ಕ್ಗೊಳಗಾಗಿದ್ದರು. ಇದೇ ಕೆಲಸವನ್ನು ಮಹಿಳೆಯರು ಹೊರಗೆ 
ಮಾಡಿದಾಗ ಅವರ ದುಡಿಮೆಗೆ ವೇತನ ಸಿಗುತ್ತದೆ ಎನ್ನುವ 
ದೃಷ್ಟಿಕೋನವನ್ನು ಇತರ ಮಕ್ಕಳು ಮುಂದಿಟ್ಟರು. 


ಚರ್ಚೆಯ ನಡುವೆ ಇನ್ನಷ್ಟು ಪ್ರಶ್ನೆಗಳು ಹೊರಬಂದವು: ಇತರ 
ಮಯಡಿಮೆಂಯಂತೆ ಮನೆಗೆಲಸವೂ ಅಷ್ಟೇ ಮುಖ್ಯವೆಂದು 
ಪರಿಗಣಿಸಲಾಗದೆ? ಮನೆಗೆಲಸವನ್ನು ಮಾಡುವುದು ಕೇವಲ 
ಹೆಂಗಸರ ಕರ್ತವ್ಯವೇ? ಚರ್ಚೆಯ ಕೊನೆಗೆ ಮನೆಗೆಲಸವನ್ನು 
ಮಾಡುವುದು ಗಂಡಸರು ಹಾಗೂ ಹೆಂಗಸರು ಇಬ್ಬರ 
ಕರ್ತವ್ಯವಾಗಿದ್ದು, ಇಬ್ಬರೂ ಅದನ್ನು ಸಮಾನವಾಗಿ 
ಹಂಚಿಕೊಳ್ಳಬೇಕು ಎಂಬ ಒಮ್ಮತಕ್ಕೆ ಎಲ್ಲ ಮಕ್ಕಳು ಬಂದರು. 
ಭಾರತದ ಸಂವಿಧಾನವು ಸಮಾನವಾದ ದುಡಿಮೆಗೆ ಸಮಾನ 
ವೇತನವಿರಬೇಕು ಎನ್ನುತ್ತದೆ. ಹಾಗಾಗಿ ಅಂಗದ ಆಧಾರದ ಮೇಲೆ 
ತಾರತಮ್ಯ ಮಾಡುವುದು ತಪ್ಪು ಎಂಬ ನನ್ನ ದೃಷ್ಟಿಕೋನವನ್ನೂ 
ಮುಂದಿಟ್ಟೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


117 


118 


ಆನಂತರ ಎರಡನೆಯ ಪ್ರಶ್ನೆಯನ್ನು ಕುರಿತು ಚರ್ಚ್ಜಿಸಲಾಯುತು. 
ಹುಡುಗಿಯರು ತಾವು ಗಮನಿಸಿದ ಹಾಗೂ ಎದುರಿಸಿದ ಅಸಂಖ್ಯಾತ 
ರೀತಿಯ ತಾರತಮ್ಯಗಳ ಕುರಿತು ಹೇಳದರು. ಹುಡುಗರಿಗೆ 
ವಿಮಾನಗಳನ್ನು ಹಾಗೂ ಕಾರುಗಳನ್ನು ಆಟವಾಡಲು ನೀಡಿದರೆ, 
ಹುಡುಗಿಯರಿಗೆ ಗೊಂಬೆಗಳನ್ನು ಕೊಡಲಾಗುತ್ತದೆ. ಹುಡುಗರಿಗೆ 
ತಿನ್ನಲು ಸಾಕಷ್ಟು ಆಹಾರವನ್ನು ನೀಡಿದರೆ ಹುಡುಗಿಯರಿಗೆ 
ತಿಂದುಳದದ್ದನ್ನು ನೀಡಲಾಗುತ್ತದೆ. ಹುಡುಗಿಯರಿಗೆ ವಿಧೇಯರಾಗಿ 
ಮಾತನಾಡಲು ಕಲಸಲಾಗುತ್ತದೆ. ಆದರೆ ಹುಡುಗರಿಗಲ್ಲ. 
ಹುಡುಗರಿಗೆ ತಮಗೆ ಇಷ್ಟವಾದ ಜಾಗದಲ್ಲ ಹಾಗೂ ಯಾವ 
ಹೊತ್ತಿನಲ್ಲ ಬೇಕಾದರೂ ಆಟವಾಡಲು ಮತ್ತು ಹೊರಗಡೆ 
ತಿರುಗಾಡಲು ಮುಕ್ತವಾಗಿ ಅವಕಾಶ ಕೊಡಲಾಗುತ್ತದೆ. ಆದರೆ 
ಹುಡುಗಿಯರ ಚಲನವಲನದ ಮೇಲೆ ಕಟ್ಟುನಿಟ್ದಾದ ನಿಗಾ 
ಇಡಲಾಗುತ್ತದೆ ಹಾಗೂ ರಾತ್ರಿಂರು ಹೊತ್ತಿನಲ್ಲ ಹೊರಗೆ 
ಹೋಗುವುದನ್ನು ನಿಷೇಧಿಸಲಾಗುತ್ತದೆ. ಹುಡುಗರಿಗೆ ಉಡಲು 
ಒಳ್ಳೆಯ ಬಟ್ಟೆಗಳನ್ನು ಕೊಡಲಾಗುತ್ತದೆಯಲ್ಲದೇ. ಒಳ್ಳೆಯ ಶಾಲೆ 
ಹಾಗೂ ಮನೆಪಾಠಕ್ಲೂ ಕಳುಹಿಸಲಾಗುತ್ತದೆ. ಹುಡುಗಿಯರಿಗೆ ಅದೇ 
ರೀತಿಯ ಉಪಚಾರ ಅತಿ ವಿರಳವಾಗಿ ಸಿಗುತ್ತದೆ. ಹುಡುಗಿಯರನ್ನು 
ಸಣ್ಣ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಕಳುಹಿಸಲಾಗುತ್ತದೆ, ಆದರೆ 
ಹುಡುಗರನ್ನಲ್ಲ. 


ಸಂಭಾಷಣಿಯ ನಂತರ ನಾನು ಸಮಾನತೆಯ ತತ್ವವನ್ನು ಮಕ್ಷಳಗೆ 
ತಿಆಸುತ್ತಾ, ಅದರಲ್ಲಯೂ ವಿಶೇಷವಾಗಿ ಎಲ್ಲ ಜನರು ಸಮಾನರು 
ಹಾಗೂ ಇವುಗಳ ಮೇಲೆ ಅಂಗ ಪ್ರಭಾವ ಜರುವುದಿಲ್ಲ ಎಂದು 
ಹೇಳಆದೆನು. ಆದರೂ ನಮ್ಮ ಸಾಮಾಜಕ ವ್ಯವಸ್ಥೆ ಗಂಡಸರು ಹಾಗೂ 
ಹೆಂಗಸರನ್ನು ಸಮಾನರೆಂದು ಪರಿಗಣಿಸಬಾರದು ಎಂಬ 
ಕಟ್ಟಕೆಯನ್ನು ವಿಧಿಸಿದೆ. ಮನೆಗೆಲಸವು ಕೆಳದರ್ಜೆೇಯದ್ದು ಎಂದು 
ನಿಗದಿಪಡಿಸಿ ಇದನ್ನು ಕುಟುಂಬದ ಖಾಸಗಿ ವಿಚಾರ ಹಾಗೂ 
ಮಹಿಳೆಯರೇ ಇದನ್ನು ಮಾಡಬೇಕಾದುದು ಎಂದು 
ಹೇಳಲಾಗುತ್ತದೆ. ನಮ್ಮ ಸಮಾಜದಲ್ಪರುವ ಅಂಗ ಆಧಾರಿತ 
ತಾರತಮ್ಯಕ್ಕೆ ಇದುವೇ ಬುನಾದಿ. ನಮ್ಮ ಸಂವಿಧಾನವು ಅಂಗ 
ತಾರತಮ್ಯವನ್ನು ತಿರಸ್ಥರಿಸಿದ್ದರೂ. ಇದರ ವಿರುದ್ಧ ಕಾನೂನು 
ಕ್ರಮಗಳನ್ನು ಕೈಗೊಳ್ಳುವ ಅವಕಾಶವಿದ್ದರೂ ಅಂಗ ತಾರತಮ್ಯ 
ಇನ್ನೂ ಉಳ೪ದಿದೆ. ಇಂತಹ ಹಲವಾರು ಕಾರಣಗಳಂದಾಗಿ, 
ಹುಡುಗಿಯರು ಶಾಲೆಗಳಗೆ ಹೋಗಿ ವಿದ್ಯಾಭ್ಯಾಸವನ್ನು 
ಪಡೆಯುವುದು ಅಸಾಧ್ಯವಾಗಿದೆ. ಉದ್ಯೋಗ ಪಡೆಯುವುದು 
ಸಾಧ್ಯವಾಗುತ್ತಿಲ್ಲ ಹಾಗೂ ಅವರಲ್ಲ ಅನೇಕರಿಗೆ ಒಂದು 
ಗೌರವಯುತ ಹಾಗೂ ಪರಿಪೂರ್ಣ ಜೀವನ ದೊರಕುವುದೇ ಬಹು 
ದೂರದ ಕನಸಾಗಿದೆ. 


ನಮ್ಮ ಸಮಾಜವು ಹೆಣ್ಣನ್ನು ದೇವಿಗೆ ಹೋಲಸುತ್ತಾ ಅವರನ್ನು 
ಎತ್ತರದ ಪೀಠದ ಮೇಲೆ ಪ್ರತಿಷ್ಠಾಪಿಸಲು ಉತ್ಸುಕವಾಗಿರುತ್ತದೆ. 
ಇಷ್ಟಾಗಿಯೂ ಸಮಾಜವು ಎಂದಿಗೂ ಹೆಣ್ಣಿನ ಸಮಾಜೋ -ಆರ್ಥಿಕ 
ಸ್ಥಿತಿಯ ಕುರಿತು ಯಾವುದೇ ಚರ್ಚೆಯನ್ನು ಕೈಗೊಳ್ಳುವುದಿಲ್ಲ. 
ತರಗತಿಯಲ್ಲ ಇಂತಹ ವಿಷಯಗಳ ಸುತ್ತಲೂ ಚರ್ಚೆಯು 
ನಡೆಯುತು. ಮಕ್ಕಳು ಹಲವಾರು ಪ್ರಶ್ನೆಗಳನ್ನು ಕೇಳದರು: 
'ಗಂಡಸರು ಹೀಗೇಕೆ ವರ್ತಿಸುತ್ತಾರೆ?'. "ಠಃ ನಿಯಮಗಳನ್ನು 
ಮಾಡಿದವರು ಹಾಗೂ ಸಮಾಜದಲ್ಲ ಈ ಪಾತ್ರಗಳನ್ನು 
ನಿಯೋಜಸಿದವರು ಯಾರು?' "ಹೆಣ್ಣು ಮಗುವಿನ ಜನನವನ್ನು ಏಕೆ 
ಅಪಶಕುನ ಎಂದು ಪರಿಗಣಿಸಲಾಗುತ್ತದೆ?', 'ಹೆಣ್ಣುಮಕ್ಕಳನ್ನು 
ಗರ್ಭದಲ್ಪರುವಾಗಲೇ ಅಥವಾ ಹುಟ್ಟದ ನಂತರ ಕೊಲ್ಲುವುದು ಏಕೆ?' 
ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಕೊಡುಗೆಯನ್ನು ನೀಡಿದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಚಿತ್ರ ಕೃಪೆ : SCERT 


ಮಹಿಳೆಯರ ಬಣ್ಣೆ ಮಾಹಿತಿಯನ್ನು ಹುಡುಕ ಸಂಗ್ರಹಿಸುವುದೇ ಆ 
ದಿನದ ಮನೆಕೆಲಸದ ಕಾರ್ಯವಾಗಿತ್ತು. 


ಮೂರನೆಯ ದಿನದ ತರಗತಿಯೂ ಮಕಳು ಈ ಹಿಂದೆ ನೀಡಿದ 
ಪ್ರತಿಕ್ರಿಯೆಗಳ೦ಂದಲೇ ಆರಂಭವಾಲುತು. ದೇಶದ ಬೆಳವಣಿಗೆಗಾಗಿ 
ಕೊಡುಗೆ ನೀಡಿದ ಹಲವಾರು ಮಹಿಳೆಯರ ಹೆಸರುಗಳನ್ನು ಮಕ್ಕಳು 
ಸೂಚಿಸಿದರು: ಇಂದಿರಾ ಗಾಂಧಿ. ಸಾನಿಯಾ ಮಿರ್ಜಾ. ಪಿ.ವಿ.ಸಿಂಧು. 
ಸೈನಾ ನೆಹ್ತಾಲ್‌. ಮನೀಶಾ ಠಾಕೂರ್‌, ಕಲ್ಲನಾ ಚಾವ್ಲಾ, ಕಮಲಾ 
ಭಪಿನ್‌ ಹಾಗೂ ಇನ್ನೂ ಹಲವರು. ಇದರೊಂದಿಗೆ ಎಲ್ಲ ಮಹಿಕೆಯರ 
ಯಶಸ್ಪ್ತು ಹಾಗೂ ಅವರ ಕೊಡುಗೆಯ ಹಿಂದಿನ ಪ್ರೇರಕ 
ಶಕ್ತಿಯೆಂದರೆ ಅವರಿಗೆ ದೊರೆತ ವಿದ್ಯಾಭ್ಯಾಸ ಹಾಗೂ ಅವರ 
ಹಕ್ಕುಗಳ ಬಗೆಗಿನ ಅರಿವು ಎಂದೂ ಹೇಳದೆ. 


ಆ ದಿನದ ಯೋಜನೆಯ ಭಾಗವಾಗಿ, ಪ್ರಸುತ ಮಹಿಳೆಯರಿಗೆ 
ಆಗುತ್ತಿರುವ ಅನ್ಯಾಯಗಳನ್ನು ಮಕ್ಕಳ ಗಮನಕ್ಕೆ ತರುವುದರ 
ಜೊತೆಗೆ ಮಹಿಜಕೆಯರನ್ನು ಕಿರುಕುಳ ಹಾಗೂ ಲೈಂಗಿಕ 
ದೌರ್ಜನ್ಯದಿಂದ ರಕ್ಷಿಸುವ ಕಾನೂನುಗಳ ಬಣ್ಣ ಅರಿವು 
ಮೂಡಿಸುವುದೂ ಒಳಗೊಂಡಿತ್ತು. ಮಕ್ಕಳಗೆ ೭೦೦5ರ ಕೌಟುಂಬಕ 
ದೌರ್ಜನ್ಯದಿಂದ ಮಹಿಕೆಯರ ಸಂರಕ್ಷಣಾ ಕಾಯ್ದೆಯನ್ನು 
ಪರಿಚಯುಸಲಾಯುತು. ಈ ಕಾಯ್ದೆಯ ವ್ಯಾಪ್ತಿಯಲ್ಲ ಕೌಟುಂಜಕ 
ಸ್ಥಳಗಳಲ್ಲ ದೈಹಿಕ ಹಿಂಸೆ ಹಾಗೂ ಮಾನಸಿಕ ಕಿರುಕುಳವನ್ನು 
ಎದುರಿಸುವ ಮಹಿಳೆಯರಿಗೆ ಕಾನೂನು ರಕ್ಷಣೆ ಹೇಗೆ 
ಒದಗಿಸಲಾಗುತ್ತದೆ ಎಂದು ಅವರಿಗೆ ತಿಆಸಲಾಯುತು. ಕೆಲಸ 
ಮಾಡುವ ಜಾಗದಲ್ಲ ಲೈಂಗಿಕ ಕಿರುಕುಳದಿಂದ ಮಹಿಳೆಯರನ್ನು 
ರಕ್ಷಿಸಲು ಇರುವ ವಿಶಾಬ ಮಾರ್ಗಸೂಚಿಗಳು ವಿಧಿಸುವ 
ನಿಬಂಧನೆಗಳನ್ನು ಚರ್ಚಿಸಲಾಯುತು. ಕೊನೆಂಶಯುದಾಗಿ 
ಸಂವಿಧಾನವು ದೇಶದ ಎಲ್ಲಾ ನಾಗರೀಕರಿಗೆ ಸಮಾನ ಹಕ್ಕುಗಳನ್ನು 
ನೀಡಿದ್ದು ಕಾನೂನುಬದ್ಧವಾಗಿ ಅವರನ್ನು ಅಂಗೆ, ಜಾತಿ ಅಥವಾ 


ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು 
ಎಂಬುದರ ಅರಿವನ್ನು ಮಕ್ಷಳಗೆ ಮೂಡಿಸಲಾಲಯುತು. 


ಘೇ ಪಾಠವನ್ನು ಮಕ್ಷಳಗೆ ಬೋಧಿಸುವಾಗ ನಾನು ಎದುರಿಸಿದ 
ಅತ್ಯಂತ ದೊಡ್ಡ ಸವಾಲೆಂದರೆ ಅವರ ಕುಟುಂಬಗಳಲ್ಲಯೇ ಅಂಗ 
ಆಧಾರಿತ ತಾರತಮ್ಯದ ವರ್ತನೆಗಳನ್ನು ಗುರುತಿಸುವುದಾಗಿತ್ತು. 
ತಮ್ಮ ವೈಯಕ್ತಿಕ ಹಾಗೂ ಕೌಟುಂಜಕ ವಿಷಯಗಳನ್ನು 
ಹಂಚಿಕೊಳ್ಳುವುದು ಮಕ್ನಳಗೆ ಸುಲಭವಾಗಿರಲಲ್ಲ. ಅವರೆಡೆಗೆ 


ಸಂಪಕರ್ಕೀಸಬಹುದು. 


(ಹೆಣ್ಣುಮಕ್ಕಳು) ತೋರುತ್ತಿದ್ದ ಕೆಟ್ಟ ನಡವಳಕೆ ಹಾಗೂ ಹಿಂಸೆಯ 
ವಿರುದ್ಧ ಧ್ವನಿ ಎತ್ತುವಷ್ಟು ಅರಿವು ಹಾಗೂ ಪ್ವಸಾಮರ್ಥ್ಯವನ್ನು 
ಮೂಡಿಸುವುದು ಒಂದು ಕಠಿಣವಾದ ಕಾರ್ಯವೇ ಆಗಿತ್ತು. ಮಕ್ಕಳ 
ಅನುಭವಗಳು ಕಣ್ಣು ತೆರೆಸುವಂ೦ತಹುದು. ಚಿಂತನೆಗೆ ಹಚ್ಚುವಂಥದ್ದು 
ಹಾಗೂ ಹೃದಯಸ್ಪರ್ಶಿಯಾಗಿದ್ದವು. ಇವು ವಿವಿಧ ರೀತಿಯ 
ತಾರತಮ್ಯಗಳ ಬಗೆಗೆ ತಿಆದುಕೊಳ್ಳುವುದಕ್ಕೆ ಹೆಚ್ಚನ ಅವಕಾಶ 
ಒದಗಿಸಿದವು. 


ಸುನಿಲ್‌ ಕುಮಾರ್‌ ಅವರು ಧಮ್‌ತರಿಯಲ್ಲರುವ (ಛತ್ತಿಸ್‌ಗಢ್‌) ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಸಮಾಜವಿಜ್ಞಾನ 
ಶಿಕ್ಷಕರಾಗಿದ್ದಾರೆ. ಇವರು ಮೊದಲು ನವದೆಹಲಯಲ್ಲರುವ ಒಂದು ಅಂತರರಾಷ್ಟ್ರೀಯ ಶಾಲೆಯಲ್ಲಿ ಬೋಧಕರಾಗಿದ್ದರು. 
ಇವರು ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲ ಪದವಿಯನ್ನು ಪಡೆದಿದ್ದು, ದೆಹಲ 
ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲ ಸ್ಥಾತಕೋತ್ತರ ಪದವಿ ಹಾಗೂ ಬ.ಎಡ್‌ ಪೂರೈಸಿರುತ್ತಾರೆ. ಇವರಿಗೆ ಚಿತ್ರಕಲೆ 
ಹಾಗೂ ಪ್ರಯಾಣ ಎಂದರೆ ಬಲು ಇಷ್ಟ. ಇವರನ್ನು uಗil.kumarl@azimpremjifoundation.org ಇಲ 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


119 


120 


ಪ್ರಯೋಗದ ಮೂಲಕ ಕಲಿಕೆ ವಸ್ತುಗಳೇಕೆ ತೇಲುತ್ತವೆ ಅ 


ಉಮಾಶಂಕರ್‌ 


ನಮ್ಮ ದೈನಂದಿನ ಜೀವನದಲ್ಲ ನಾವು ಕೆಲವು ವಸ್ತುಗಳು ನೀರಿನಲ್ಪ 
ಮುಳುಗುವುದನ್ನು ಮತ್ತು ಕೆಲವು ವಸ್ತುಗಳು ತೇಲುವುದನ್ನು 
ನೋಡುತ್ತೇವೆ. ಇದರಿಂದ ನಮ್ಮ ಮನಸ್ಸಿಗೆ ಬರುವ ಸಹಜ 
ಭಾವನೆಯೆಂದರೆ ಒಂದು ಕಲ್ಲು ಭಾರದ ವಸ್ಸುವಾಗಿರುವುದರಿಂದ 
ಮುಳುಗುತ್ತದೆ. ಪ್ಲಾಸ್ತಿಕ್‌ ಅಥವಾ ಕಾಗದ ಹಗುರವಾಗಿರುವುದರಿಂದ 
ತೇಲುತ್ತದೆ. ಆದರೆ ಇನ್ನೂ ಕೆಲವು ಪ್ರಶ್ನೆಗಳಗೆ ಇದು ಉತ್ತರ 
ನೀಡುವುದಿಲ್ಲ. ಉದಾಹರಣೆಗೆ. ಹಡಗು ದೊಡ್ಡದಾಗಿದ್ದರೂ 
ಮುಳುಗುವುದಿಲ್ಲ. ಆದರೆ ಒಂದು ಸಣ್ಣ ಕಲ್ಲು ಮುಳುಗುತ್ತದೆ. 
ಆದ್ದರಿಂದ. ಈ ಒಗಟುಗಳ ಹಿಂದೆ ಕೆಲವು ಕಾರಣಗಳರಬೇಕು 
ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಪ್ರಮುಖವಾಗಿ ಇದರ 
ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಥವಾ ವಿಚಾರವಿದೆ. ಹೀಗಾಗಿ 
ನಮ್ಯ ಮುಂದಿರುವ ಪ್ರಶ್ನೆಯೆಂದರೆ ಆ ವಿಜ್ಞಾನವೇನು? 


ನಾನು ಏಳನೆಯ ತರಗತಿಯಲ್ಲ ಅಳತೆಯ ಬಗ್ಗೆ ಪಾಠ ಮಾಡುವಾಗ 
ಸಾಂದ್ರತೆಯ ಪರಿಕಲ್ಪನೆಯನ್ನು ಕಅಸಬೇಕಾಯುತು. 


ಆಗ ನಾನು ವಿದ್ಯಾರ್ಥಿಗಳಗೆ "ಕೆಲವು ವಸ್ತುಗಳು ಏಕೆ ನೀರಿನಲ್ಪ 
ಮುಳುಗುತ್ತವೆ ಮತ್ತು ಕೆಲವು ಏಕೆ ತೇಲುತ್ತವೆ' ಎಂಬ ಪ್ರಶ್ನೆಯನ್ನು 
ಕೇಳದೆ. 


"ಕೆಲವು ವಸ್ತುಗಳು ಹಗುರವಾಗಿರುತ್ತವೆ, ಅವುಗಳ ತೂಕ 
ಕಡಿಮೆಯಾಗಿರುತ್ತದೆ. ಕೆಲವು ವಸ್ತುಗಳ ತೂಕ 
ಹೆಚ್ಚಾಗಿರುವುದರಿಂದ ಅವು ಭಾರವಾಗಿರುತ್ತವೆ. ಹಗುರವಾದ 
ವಸ್ತುಗಳು ತೇಲುತ್ತವೆ ಮತ್ತು ಭಾರವಾದವು ಮುಳುಗುತ್ತವೆ'. ಮಕ್ಕಳ 
ಈ ಉತ್ತರದಲ್ಲ ಒಂದು ತರ್ಕವಿತ್ತು. 


"ಸರಿ. ಹಾಗಾದರೆ, ನಾವು ಈಗ ಒಂದು ಪ್ರಯೋಗ ನಡೆಸೋಣ. ಇಲ್ಲ 
ಒಂದು ಬಟ್ಟಲು ಮತ್ತು ಒಂದು ಸಣ್ಣ ಕಬ್ಣಣದ ಮೊಳೆಯುದೆ. ಈಗ 
ಯಾವುದು ಹಗುರ, ಯಾವುದು ಭಾರ ಹೇಳ?' ಎಂದು ಮಕ್ಕಳನ್ನು 
ಕೇಳದೆ. 


'ಬಟ್ಟಲು ಭಾರವಾಗಿರುತ್ತದೆ. ಕಜ್ಚಣದ ಮೊಳೆ ಹಗುರವಾಗಿರುತ್ತದೆ' 
ಎಂದು ಮಕ್ಷಳು ಉತ್ತರಿಸಿದರು. 


ನಾನು ಎರಡೂ ವಸ್ತುಗಳನ್ನು ನೀರಿನಿಂದ ತುಂಬದ ಒಂದು 
ಧಾರಕದಲ್ಲ (ಕಂಟೀನರು) ಹಾಕಿದೆ. ಆಗ ಮೊಳೆ ಮುಳುಗಿ ತಳ 
ಸೇರಿತು. ಆದರೆ ಬಟ್ಟಲು ತೇಲತು. 


"ಇದಕ್ಕೆ ಕಾರಣವೇನು?' ಎಂದು ನಾನು ವಿದ್ಯಾರ್ಥಿಗಳಗೆ ಪ್ರಶ್ನೆ 
ಕೇಳದೆ. 


ಒಬ್ಬ ವಿದ್ಯಾರ್ಥಿ 'ಬಟ್ಟಲು ಅಗಲವಾಗಿದೆ, ಅದ್ದರಿಂದ ಅದು ತೇಲತು. 
ಆದರೆ ಮೊಳೆಯು ಅಗಲವಾಗಿಲ್ಲ' ಎಂದು ಹೇಳದ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


'ಆದರೆ ನೀವೆಲ್ಲರೂ ಭಾರವಾದ ವಸ್ತು ಮುಳುಗುತ್ತದೆ ಎಂದು 
ಹೇಳದಿರಿ' ಎಂದು ಅವರನ್ನು ಕೇಳದೆ. 


ಈಗ ಮಕ್ಕಳು ಇಕ್ಕಟ್ಟಿಗೆ ಸಿಲುಕಿದರು. ಆಗ ಅವರು 'ಇಲ್ಲ, ಇಲ್ಲ. 
ಹಾಗೆ ಹೇಳಲಾಗದು' ಎಚಿದರು. 


"ಹಾಗಾದರೆ, ಈ ಫಲತಾಂಶಕ್ಕೆ ಕಾರಣವೇನಿರಬಹುದು?' ಎಂದು 
ನಾನು ಕೇಳದೆ. 


ಮಕ್ಕಳು ತಮ್ಮೊಳಗೆ ಚರ್ಚೆ ಮಾಡಲು ಪ್ರಾರಂಭಸಿದರು. ಆದರೆ 
ಅವರಿಗೆ ಯಾವುದೇ ಸರಿಯಾದ ಉತ್ತರ ನೀಡಲಾಗಲಲ್ಲ. ನಂತರ 
ನಾನು ಅವರಿಗೆ ಇನ್ನೊಂದು ಪ್ರಯೋಗ ಮಾಡಿ ತೋರಿಸಿದೆ. 


ಒಂದು ಜೀಕರಿನಲ್ಲ 2೦೦ ಮಿ.ಅೀ. ನೀರನ್ನು ತುಂಜದೆ. ನಂತರ, 
ಅದರೊಳಗೆ ೭2೦೦ ಮಿ.ಅೀ. ಸೀಮೆಎಣ್ಣೆ ಎಣ್ಣೆಯನ್ನು ಹಾಕಿದೆ. ಪ್ರಲ್ಪ 
ಸಮಯದ ಬಳಕ ನೀರು ಮತ್ತು ಸೀಮೆಎಣ್ಣಿ ಬೇರೆ ಬೇರೆಯಾಗಿ 
ಪ್ರತ್ಯೇಕ ಪದರಗಳಾಗಿರುವುದನ್ನು ನಾವು ನೋಡಿದೆವು. ಪ್ರಾಯಶಃ 
ಮಕ್ಕಳು ಇದನ್ನು ಮೊದಲೇ ನೋಡಿರಬಹುದು. ಏಕೆಂದರೆ ಕೆಲವು 
ಮಕ್ಕಳು "ನೋಡು, ನೋಡು. ಎರಡೂ ಬೇರೆ ಬೇರೆಯಾದವು' 
ಎಂದು ಹೇಳದ್ದನ್ನು ನಾನು ಕೇಳಸಿಕೊಂಡೆ. 


"ನೋಡಿ, ಹೇಗೆ ಎರಡೂ ಬೇರೆ ಬೇರೆಯಾಗುತ್ತವೆ' ಎಂದು ಹೇಳ, 
'ಶ ಎರಡೂ ದ್ರವಗಳು ಏಕೆ ಪರಸ್ಪರ ಬೆರೆಯಲಲ್ಲ?' ಎಂಬ 
ಪ್ರಶ್ನೆಯನ್ನು ಕೇಳದೆ. 


ಒಂದು ಮಕ್ಕಳ ಗುಂಪು, 'ಏಕೆಂದರೆ ಸೀಮೆಎಣ್ಣೆ ನೀರಿನಲ್ಪ 
ಕರಗುವುದಿಲ್ಲ' ಎಂದಿತು. 


ಮಕ್ಕಳ ಎರಡನೆಯ ಗುಂಪು 'ನೀರಿನಲ್ಲ ಲವಣಗಳವೆ, ಇದರಿಂದ 
ನೀರು ಭಾರವಾಗಿರುತ್ತದೆ. ಆದ್ದರಿಂದಲೇ ನೀರು ತಳ ಸೇರುತ್ತದೆ. 
ಆದರೆ ಸೀಮೆಎಣ್ಣಿಯಲ್ಲ ಅನಿಲವಿರಬಹುದು. ಆದ್ದರಿಂದಲೇ ಅದು 
ಮೇಲೆ ಬರುತ್ತದೆ' ಎಚಿದರು. 


ಮಕ್ಕಳ ಮೂರನೇ ಗುಂಪು "ನೀವು ಮೊದಲು ಹಾಕುವ ವಸ್ತು ತಳ 
ಸೇರುತ್ತದೆ. ನಂತರ ಹಾಕುವ ವಸ್ತು ಮೇಲಕ್ಕೆ ಬರುತ್ತದೆ. ನೀವು 
ಮೊದಲೇ ಸೀಮೆಎಣ್ಣೆ ಹಾಕಿದ್ದರೆ ಅದು ತಳ ಸೇರುತ್ತಿತ್ತು' ಎಂದರು. 
ಒಬ್ಬ ವಿದ್ಯಾರ್ಥಿ "ಮೊದಲ ಪ್ರಯೋಗದಲ್ಲ ಮೊಳೆ ಮುಳುಗಿದ್ದನ್ನು 
ನಾವು ನೋಡಿದೆವು. ಆದರೆ ಭಾರವಾದ ಬಟ್ಟಲು ಮುಕುಗಲಲ್ಲ. ಇಲ್ಲ 
ಕಂಡುಬರುವ ವ್ಯತ್ಯಾಸವೆಂದರೆ ಒಂದು ವಸ್ತುವು ಎಷ್ಟು 
ಪ್ರಸರಿತವಾಗಿದೆ ಎಂಬುದು ಮುಖ್ಯ. ಸೀಮೆಎಣ್ಣೆ ಹೆಚ್ಚು 
ಪ್ರಸರಿತವಾಗುವಂತಹದ್ದಾಗಿರಬಹುದು' ಎಂದು ಹೇಳದ. 


ಎಲ್ಲರಿಗೂ ತಮ್ಮ ತಮ್ಮ ತರ್ಕವು ಸರಿಯೆಂದು ಅನಿಸಿದ್ದರಿಂದ 
ಸ್ಪಷ್ಟವಾದ ತೀರ್ಮಾನ ನೀಡಬಲ್ಲ ಇನ್ನೊಂದು ಪ್ರಯೋಗವನ್ನು 


ನಡೆಸುವ ಮೂಲಕ ಕಂಡುಕೊಳ್ಳುವುದು ಬಟ್ಟು ಬೇರೆ ದಾರಿ ಇರಲಲ್ಲ. 
ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಲೇಬೇಕಿತ್ತು. ಮುಂದೆ ನಾವು ಒಂದು 
ಪ್ರನಾಳದಲ್ಲ ಸ್ವಲ್ಲ ನೀರನ್ನು ತೆಗೆದುಕೊಂಡು ಅದಕ್ಕೆ ಶಾಖವನ್ನು 
ನೀಡಿದೆವು. ಪ್ರಲ್ಲ ಸಮಯದ ನಂತರ ಅದರಿಂದ ನೀರಿನ ಗುಳ್ಳೆಗಳು 
ಹೊರಬರಲಾರಂಭಸಿದವು. ನೀರಿನಲ್ತ ಅನಿಲವಿದೆಯೆಂಬುದನ್ನು 
ಇದು ಸಾಚೀತುಪಡಿಸಿತು. ನೀರಿನಲ್ಲ ಅನಿಲವಿದೆ. ಇದರಿಂದ 
ಮೊದಲ ಎರಡು ತರ್ಕಗಳು ನಿಲ್ಲಲಾರವೆಂಬುದು ಮಕ್ಷಳಗೆ 
ತಿಆಯುತು. 


ನಂತರ, ನಾವು ಇನ್ನೊಂದು ತರ್ಕವನ್ನು ಮಾಡಿದೆವು. ಒಬ್ಬ 
ವಿದ್ಯಾರ್ಥಿ ಸೇರಿಗೆ ಮೊದಲು ಸೀಮೆಎಣ್ಣೆ ತುಂಚಸಿದ. ನಂತರ 
ನೀರನ್ನು ಸುರಿದ. ಆಗಲೂ ಕೂಡ ಸೀಮೆಎಣ್ಣೆ ನಿಧಾನವಾಗಿ ನೀರಿನ 
ಮೇಲೆ ಬಂದಿತು. ಇದರಿಂದ ಮೂರನೆಯ ತಕ್ಕವೂ ತಪ್ಪು ಎಂದು 
ಸಾಬೀತಾಲಯುತು. 


ನಂತರ, ನಾವು ಇನ್ನೊಂದು ತರ್ಕವನ್ನು ಪರೀಕ್ಷಿಸಲು 
ಮುಂದಾದೆವು. ನಾನು ಒಂದು ಚೀಕರಿನಲ್ಪ ಸುಮಾರು 10೦ ಮಿ.ಲೀ. 
ನೀರನ್ನು ಹಾಕಿದೆ. ನಂತರ ನಿಧಾನವಾಗಿ ಗಿಸರಿನನ್ನು ಪ್ರನಾಳದ ಒಳ 
ಮೇಲ್ಮೈಭಾಗದಲ್ಲ ಸುರಿದೆ. ಏನಾಗುತ್ತದೆಂದು ತಿಆಯಲು ಮಕ್ಕಳು 
ಸಾಕಷ್ಟು ಕಾತುರದಿಂದ ನೋಡುತ್ತಿದ್ದರು. ಗ್ಲಿಸರಿನ್‌ ಒಂದು 
ಪದರವಾಗಿ ತಳವನ್ನು ಸೇರಿತು. ನೀರು ಮೇಲಕೆ ಬಂತು. 


ಆಗ ನಾನು ಮಕ್ಕಳನ್ನು ಕೇಳದೆ. "ಗ್ಲಿಸರಿನ್‌ ನೀರಿನೊಂದಿಗೆ ಬೆರೆತಾಗ 
ಏಕೆ ಹೀಗಾಯುತು?' ಎಂದು ಪ್ರಶ್ನಿಸಿದೆ. "ದ್ರವ್ಯವು ಕರಗುವುದಿಲ್ಲ 
ಎಂದು ನಾವು ಹೇಳಲಾಗದು. ಏಕೆಂದರೆ ಒಂದು ಪದರ 
ಉಂಬಾಗಿದೆ. ಕರಗಿದಾಗಲೂ ಈ ಪದರ ಉಂಬಾಗಿದೆ. "ನೀರಿಗಿಂತ 
ಗ್ಲಿಸರಿನ್‌ ಹೆಚ್ಚು ಸ್ನಿದ್ದವಾಗಿರಬಹುದು' ಎಂದರು. ಆದರೆ ಇದು 
ಕರಗದ ದ್ರವ್ಯದ ತರ್ಕವನ್ನು ಬಹುತೇಕ ತಳ್ಳಹಾಕಿತು. 


ಕೊನೆ ತರ್ಕವು ಬಹಳ ಭನ್ನವಾಗಿದ್ದು, ನಮ್ಮನ್ನು ಆಲೋಚನೆಗೆ 
ಪ್ರೇರೇಪಿಸಿತು. ಒಬ್ಬ ವಿದ್ಯಾರ್ಥಿ ಈ ಮೊಳೆಯನ್ನು ಹೊಡೆದು 
ಹಿದ್ದಿಸಿದರೆ ಅದು ಕೂಡ ತೇಲಬಹುದು ಎಂದು ಹೇಳದ. ಎಣ್ಣೆಗೆ 
ಹರಡುವ ಗುಣ ಹೆಚ್ಚು. ಆದರೆ ನೀರು ಕಡಿಮೆ ಹರಡುತ್ತದೆ ಎಂದು 
ಮತ್ತೊಬ್ಬ ಹುಡುಗ ಹೇಆದ. ಈ ತರ್ಕವು ನಮ್ಮ ತಿಳುವಳಕೆಗೆ ಹೊಸ 
ತಿರುವನ್ನು ನೀಡಿತು. ಆದರೆ ಬಹಳಷ್ಟು ಮಕ್ಷಳಗೆ ಇದು 
ಅರ್ಥವಾಗಲಲ್ಲ. 


'ಒಂದು ಕೆ.ಜ ಹತ್ತಿ ಮತ್ತು ಒಂದು ಕೆಜ ಸಕ್ಕರೆ ಇವೆರಡರಲ್ಲ 
ಯಾವುದು ಹಗುರ?' ಎಂಬ ಪ್ರಶ್ನೆಯನ್ನು ನಾನು ಮಕ್ಕಳಗೆ ಕೇಳದೆ. 


'ಹತ್ತಿ' ಎ೦ದು ಹಲವು ವಿದ್ಯಾರ್ಥಿಗಳು ಒಮ್ಮೆಲೇ ಉತ್ತರಿಸಿದರು. 


ಆದರೆ ಸ್ತಲ್ಪ ಸಮಯದ ನಂತರ ಸ್ಪಲ್ಪ ಆಲೋಚಿಸಿ, ಎರಡೂ 
ವಸ್ತುಗಳ ಪಮಾಣ ಒಂದೇ ಆಗಿರುವುದರಿಂದ ಅವುಗಳ ತೂಕ 
ಒಂದೇ ಆಗಿರುತ್ತದೆ ಎಚಿದರು. 


ನಂತರ "ಯಾವುದು ಹೆಚ್ಚು ಸ್ಥಳವನ್ನು ಆಕ್ರಮಿಸುತ್ತದೆ?” ಎಂದು 
ನಾನು ಪ್ರಶ್ನೆ ಕೇಳದೆ. 


'ಹತ್ತಿ. ಏಕೆಂದರೆ ಅದು ಒತ್ತೊತ್ತಾಗಿಲ್ಲ. ಆದರೆ ಸಕ್ಕರೆ ಕಣಗಳು 
ಪರಸ್ಪರ ಹತ್ತಿರದಲ್ಲರುತ್ತವೆ' ಎಂದು ಮಕ್ಕಳು ಹೇಳದರು. 


ಕಡಿಮೆ ದಟ್ಟ (ಒತ್ತೊತ್ತಾಗಿಲ್ಲ) - ಹೆಚ್ಚು ಪ್ರದೇಶ ಪ್ರಸರಣಿ - ಕಡಿಮೆ 
ಸಾಂದ್ರತೆ 


ಹೆಚ್ಚು ದಟ್ಟ - ಕಡಿಮೆ ಪ್ರದೇಶ ಪ್ರಸರಣೆ - ಹೆಚ್ಚು ಸಾಂದ್ರತೆ 


ಈ ರೀತಿಯಾಗಿ, ನಾನು ಬಹುತೇಕ ಎಲ್ಲ ವಿದ್ಯಾರ್ಥಿಗಳಗೆ 
ಅರ್ಥವಾಗುವಂತೆ ಸಾಂದ್ರತೆಯ ಗುಣಲಕ್ಷಣಗಳನ್ನು ವಿವರಿಸಿದೆ. 
ಘನವಸ್ತುಗಳಗೆ ಅನ್ವಯಿಸುವ ತತ್ವವು ದ್ರವಗಳಗೆ ಕೂಡ 
ಅನ್ವಯುಸಿಲ್ಲವೇ? ಪ್ರಯೋಗ ಮಾಡುವಾಗ. ನೀರು ಮತ್ತು 
ಸೀಮೆಎಣ್ಣೆ ಎರಡರ ಪ್ರಮಾಣ ಒಂದೇ ಆಗಿತ್ತು. ಅವುಗಳ ತೂಕ 
ಬೇರೆಯಾಗಿದ್ದರಿಂದ ಅವು ಬೇರೆಬೇರೆ ಪದರಗಳಾದವೇ? ಈ ಪ್ರಶ್ನೆ 
ಅವರ ಮನದಲ್ಪ್ಲ ಉಂಬಾಲಯುತು. 


ಇದನ್ನು ಸರಳೀಕರಿಸಲು, ನಾನು ನೀರು ಮತ್ತು ಸೀಮೆಎಣ್ಣೆ ಜೊತೆಗೆ 
ಸಮ ಪ್ರಮಾಣದ ದ್ಲಿಸರಿನ್‌ ಮತ್ತು ಎಳ್ಳೆಣ್ಣೆಯನ್ನು ಬೀಕರಿನಲ್ಲ 
ತುಂಬಸಿದೆ. ನಾಮ ಒಂದರ ನಂತರ ಒಂದನ್ನು 
ಸುರಿಯುತ್ತಿದ್ದಂತೆಯೇ ಕೆಲವು ದ್ರವಗಳು ಮೇಲಕ್ಕೆ ಬಂದವು. ಕೆಲವು 
ಕೆಳಕ್ಕೆ ಇಳದವು. ಪ್ರತಿಯೊಂದು ದ್ರವವೂ ಪ್ರತ್ಯೇಕ ಪದರದಲ್ಲ 
ಬಂದಿರುವುದನ್ನು ನೋಡಿ ಮಕ್ಕಳಗೆ ಆಶ್ಚರ್ಯವಾಯುತು. 


ಆಣ ಒಬ್ಬ ವಿದ್ಯಾರ್ಥಿ 'ಟೀಚರ್‌, ಎಲ್ಲಾ ದವ್ಯಗಳು ಒಂದೇ 
ಪರಿಮಾಣವನ್ನು (ಘನ ಅಳತೆ) ಹೊಂದಿದ್ದರೂ ಬೇರೆ ಬೇರೆ 
ಪದರಗಳಾದವು. ಹಾಗಾದರೆ ಅವುಗಳ ತೂಕದಲ್ತಿ 
ವ್ಯತ್ಯಾಸವಿರಬಹುದು. ನಾವು ಪ್ರತಿಯೊಂದು ದ್ರವದ ತೂಕವನ್ನು 
ನೋಡಚಬೇಕು' ಎಂದನು. ಎಲ್ಲ ಮಕ್ಷಳು ಇದಕ್ಕೆ ಒಪ್ಪಿದರು. 


ಪ್ರತಿಯೊಂದು ದ್ರವ್ಯದ ರಾಶಿಯನ್ನು ಹೇಗೆ ಅಳೆಯುವುದು? ಒಂದು 
ಸಿರಿಂಜನಿಂದ ಒಂದೇ ಪ್ರಮಾಣದ ಬೇರೆ ಬೇರೆ ದ್ರವಗಳನ್ನು 
ತೆಗೆದುಕೊಳ್ಳೋಣ. ನಂತರ ಒಂದು ಎಲೆಕ್ಟ್ರಾನಿಕ್‌ ತೂಕದ 
ಯಂತ್ರವನ್ನು ಬಳಸಿ ಅದರ ತೂಕವನ್ನು ನೋಡೋಣ ಎಂದು ಒಬ್ಬ 
ವಿದ್ಯಾರ್ಥಿ ಸಲಹೆ ನೀಡಿದನು. ಮಕ್ಷಳು ಒಬ್ಬೊಬ್ಬರಾಗಿ 
ತರಗತಿಯಲ್ಲ ಇದನ್ನು ಪ್ರದರ್ಶಿಸಿದರು. ಒಂದು ಕೋಷ್ಟಕವನ್ನು 
ರೂಪಿಸಿದರು. 


ತೂಕದ ಅವರೋಹಣ ಕ್ರಮದಲ್ಲ ಹೀಗೆ ದ್ರವಗಳನ್ನು ಮಕ್ಕಳು ಇಟ್ಟರು. ಸೀಮೆಎಣ್ಣೆ» ನೀರು ಗ್ಲಿಸರಿನ್‌ » ಎಳ್ಳೆಣ್ಣೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


ದ್ಲಿಸರಿನ್ನಿನ ತೂಕವು ಅತ್ಯಧಿಕವಾಗಿತ್ತು. ಸೀಮೆಎಣ್ಣೆಯ ತೂಕವು ಅತಿ ಕಡಿಮೆಯಾಗಿತ್ತು. ಸೇರಿನಲ್ಲ ದವಗಳ ಪದರಗಳು ಈ ಕ್ರಮದಲ್ಲ 
ಕಾಣಿಸಿತು. ಆಗ ಮಕ್ಕಳಗೆ ದವ್ಯದ ಪರಿಮಾಣ ಮತ್ತು ದವ್ಯರಾಶಿಗಳು ಸಾಂದ್ರತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ವಸ್ಸುಗಳು ಏಕೆ 
ತೇಲುತ್ತವೆ ಅಥವಾ ಕರಗುತ್ತವೆಂಬುದು ಅರ್ಥವಾಲುತು. 


ತಕ್ಕ. ಪ್ರಯೋಗ. ವಿಶ್ಲೇಷಣೆಗಆಂದ ದೈನಂದಿನ ಬದುಕಿನ ಉದಾಹರಣಿಯ ಮೂಲಕ ಮಕ್ನಳಗೆ ಒಂದು ಪರಿಕಲ್ಪನೆಯನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಮಕ್ಷಕಂತೆ ನನಗೆ ಕೂಡ ಇದು ಒಂದು ಉತ್ತಮ ಅನುಭವವಾಗಿತ್ತು. 


ಉಮಾಶಂಕರ್‌ ಅವರು 2೦16ರಿಂದ ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಅವರು 
ಜೈವಿಕ ತಂತ್ರಜ್ಞಾನದಲ್ಲ ಪದವಿ ಮತ್ತು ಪ್ರಾಣಿಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಓರ್ವ ಶಿಕ್ಷಕರಾಗಿ 
ಅವರಿಗೆ ವಿಜ್ಞಾನದ ಕಲಕೆಯ ಪ್ರಕ್ರಿಯೆಗಳನ್ನು ಮಕ್ಕಳೊಂದಿಗೆ ಪ್ರಯೋಗ, ಅನ್ಹೇಷಣಿ ಮತ್ತು ವಿಶ್ಲೇಷಣೆ ಮಾಡುವ 
ಮೂಲಕ ಕಲಕೆಯಲ್ಲ ಬಹಳ ಆಸಕ್ತಿಬುದೆ. ಅವರನ್ನು ಟumashankar@azimpremjifoundaton.org ನಲ್ಲ 
ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆಸಿ 


122 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ನಲಿ-ಕಲಿ: 


ಉಮಾಶಂಕರ್‌ ಪೆರಿಯೋಡಿ 


ಹಿಂದಿನ ಇತಿಹಾಸ 


2೦೦7ರಲ್ಲ- ಯಾದಗಿರಿ ಜಲ್ಲೆಯ ಸುರಪುರದಲ್ಲ ನಡೆದ ಮಕ್ಕಳ 
ಸ್ನೇಹಿ ಶಾಲಾ ಉಪಕ್ರಮ (ಸಿಎಫ್‌ಎಸ್‌ಐ)ದ ಮೂಲಕ ನನಗೆ ನಲ- 
ಕಲಅ ಪರಿಚಯವಾಲಯುತು. ನಾವು ಸರ್ಕಾರಿ ಶಾಲೆಗಳ ಒಟ್ಟಾರೆ. 
ಸಮಗ್ರ ಸುಧಾರಣೆಗಾಗಿ ಒಂದು ಬ್ಲಾಕ್‌ನಲ್ಲ ಕಾಯರ್ಯ್ಯ£- 
ನಿರ್ವಹಿಸುತ್ತಿದ್ದೆವು. ಈ ಉಪಕ್ರಮದಲ್ಲ ನಲಅ-ಕಆ ಅತ್ಯಂತ 
ಮಹತ್ವದ ಭಾಗವಾಗಿತ್ತು. ಬೋಧನೆ ಮತ್ತು ಕಅಕಾ ಪ್ರಕ್ರಿಯೆಯ 
ಮೇಲೆ ಗಮನವನ್ನು ಕೇಂದ್ರೀಕರಿಸಿದರೆ ಮಾತ್ರ ಈ ಮಕ್ಕಳ ಶಿಕ್ಷಣದ 
ಮಟ್ಟ ಸುಧಾರಣಿ ಕಾಣಲು ಸಾಧ್ಯ ಎಂಬುದು ಸುರಪುರದಲ್ಪರುವ 
ತಂಡಕ್ಕೆ ಸುದೀರ್ವ ಸಂಘರ್ಷದ ಬಳಕ ಪ್ರಷ್ಟವಾಗಿತ್ತು ಮತ್ತು ಅದು 
ನಲಅ-ಕಲ ವಿಧಾನದ ಮೂಲಕ ಸಾಧ್ಯವಾಗಿತ್ತು. 


ಈೇ ಬಹು-ದರ್ಜೆ. ಬಹು ಹಂತದ, ಚಟುವಟಕೆ ಆಧಾರಿತವಾದ 
ಬೋಧನೆ-ಕಅಕಾ ಪ್ರಕ್ರಿಯೆಯ ಮೂಲಕ ಅಗತ್ಯ ಸಂಖ್ಯೆಯ 
ಶಿಕ್ಷಕರ ಇನ್ನೊಂದು ಬಗೆಯ ತೀವ್ರ ರೀತಿಯ ಕೊರತೆಯನ್ನು 
ನಿಭಾಯುಸಬೇಕಾಗಿದ್ದರಿಂದಲೂ ನಲಕಲಅ ಅತ್ಯ೦ತ 
ಮಹತ್ವದ್ದಾಗಿತ್ತು. ಈ ನಿಟ್ಟನಲ್ಲ ನಾವು ಕಾರ್ಯನಿರ್ವಹಿಸುತ್ತಿದ್ದಂತೆ 
ಈ ವಿಧಾನವು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಮಗುವಿಗೂ 
ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತದೆ ಎಂಬುದು ನಮಗೆ 
ಮನವರಿಕೆಯಾಗಿತ್ತು. ಯಾಕೆಂದರೆ ನಲಅ-ಕಲಅ ವಿಧಾನಶಾಸ್ಪದ 
ಮೂಲ ವಿನ್ಯಾಸವನ್ನೇ ಆ ರೀತಿ ರೂಪಿಸಲಾಗಿತ್ತು. ಇದು 
ಸುರಪುರದಲ್ಲರುವ ಎಲ್ಲ 3೦೨ ಶಾಲೆಗಳ ಪ್ರತಿಯೊಂದು 
ಮಗುವಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಾಧ್ಯ ಎ೦ಬ 
ನಂಬಕೆ ನಮ್ಮಲ್ಲ ಮೂಡಲು ಕಾರಣವಾಯುತು. 


ಇದನ್ನು ಸಾಧ್ಯವಾಗಿಸುವ ಮೊದಲ ಹೆಜ್ಜೆಯಾಗಿ ಮೇ ತಿಂಗಳ 
ಮೂರನೇ ವಾರದಲ್ಪ ಈಶಾನ್ಯ ಕರ್ನಾಟಕದ ಆರು ಜಲ್ಲೆಗಳ ನಲ- 
ಕಲ ಶಿಕ್ಷಕರಿಗೆ ಆನ್‌ಲೈನ್‌ ಸಾಮರ್ಥ್ಯ ವೃದ್ಧಿ ಪ್ರಕ್ರಿಯೆಯನ್ನು 
ಬೃಹತ್‌ ಪ್ರಮಾಣದಲ್ಲ ಸಂಘಟಸಿದೆವು. ಕಲಬುರ್ಗಿಯ ಶಿಕ್ಷಣ 
ಆಯುಕ್ತರ ಕಚೇರಿಯ ಆಹ್ವಾನದ ಮೇರೆಗೆ ಒಂದು ವಾರ ಕಾಲ 
ನಡೆದ ಸಾಮರ್ಥ್ಯ ವೃದ್ಧಿ ಪ್ರಕ್ರಿಯೆಯಲ್ಲ 1 ಸಾವಿರ ಶಿಕ್ಷಕರು 
ಪಾಲ್ಗೊಂಡಿದ್ದರು. ದೃಶ್ಟೀಕರಣ, ಯೋಜನೆ, ಸಂಪನ್ಮೂಲ 
ವ್ಯಕ್ತಿಗಳಗೆ ತರಬೇತಿ ನೀಡುವುದು ಮತ್ತು ಕ್ಷೇತ್ರದಲ್ಲರುವ ಸಣ್ಣಪುಟ್ಟ 
ಗುಂಪುಗಳಗೆ ಸಹಾಯ ಮಾಡುವುದು ಸೇರಿದಂತೆ ಎಲ್ಲ 
ಹಸ್ಟರೂಪಗಳಲ್ಲ ಡಿಜಟಲ್‌ ವೇದಿಕೆಯನ್ನು ನಿಭಾಯಿಸುವುದು ಹೇಗೆ 
ಎಂಬುದರ ಬಧ್ಣೆ ನಾವು ಸಹಾಯ ಮಾಡಿದೆವು. ಆಸಕ್ತಿಯ ವಿಚಾರ 
ಏನೆಂದರೆ ವಾರವಿಡೀ ನಡೆದ ಈ ಕಾರ್ಯಕ್ರಮಕ್ಕೆ ಶಿಕ್ಷಕರು ಹಾಗೂ 
ನೌಕರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯುತು. ಕೆಲವು ಆರಂಭಕ 
ತೊಂದರೆಗಳನ್ನು ಹೊರತುಪಡಿಸಿದರೆ ಇಲ್ಲ ನಡೆದ ಚರ್ಚೆಗಳು 
ಮತ್ತು ಸಂವಾದಗಳಲ್ಲ ಶಿಕ್ಷಕರು ಸಕ್ರಿಯವಾಗಿ ಭಾಗವಹಿಸುವ 
ಮೂಲಕ ಇದನ್ನೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನಾಗಿ 
ಮಾಡಿದರು. 


ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡುವತ್ತ ಒಂದು ಹೆಚ್ಚೆ 


ಈ ಕಾರ್ಯಕ್ರಮದಲ್ಲ ಭಾಗವಹಿಸಿದ, ಮುಖ್ಯವಾಗಿ ಪ್ರಾಥಮಿಕ 
ಶಾಲಾ ಶಿಕ್ಷಕರಲ್ಲ ಹೆಚ್ಚನವರು ಕರ್ನಾಟಕದ ಹಿಂದುಳದ ಜಲ್ಲೆಗಳ 
ಗ್ರಾಮೀಣ ಶಾಲೆಗಳಂದ ಬಂದವರೆಂಬುದನ್ನು ಪರಿಗಣಿಸಿದರೆ 
ಇದೊಂದು ಸಾಧನೆಯಾಗಿದೆ. ನಲಅ-ಕಅಯ ಸಂಘಟತ ವ್ಯವಸ್ಥೆ 
ಮತ್ತು ಸುಪ್ಪಷ್ಟವಾದ ವಿಧಾನಕ್ರಮಕ್ಕೆ ಈ ಯಶಸ್ಸಿನ ಪೂರ್ಣ ಪಾಲು 
ದಕ್ಕಬೇಕು. ಒಟ್ದಾರೆಯಾಗಿ ಸೂಚನೆಗಳು ಮತ್ತು ಒದಗಿಸಲಾದ 
ಟಎಲ್‌ಎಂಗಳು (ಕಲಅಕಾ ಬೋಧನಾ ಸಾಮದ್ರಿಗಳು) ಪ್ರಕ್ರಿಯೆಯಲ್ಲ 
ಒಳಗೊಂಡಿತ್ತು. ಇದು ಎಲ್ಲ ಮಕ್ನಳಗೆ ಕಲಕೆಯ ಪ್ರಾಥಮಿಕ ಹಂತದ 
ಖಾತರಿ ನೀಡುತ್ತದೆ. ಜೊತೆಗೆ ಶಿಕ್ಷಕರು ಮತ್ತು ಸಮಾನ ಮನಸ್ಥ್ಸರ 
ಗುಂಪಿನ ಸಹಾಯದೊಂದಿಗೆ ಇದು ಪ್ವ-ಪ್ರಚೋದನೆ, ಪ್ರಯಂ- 
ಗತಿಯ (Self-initiated, selfpaced Learning) ಕಲಕೆಗೆ ಹೆಚ್ಚಿನ 
ಪ್ರಾಮುಖ್ಯತೆ ನೀಡುತ್ತದೆ. ಈ ವಿಧಾನಕ್ರಮದಲ್ಲ ಕಾರ್ಯಕ್ರಮ 
ನಿರ್ವಾಹಕರಾಗಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದು. ಹಾಗಾಗಿ 
ಪ್ರತಿಯೊಬ್ಬ ನಲ-ಕಲ ಶಿಕ್ಷಕರನ್ನು ತಲುಪುವುದು ಕೂಡ ಈ 
ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಿರ್ಣಾಯಕ. 


ಸುರಪುರ ತಂಡದಲ್ಲ ನಲ-ಕಲ ಕಾರ್ಯಕ್ರಮದ ಕೆಲಸಗಳು 
ತೀವ್ರಗತಿಯಲ್ಲಿದ್ದವು: ಯಾಕೆಂದರೆ ನಾವು ಮೂರು ಹಂತಗಳಲ್ಲ 
ಭಾಗಿಯಾದ್ದೆವು. ಮೊದಲನೆಯದಾಗಿ. ತರಗತಿಯ ಹಂತದಲ್ಲಿ 
ವಾರಕ್ಕೊಮ್ಮೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಆಯಾ ಸ್ಥಳದಲ್ಲಯೇ 
ಸಹಕಾರ ನೀಡುವುದು, ಎರಡನೆಯದು, ನಡೆದ ಕೆಲಸದ 
ಪರಾಮರ್ಶೆಗಾಗಿ ಹದಿನೈದು ದಿನಗಳಗೊಮ್ಮೆ ಪರಿಶೀಲನಾ 
ಸಭೆಗಳನ್ನು ನಡೆಸುವುದು ಮತ್ತು ಮೂರನೆಯದಾಗಿ ಕ್ಲಪ್ಪರ್‌ ಮತ್ತು 
ಬ್ಲಾಕ್‌ ಹಂತಗಳಲ್ಲ ಎರಡು ತಿಂಗಳಗೊಮ್ಮೆ ಶಿಕ್ಷಕ ಸಾಮರ್ಥ್ಯ ವೃದ್ಧಿ 
ಪ್ರಕ್ರಿಯೆಯ ಯೋಜನೆ ರೂಪಿಸುವುದು. ನಮ್ಮ ತಂಡಕ್ಕೆ ಕೂಡ ಇದು 
ಶಿಕ್ಷಕರ ಸೇವಾ ತರಬೇತಿಯ ರೀತಿಯಲ್ಲ ಉದ್ಯೋಗ ಕಲಕಾ 
ಪ್ರಕ್ರಿಯೆಯೂ ಆಗಿತ್ತು. ಈ ಕಾರಣದಿಂದಲೇ ಕಲಕೆ ಮತ್ತು 
ಪ್ರತಿಯೊಬ್ಬ ಸದಸ್ಯನ ಕೊಡುಗೆ ಅತ್ಯಂತ ಅಮೂಲ್ಯವಾದು- 
ದಾಗಿತ್ತು. 


ನಾವು 2೦೦4 ರಲ್ಪ ಸಿಎಫ್‌ಎಸ್‌ಐನ್ನು ಆರಂಭಸಿದ್ದೆವು ಮತ್ತು 
2೦೦7 ರಲ್ಲ ಮಕ್ಕಳ ಕಅಕಾ ಹಂತಗಳ ಮೌಲ್ಯಮಾಪನವನ್ನು 
ನಾವು ಕೈಗೊಂಡಿದ್ದೆವು. ಆದರೆ ಫಲಅತಾಂಶಗಳು ನಮ್ಮನ್ನು 
ನಿರಾಶೆಗೊಳಆಸಿದ್ದು ನಮಗೆ ಅಚ್ಚರಿ ಮೂಡಿಸಿತ್ತು. ಮೌಲ್ಯ- 
ಮಾಪನದಿಂದ ತಿಆದುಬಂದ ಅಂಶವೇನೆಂದರೆ ಮೂರು ವರ್ಷ 
ಕಳೆದ ಬಳಕವೂ ಮಕ್ನಳ ಕಲಕ್‌ಾ ಮಟ್ಟಗಳಲ್ಲಿ ೦೫ಾವ 
ಸುಧಾರಣೆಯೂ ಆಗಿರಲಲ್ಲ. ನಿಸ್ಸಂಶಯವಾಗಿ ನಾವು ಪಶ್ನೆಗೆ 
ಗುರಿಯಾಗಿದ್ದೆವು. ಅಷ್ಟೊಂದು ಹೂಡಿಕೆಯ ಬಳಕವೂ ಯಾವುದೇ 
ಫಲತಾಂಶ ಬಾರದೇ ಇರಲು ಅಥವಾ ಮಕ್ಷಳ ಕಲಕೆಯ ಮಟ್ಟಗಳಲ್ಲ 
ಯಾವುದೇ ಸುಧಾರಣಿ ಕಾಣದಿರಲು ಹೇಗೆ ಸಾಧ್ಯ? ಇದು 
ಸ್ವಲ್ಪ್ಲಮಟ್ಟಗೆ ನಮ್ಯ ನೆಮ್ಮದಿಯನ್ನು ಕೆಡಿಸಿತ್ತು. ನಾವು ಇನ್ನೂ 
ಮೂರು ವರ್ಷಗಳ ಕಾಲಾವಕಾಶ ಬೇಕೆಂದು ಕೇಆದೆವು ಮತ್ತು ಆ 
ಕಾಲಾವಕಾಶ ನಮಗೆ ಲಭ್ಯವಾಯುತು ಕೂಡ. ಈಗ ನಮ್ಮ 
ಮುಂದಿನ ನಿರೀಕ್ಷೆ ಅತ್ಯಂತ ಸ್ಪಷ್ಟವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


123 


124 


ಬದಲಾವಣೆಯ ಸದ್ದು 


ಇಲ್ಲ ಮುಖ್ಯುವಾಗಿ ಶಿಕ್ಷಕರ ಸಾಮರ್ಥ್ಯವನ್ನು ಇನ್ನಷ್ಟು ವೃದ್ಧಿಸುವ 
ನಿಟ್ಟನಲ್ಲ ವಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಿದೆವು. ಆದರೆ 
ಶಿಕ್ಷಕರಿಗೆ ತಮ್ಮ ಬೆಳವಣಿಗೆಗೆ ಬೇಕಾದ ಸಂಪನ್ಕೂಲಗಳು 
ಮುಕ್ತವಾಗಿ ಲಭ್ಯವಿರಅಲ್ಲ ಎಂಬ ವಿಚಾರಕ್ಕೆ ಸಾಕಷ್ಟು ಪುರಾವೆಗಳೂ 
ಇದ್ದವು. ಜೊತೆಗೆ. ಶಿಕ್ಷಕರಿಗೆ ಒಂದೆಡೆ ಸಭೆ ಸೇರಲು. ಚರ್ಚೆ 
ಮಾಡಲು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು 
ಸವಾಲುಗಳಗೆ ಮುಖಾಮುಜಯಾಗಲು, ಹೊಸ ಸಂಗತಿಗಳನ್ನು 
ಪಡೆದುಕೊಳ್ಳಲು ಮತ್ತು ತಮಗೆ ತಾವು ಸುಧಾರಣಿ ಹೊಂದಲು 
ಅವಕಾಶವೇ ಇರಲಲ್ಲ. ಶಿಕ್ಷಕರ ವೃತ್ತಿಯಲ್ಲನ ಸುಧಾರಣೆಗೆ 
ಅವರಿಗಾಗಿ ಸ್ರಯಂ ಕಲಕಾ ಸಮುದಾಯವನ್ನು ಹುಟ್ಟುಹಾಕುವುದು 
ಅತ್ಯಗತ್ಯವಾಗಿತ್ತು ಎಂಬ ಬಹುಮುಖ್ಯ ಸಂಗತಿಯನ್ನು ನಾವು 
ಕಂಡುಕೊಂಡೆವು. 


ಶಿಕ್ಷಕರ ವೇದಿಕೆಗಳು ಮತ್ತು ಕಅಕಾ ಕೇಂದ್ರಗಳು 


ಹೀಗಾಗಿ ಸಭೆ ಸೇರಲು, ಚರ್ಚೆ ನಡೆಸಲು ಮತ್ತು ತಮ್ಮ 
ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು. ತಮಗೆ ತಾವು ಸುಧಾರಣೆ 
ಹೊಂದಲು ಅವಕಾಶ ಬೇಕು ಎಂಬ ದೃಷ್ಟಿಯಿಂದ ಶಿಕ್ಷಕರ 
ಸ್ಟಯಂಸೇವಾ ವೇದಿಕೆ (Voluntary Teachers’ Forum -VTF) 
ಹುಟ್ಟಕೊಂಡಿತು. ಇದರಿಂದಾಗಿ ಸಂಪನ್ಮೂಲಗಳ೦ದ ತುಂಬದ್ಧ 
ಶಿಕ್ಷಕರ ಕಲಕಾ ಕೇಂದ್ರ(ಟಎಲ್‌ಸಿ)ಗಳನ್ನು ರಚಿಸಲು ದಾರಿ 
ಮಾಡಿತು. ಅವರಿಗಾಗಿ ಉತ್ತಮ ಗ್ರಂಥಾಲಯವಿತ್ತು, ವಿಜ್ಞಾನ ಮತ್ತು 
ಗಣಿತಶಾಸ್ತ್ರದ ಟಎಲ್‌ಎಂಗಳದ್ದವು ಮತ್ತು ಇಂಟರ್‌ನೆಟ್‌ 
ಸಂಪರ್ಕವಿರುವ ಕಂಪ್ಯೂಟರ್‌ಗಳದ್ದವು. ಇಷ್ಟೆಲ್ಲ ಸಂಪನ್ಮೂಲಗಳು 
ತುಂಜದ್ದರೂ ಕೂಡ ಈ ಕೇಂದ್ರಗಳ ಕಡೆಗೆ ಶಿಕ್ಷಕರನ್ನು 
ಸೆಳೆಯುವುದು ಸುಲಭದ ಕೆಲಸವಾಗಿರಲಅಲ್ಲ. ಆದರೆ ಕ್ರಮೇಣ 
ಟಎಲ್‌ಸಿಗಳು ಜನಪ್ರಿಯವಾಗುತ್ತ ಹೋದವು. ಸದ್ಯಕರ್ನಾಟಕದ 
ಹತ್ತು ಜಲ್ಲೆಗಕಲ್ಲ ನಾವು ಇಂತಹ 5೦ ಶಿಕ್ಷಕ ಕಲಕಾ ಕೇಂದ್ರಗಳನ್ನು 
ಹೊಂದಿದ್ದೇವೆ. 


ವಾರ್ತಾಪತ್ರ ಆರಂಭ 


ಶಗಿರುವ ಪ್ವರೂಪದಲ್ಲ ಶಿಕ್ಷಕರ ಯೋಚನೆಗಳು ಮತ್ತು 
ಪರ್ಯಾಲೋಚನೆಗಳಗೆ ಅವಕಾಶವೇ ಇಲ್ಲ ಎಂಬುದು ನಲ-ಕಲ 
ಬಗ್ಗೆ ಇದ್ದ ಒಂದು ಟೀಕೆ. ಆದರೆ ಶಿಕ್ಷಕರು ತಮ್ಮ ಅನುಭವಗಳ ಬಗ್ಗೆ 
ಮಾತನಾಡುವುದರಿಂದ. ಅದು ಅವರ ಯೋಚನೆಗಳು ಮತ್ತು 
ಪರ್ಯಾಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಬರವಣಿಗೆಯು 
ಜನರ ಪಂರ್ಯಾಲೋಚನೆಗೆ ಸಹಾಯ ಮಾಡುತ್ತದೆ ಎಂಬ 
ಉದ್ದೇಶದಿಂದ ನಾವು ಒಂದು ವಾರ್ತಾಪತ್ರವನ್ನು ಆರಂಭಸಿದೆವು. 
ಇದು ಶಿಕ್ಷಕರ ಕ್ಲಾಸ್‌ರೂಂ ಅನುಭವಗಳನ್ನು ಪ್ರಕಟಸುವ 
ವಾರ್ತಾಪತ್ರ. ಆರಂಭದಲ್ಲ ಶಿಕ್ಷಕರು ತಾವು ಮಾಡಿದ್ದನ್ನು ಮಾತ್ರ 
ಬರೆಯುತ್ತಿದ್ದರು. ಆದರೆ ಕ್ರಮೇಣ ಒಂದು ಹೆಜ್ಜೆ ಮುಂದೆ ಹೋಗಿ 
ತಮ್ಮ ಅನುಭವಗಳನ್ನು ದಾಖಲಅಸಲು ಆರಂಭಸಿದರು. ಹೀಗೆ 
ಬರೆಯುವುದರಿಂದ ಅವರು ಇತರ ವಿಷಯಗಳನ್ನು ಓದಲಕ್ಕೂ ದಾರಿ 
ಮಾಡಿತು ಮತ್ತು ಇದರಿಂದ ಅವರ ಯೋಚನಾ ಲಹರಿ 
ವಿಸ್ಹಾರವಾಗುತ್ತ ಸಾಗಿತು. 


ಮೇಳಗಳು 


ತರಗತಿ ಕೊಠಡಿ ಮತ್ತು ಪಠ್ಯಪುಸ್ತಕಗಳನ್ನು ಹೊರತಾದ ಕಲಕೆಗೆ 
ದಾರಿ ಮಾಡಿದ ಇನ್ನೊಂದು ವಿನೂತನ ಯೋಜನೆ ಎಂದರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮೇಳಗಳು. ಇಲ್ಲ ಮಕ್ಕಳು ವಿಜ್ಞಾನ, ಭಾಷೆ, ಗಣಿತ ಮತ್ತು 
ಸಾಮಾಜಕ ವಿಜ್ಞಾನದ ವಿಷಯದಲ್ಲ ಮಾಡಿದ ವಿಭಿನ್ನ 
ಪರಿಕಲ್ಪನೆಗಳನ್ನು ಇತರ ವಿದ್ಯಾರ್ಥಿಗಳು, ಪಾಲಕರು ಮತ್ತು 
ಸಮುದಾಯಕ್ಕಾಗಿ ಸಾರ್ವಜನಿಕ ಪ್ರದರ್ಶನಕ್ಷೆ ಇಡುತ್ತಾರೆ. ಇಲ್ಲ 
ಯಾವುದೇ ಗಣನೀಯ ಫಲಅತಾಂಶಗಳು ಇಲ್ಲದೇ ಇದ್ದರೂ ಕೂಡ 
ಇಂತಹ ಸಂಗತಿಗಳು ಸಂಕುಚಿತ ಸ್ಟರೂಪದಿಂದ ಹೊರಬರಲು 
ನೆರವಾಗಿವೆ ಮತ್ತು ನಅ-ಕಲಅ ಪ್ರಕ್ರಿಯೆಗೆ ಕೊಡುಗೆಗಳನ್ನು ನೀಡಿವೆ. 


ಮೇಲ್ವಚಾರಣೆ 


ನಲಅ-ಕಆಅ ಕಾರ್ಯಕ್ರಮದ ಸಂಪೂರ್ಣ  ಮೇಲ್ವಚಾರಣೆ 
ನಡೆಸುತ್ತಿದ್ದವರು ನಮ್ಮ ಜೊತೆಗೆ ನಿಕಟವಾಗಿ ಕಾರ್ಯ- 
ನಿರ್ವಹಿಸುತ್ತಿದ್ದ ಹೃದಯಕಾಂತ್‌ ದಿವಾಣ್‌ ಅವರು ನಲ-ಕಲಅ 
ಕಾರ್ಯಕ್ರಮದ ಕರಾರುವಕ್ಲಾದ ವಿಶ್ಲೇಷಣೆ ಮಾಡಿ ಅದನ್ನು ನಾವು 
ಅರ್ಥ ಮಾಡಿಕೊಳ್ಳುವಲ್ಲ ಸಹಾಯ ಮಾಡಿದ್ದರು. ಇದರಿಂದಾಗಿ 
ನಮ್ಮ ವಿಧಾನಕ್ರಮವು ನಿಜಕ್ಸೂ ರಚನಾತೃಕ ಮತ್ತು 
ಸಂರಚಿತವಾಗಿವೆ ಎಂಬ ಮಹತ್ವದ ಒಳನೋಟಗಳು ದೊರೆಯಲು 
ಸಾಧ್ಯವಾಯುತು. ಒಬ್ಬ ಶಿಕ್ಷಕಿಗೆ ಯೋಚನೆ ಮಾಡಲು, ಸಹಜವಾಗಿ 
ಪ್ರತಿಕ್ರಿಯೆ ನೀಡಲು ಮತ್ತು ಆ ಮೂಲಕ ನಿರ್ದಿಷ್ಟ ಸನ್ನಿವೇಶದಲ್ಲಿ. 
ಒಂದು ನಿರ್ದಿಷ್ಟ ಮಗುವಿಗೆ ಕಅಕೆ ನಡೆಯುವಂತೆ ಮಾಡಲು 
೦೫ಶಾವುದೇ ಅವಕಾಶ ಕೊಡದೆ ಎಲ್ಲವನ್ನೂ ಮೊದಲೇ 
ವಿನ್ಯಾಸಗೊಳಆಸಲು ಮತ್ತು ರಚನೆ ಮಾಡಲು ಸಾಧ್ಯವಿಲ್ಲ. ಇದು 
ಶಿಕ್ಷಕರು ಕೇವಲ ತಮಗೆ ನೀಡಿದ ಸೂಚನೆಗಳನ್ನು 
ಅನುಸರಿಸುವಂತೆ ಮತ್ತು ಅವರಿಗೆ ಏನನ್ನು ಹೇಳಲಾಗಿದೆಯೋ 
ಅದನ್ನು ಮಾತ್ರ ಪಾಅಸುವಂತೆ ಮಾಡಲಾಗಿತ್ತು! 


ಇಚಿತಹ ಒಂದು ವಿಧಾನವು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಚಟುವಟಕೆ 
ಆಧಾರಿತವಾದುದು ಎಂಬುದನ್ನು ಹೃದಯಕಾಂತ್‌ ದಿವಾಣ್‌ 
ಅವರು ಬೊಟ್ಟು ಮಾಡಿ ಹೇಆದರು. ಹಾಗಾಗಿ ಇದೊಂದು ಉತ್ತಮ 
ಆರಂಭವಾದರೂ ಕೂಡ ಶಿಕ್ಷಕರು ಶಂ ಮಿತಿಯನ್ನು ಮೀರಿ 
ಮುಂದಕ್ಕೆ ಸಾಗಬೇಕಾಗಿತ್ತು. ಅವರು ಸ್ವತಂತ್ರವಾಗಿ. 
ಸೃಜನಾತ್ಯಕವಾಗಿ ಯೋಚನೆ ಮಾಡಬೇಕಾಗಿತ್ತು, ಮಗುವನ್ನು 
ಮತ್ತು ಅದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪೂರಕವಾಗಿ 
ಪ್ಪಂದಿಸಬೇಕಾಗಿತ್ತು. ಶಿಕ್ಷಕರು ತಮಗೆ ಸೂಚಿಸಿದ್ದನ್ನು ಮಾತ್ರ 
ಮಾಡದೆ ಆ ನಿದರ್ಶನಗಳನ್ನು ಮೀರಿ ಮುನ್ನಡೆಯಬೇಕಾಗಿತ್ತು! 
ಅವರು ಪ್ಪ ಚಿಂತನೆಯನ್ನು ಬೆಳೆಸಿಕೊಳ್ಳಬೇಕಿದ್ದು. ಅದು ಅವರ ಇಡೀ 
ಪ್ರಕ್ರಿಯೆಯಲ್ಲ ವ್ಯಕ್ತವಾಗಬೇಕು ಹಾಗೂ ಪ್ರತಿಯೊಬ್ಬ ಮಗುವಿನ 
ಕಲಕೆಯಲ್ಲ ಹೊಸತನವನ್ನು ತರುವಂತೆ ಮಾಡಬೇಕಿತ್ತು. ಶಿಕ್ಷಕರ 
ಶಿಕ್ಷಣಕ್ಕೆ ಅವಕಾಶಗಳನ್ನು ಸೃಷ್ಟಿಸುವ ನಮ್ಮ ಇಡೀ ಪ್ರಕ್ರಿಯೆ 
ಆರಂಭವಾಗಿದ್ದು ಹೀಗೆ. ನಾವು ಶಿಕ್ಷಕರ ಜೊತೆ ಅತ್ಯಂತ ನಿಕಟವಾಗಿ 
ಕಾರ್ಯನಿರ್ವಹಿಸಲು ಆರಂಭಸಿದೆವು. ನಮ್ಮ ಇತರ ಉಪ- 
ಕ್ರಮಗಳಾದ ವಿಟಎಫ್‌ಗಳು, ಮೇಳಗಳು ಮತ್ತು ಟಎಲ್‌ಸಿಗಳನ್ನು 
ಮುಂದುವರಿಸುತ್ತಲೇ ಸಹ-ಬೋಧನೆ, ಬೆಂಬಲ ಹೀಗೆ ಶಿಕ್ಷಕರಿಗೆ 
ಸಾಥ್‌ ನೀಡುವ ಕೆಲಸ ಮಾಡಿದೆವು. ಬೋಧನೆ ಮತ್ತು ಕಲಕಾ 
ಪ್ರಕ್ರಿಯೆ ಮೇಲೆ ನಮ್ಮ ಸಂಪೂರ್ಣ ಗಮನ ನೀಡಿದ್ದೆವು. 


ಸುದೀರ್ಪ್ಷ ಅವಧಿ 


ಸುಧಾರಣಿಗೆ ಸುದೀರ್ಷ ಅವಧಿ ಬೇಕಾಗುತ್ತದೆ ಎನ್ನುವುದು ಶಿಕ್ಷಣ 
ಕ್ಷೇತ್ರದಲ್ಲ ಕಾರ್ಯನಿರ್ವಹಿಸಿದ ಪ್ರತಿಯೊಬ್ಬರಿಗೂ ಗೊತ್ತಿರುವ 
ಸಂಗತಿ.  ಫಅತಾಂಶಗಳನ್ನು ನೋಡುವುದು ಮತ್ತು 
ಪರಿಣಾಮವನ್ನು ಹುಟ್ಟುಹಾಕುವುದು ನಿಜಕ್ಸೂ ನಿಧಾನ ಪ್ರಕ್ರಿಯೆ: 


ಅದು ಸುದೀರ್ಪಾವಧಿಯ ಕಾರ್ಯಯೋಜನೆ. ಒಂದು ಸಣ್ಣ 
ಸುಧಾರಣಿಯನ್ನು ಕಾಣಲೂ ವಾವು ಬಹಳ ಕಾಲ 
ಕಾಯಬೇಕಾಗುವುದರಿಂದ ಇದು ನಮ್ಮ ತಾಳ್ಕೆಯನ್ನು 
ಪರೀಕ್ಷಿಸುತ್ತದೆ. ಏಳು ವರ್ಷಗಳ ಕಾಲ ನಡೆಸಿದ ನಿರಂತರ 
ಪರಿಶ್ರಮದ ಬಳಕವಷ್ಟೇ ನಾವು ಮಕ್ಕಳ ಕಲಕಾ ಮಟ್ಟದಲ್ಲಿ 
ತಕ್ಷಮಟ್ಟನ ಸುಧಾರಣಿ ಕಾಣಲು ಸಾಧ್ಯವಾಯಿತು. ಇದೀಗ ಅಂದರೆ 
2೦15ರ ಬಳಕ, ಈಶಾನ್ಯ ಕರ್ನಾಟಕದ ಇತರ ಎಲ್ಲ ಬ್ಲಾಕ್‌ಗಳಗೆ 
ಹೋಲಸಿದರೆ ಸುರಪುರ ಎಸ್‌ಎಸ್‌ಎಲ್‌ಸಿ ಫಲತಾಂಶದಲ್ಲಿ 
ಸತತವಾಗಿ ಉತ್ತಮ ನಿರ್ವಹಣೆಯನ್ನು ತೋರುತ್ತಿರುವುದನ್ನು 
ಕಾಣಬಹುದು. 


ನಲ-ಕಲಅ ಕಾರ್ಯಕ್ರಮ ಕಳೆದ 25ರ ವರ್ಷಗಳ೦ದ ಕರ್ನಾಟಕದಲ್ಲಿ 
ಅಸ್ತಿತ್ವದಲ್ಲದೆ. 1೨೨5ರಲ್ಲ ಇದು ಮೈಸೂರು ಜಲ್ಲೆ ಎಚ್‌.ಡಿ. 
ಕೋಟಿಯಲ್ಲ ಯೂನಿಸೆಫ್‌ ನೆರವಿನ ಪೈಲಟ್‌ ಪ್ರಾಜೆಕ್ಟ್‌ ಆಗಿ 
ಆರಂಭವಾಗಿತ್ತು. ಈ ಬಹು-ದರ್ಜೆ, ಬಹು-ಹಂತದ ಹಾಗೂ 
ಚಟುವಟಕೆ ಆಧಾರಿತ ಬೋಧನೆ-ಕಲಕೆ ಪ್ರಕ್ರಿಯೆ ಆರಂಭದ ಹಿಂದೆ 
ಸೂತ್ರಧಾರರಾಗಿ ಕೆಲಸ ಮಾಡಿದವರು ಎಚ್‌.ಡಿ.ಕೋಟಿಯ ಅಂದಿನ 
ಬ್ಲಾಕ್‌ ಶಿಕ್ಷಣಾಧಿಕಾರಿ (ಇಓ) ಎಂ.ಎನ್‌.ಬೇಗ್‌. ಅವರು ಕೆಲವೇ 
ಕೆಲವು ಆಸಕ್ತ ಶಿಕ್ಷಕರೊಂದಿಗೆ ಈ ಕಾರ್ಯಕ್ರಮವನ್ನು 
ಆರಂಭಸಿದರು. ಆಂಧ್ರ ಪ್ರದೇಶದ ಮದನಪಲ್ಲಯಲ್ಲರುವ ರಿಶಿ 
ವ್ಯಾಅ ಶಾಲೆಗೆ ಭೇಟ ನೀಡಿದ ಅವರು ಅಲ ರಿಪಿ ವ್ಯಾಅ ಸ್ಯಾಟಲ್ಕ್ಯೆಟ್‌ 


ಎಕ್‌್‌ಟೆನ್ನನ್‌ ಕಾರ್ಯಕ್ರಮವನ್ನು (Rishi Valley Satellite 


Extension Programme) ಅಧ್ಯಯನ ಮಾಡಿದರು. ಈ 
ಶಾಲೆಯಲ್ಲ ರಾಮಾ ಮತ್ತು ಪದ್ಮನಾಭ ರಾವ್‌ ಅವರು ರಿಶಿ ವ್ಯಾಲ 
ಶಾಲೆಯ ಗ್ರಾಮೀಣ ವಿಸ್ತರಣಾ ಕೇಂದ್ರವನ್ನು ಗ್ರಾಮೀಣ ಪ್ರದೇಶದ 
ಪರಿಣಾಮಕಾರಿ ಪ್ರಾಥಮಿಕ ಶಿಕ್ಷಣಕ್ಸೆ ಮಾದರಿಂಶಾಗಿ 
ಪರಿವರ್ತಿಸಿದ್ದರು. 


19೨5ರಲ್ಪ್ಲ ಎಚ್‌.ಡಿ. ಕೋಟಿಯ ಶಿಕ್ಷಕರು ಮಾಡಿದ ಕೆಲಸಗಳು 
ಮಾತ್ರ ಸ್ತುತ್ಯರ್ಹ. ಅವರ ಪ್ರೇರಣಾದಾಯು ಮತ್ತು ಕಠಿಣ ಪರಿಶ್ರಮದ 
ಕೆಲಸಗಳು ಎಲ್ಲರಿಗೂ ಮಾದರಿ. ಪಠ್ಯಕ್ರಮ. ಬೋಧನೆ-ಕಲಕಾ 
ಸಾಮದ್ರಿಗಳು. ಒಟ್ಟು ಪ್ರಕ್ರಿಯೆ. ಪರಾಮರ್ಶೆ ಮತ್ತು ಸಂಶೋಧನೆ 
ಸೇರಿದಂತೆ ನಲ-ಕಅ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲವನ್ನೂ ಅವರು 
ಸೃಷ್ಟಿಸಿದರು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಪ್ರಯೋಗದಲ್ಲ ಅವರಿಗೆ 
ಅಪಾರವಾದ ನಂಬಕೆ ಹಾಗೂ ಭರವಸೆ ಇತ್ತು. 


ಮಗು-ಕೇಂದ್ರಿತ ವಿಧಾನ 


ತರಗತಿ ಕೊಠಡಿಯಲ್ಲ ಬಹು-ದರ್ಜೆ, ಬಹು-ಹಂತದ ಕಲಕೆಗೆ 
ಹೆಚ್ಚಿನ ಗಮನವನ್ನು ನೀಡುವ ನಲಅ-ಕಆ ಕಾರ್ಯಕ್ರಮವು. 
ನಅವಿನಿಂದ ಕೂಡಿದ ಮಗು-ಕೇಂದ್ರಿತ ವಿಧಾನವಾಗಿ ವಿನ್ಯಾಸವನ್ನು 
ಹೊಂದಿದೆ ಎಂದು ಶ್ರೀಯುತ ಬೇಗ್‌ ಅವರು ಸದಾ ಹೇಳುತ್ತಿದ್ದ 
ಮಾತಾಗಿದೆ. ನಾನಾ ಕಅಕಾ ಶೈಲಗಳನ್ನು ಗಮನಕ್ಕೆ 
ತೆಗೆದುಕೊಂಡರೆ, ಈ ಕಾರ್ಯಕ್ರಮವು ಕಅಕೆಯನ್ನು ಭಯ ಮತ್ತು 
ಒತ್ತಡಮುಕ್ತ ಅನುಭವವನ್ನು ನೀಡುವಂತೆ ಮಾಡುತ್ತದೆ. ಇದು 
ಕಅಕಾ ಪ್ರಕ್ರಿಯೆಯ ಭಾಗವಾಗಿ ಮಾಮೂಲ ಮೌಲ್ಯಮಾಪನಕ್ಕೆ 
ಬದಲಾಗಿ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ 
ಶೈಅಯನ್ನಾಗಿ ಬದಲಾಯುಸುತ್ತದೆ. 


ಪಠ್ಯಕ್ರಮವನ್ನು ನಿರ್ವಹಣೆ ಸಾಧ್ಯವಾದ ಸಣ್ಣ ವಿಭಾಗಗಳಾಗಿ 
ಮಾಡಲಾಗಿದ್ದು ಅವುಗಳನ್ನು ಮೈಲುಗಲ್ಲುಗಳೆಂದು 
ಗುರುತಿಸಲಾಗಿದೆ. ಪ್ರತಿಯೊಂದು ವಿಷಯಕ್ಕೂ (ಭಾಷೆ, ಗಣಿತಶಾಸ್ತ. 


ಪರಿಸರ ಅಧ್ಯಯನಗಳು) ಮೈಲುಗಲ್ಲುಗಳವೆ. ಮಗುವು 
ಕಾರ್ಯಚಟುವಟಕೆಗಳು ಮತ್ತು ಕಲಕಾ ಸಾಮದ್ರಿಗಳನ್ನೇ 
ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಕಅಕಾ ಏಣಿಯ ಮೂಲಕ 
ಮುಂದೆ ಕ್ರಮಿಸುತ್ತದೆ. ತರಗತಿಗಳನ್ನು ಜೊತೆಂಯಲ್ಲ 
ಸೇರಿಸುವುದರಿಂದ ಸಮಾನ ಮನಸ್ಥ ಗುಂಪು ಕಲಕೆಗೆ ಸಾಕಷ್ಟು 
ಅವಕಾಶ ದೊರೆಯುತ್ತದೆ. ಮಕ್ಕಳು ಕಲಕಾ ಪ್ರಕ್ರಿಯೆಯಲ್ಲ 
ಸಕ್ರಿಯವಾಗಿ ಭಾಗಿಯಾಗುತ್ತಾರೆ, ಅವರಿಗೆ ತಮ್ಮ ಸ್ಥಾನವನ್ನು 
ತಾವೇ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಕಾಂಯ - 
ಚಟುವಟಕೆಗೆ ಸಂಬಂಧಿಸಿದ ಗುಂಪು ಕಾರ್ಡ್‌ಅನ್ನು ಆಯ್ದೆ 
ಮಾಡಿಕೊಂಡು ಆಯಾ ಚಟುವಟಕೆ ಗ್ರೂಪ್‌ನ್ನು ಸೇರಿಕೊಳ್ಳುತ್ತಾರೆ. 
ಅವುಗಳೆಂದರೆ: 


A ಸಾಮರ್ಥ್ಯ ಪ್ರಿಪರೇಟರಿ ಚಟುವಟಕೆಗಳು 
ಕಲಕೆ 

ಅಭಾಸ 

$ ಮೌಲ್ಯಮಾಪನ 


0 a»wN 


ಶಿಕ್ಷಕರು ತರಗತಿಯ ಸುತ್ತಲೂ 5ಹ&ಡಾಡುತ್ತಾ ನಾನಾ 
ಗುಂಪಿನಲ್ಲರುವ ವಿದ್ಯಾರ್ಥಿಗಳಗೆ ಅಗತ್ಯವಾದ ಹಲವು ರೀತಿಯ 
ಬೆಂಬಲವನ್ನು ನೀಡುತ್ತಾರೆ. ತರಗತಿಯಲ್ಲಯೇ ರಚಿಸಲಾದ ಕಲಕಾ 
ಪೆಂಡಾಲ್‌/ಛಾವಣಿಯಲ್ಲ ಮಕ್ಷಳು ಉತ್ಪಾದಿಸಿದ ಸಾಧನಗಳನ್ನು 
ಪ್ರದರ್ಶಿಸಲಾಗುತ್ತದೆ. 


ಪ್ರಗತಿ ಮತ್ತು ಸದ್ಯದ ಇತಿಹಾಸ 


ತನ್ನ 2ರ ವರ್ಷಗಳ ಪಯಣದಲ್ಲ ನಅ-ಕಅ ಕಾರ್ಯಕ್ರಮ ಕ್ರಮೇಣ 
ಎಚ್‌.ಡಿ.ಕೋಟೆಯ ಕೆಲವು ಬ್ಲಾಕ್‌ಗಳಲ್ಲ ಆರಂಭವಾಗಿ 
ಕರ್ನಾಟಕದ ಎಲ್ಲ 4೨ ಸಾವಿರ ಸರಕಾರಿ ಶಾಲೆಗಳಲ್ಲ 
ವಿಸ್ತರಣಿಗೊಂಡಿತು. 19೨5-೨6ರಲ್ಲ ಎಚ್‌.ಡಿ.ಕೋಟಿಯ ಕೆಲವು 
ಶಾಲೆಗಳ ಯೂನಿಸೆಫ್‌ನ ನೆರವಿನೊಂದಿಗೆ ಆರಂಭವಾದ ಈ 
ಕಾರ್ಯಕ್ರಮವನ್ನು 1೨೨೨-2೦೦೦ರ ಅವಧಿಯ ಹೊತ್ತಿಗೆ ಜಲ್ಲೆಯ 
ಎಲ್ಲ ಶಾಲೆಗಳಲ್ಲ ಅಳವಡಿಸಿಕೊಳ್ಳಲಾಯುತು ಹಾಗು ಮತ್ತೊಮ್ಮೆ 
ಯೂನಿಸೆಫ್‌ ಮತ್ತು ವಿಶ್ವ ಬ್ಯಾಂಕ್‌ ನೆರವು ನೀಡಿದವು. 20೦4- 
೦5ರಲ್ತ ರಾಜ್ಯದ ಎಂಟು ಹೆಚ್ಚುವರಿ ಬ್ಲಾಕ್‌ಗಳಲ್ಲನ ಎಲ್ಲ ಸಣ್ಣ 
ಶಾಲೆಗಳಲ್ಲ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. 2೦೦7- 
೦8ರ ಹೊತ್ತಿಗೆ ಒಂದು ಮತ್ತು ಎರಡನೇ ತರಗತಿಗಳು ಸೇರಿ 
3೦ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳರುವ ರಾಜ್ಯದ ಎಲ್ಲ ಶಾಲೆಗಳಲ್ಪ 
ನಅ-ಕಲ ಜಾರಿಗೆ ಬಂದಿತು. ಮುಂದೆ 2೦೦೨-1೦ರಲ್ಲ ಒಂದು, 
ಎರಡು ಮತ್ತು ಮೂರನೇ ತರಗತಿಗಳನ್ನು ಒಳಗೊಂಡ ರಾಜ್ಯದ 
ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಲ್ಲ ಈ ಕಾರ್ಯಕ್ರಮವನ್ನು 
ಅನುಷ್ಠಾನಕ್ಕೆ ತರಲಾಯಿತು. ಈಗ ಕರ್ನಾಟಕದ ಎಲ್ಲ ಶಾಲೆಗಳಲ್ಲ 
ನಲಅ-ಕಲಆ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಈಗ ರಾಜ್ಯದಲ್ಲ ಈ 
ಕಾರ್ಯಕ್ರಮದ ಬಗೆಗೆ ಅನೇಕ ಚಿಂತನೆಗಳು ನಡೆಯುತ್ತಿವೆ ಮತ್ತು 
ನಲ-ಕಲಅ ಅನೇಕ ಅಧ್ಯಯನಗಳಗೆ ದಾರಿ ಮಾಡಿಕೊಟ್ಪದೆ. 
ಕಲಕೆಯ ಪ್ರಕ್ರಿಯೆಯಲ್ಲ ಪ್ರತಿಯೊಂದು ಮಗುವು ಕೂಡ 
ಭಾಗಿಯಾಗಬೇಕು ಮತ್ತು ಕಲಕೆಂಯನ್ನು ಖುಷಿಯಿಂದ 
ಅನುಭವಿಸಬೇಕು ಎಂಬುದು ಈ ವಿಧಾನದ ಮುಖ್ಯ ಗುರಿಯಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


126 


ಮುಂದಿನ ಹೆಜ್ಜೆ 
ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣದಲ್ಲ ಶಿಕ್ಷಕನಾದವನು 
ಪ್ರತಿಯೊಂದು ಮಗುವನ್ನೂ ತಲುಪುವುದು ಅತ್ಯಂತ 


ಮಹತ್ವದ್ದಾಗಿದೆ. ಇದರಿಂದಾಗುವ ಪ್ರಯೋಜನಗಳನ್ನು ಇಲ್ಲ ಪಟ್ಟ 
ಮಾಡಲಾಗಿದೆ: 


* ಮಕ್ಕಳು ಯಾವುದೇ ಭಯವಿಲ್ಲದೆ ಪ್ರಶ್ನೆಗಳನ್ನು ಕೇಳಬಹುದು 
ಮತ್ತು ಶಿಕ್ಷಕರು ಹಾಗೂ ಜೊತೆಗಾರರು ಸಂಯಮದಿಂದ 
ಉತ್ತರ ನೀಡಬೇಕಾಗುತ್ತದೆ. 

* ಮಾರ್ಗದರ್ಶನ ಬೇಕಾಗಿರುವ ಪ್ರತಿಯೊಂದು ಮಗುವಿಗೂ 
ಅದರ ಶಿಕ್ಷಕರು ಅಥವಾ ಜೊತೆಗಾರರಿಂದ ಅದು 
ಲಭ್ಯವಾಗುತ್ತದೆ. 

* ಮಕ್ಕಳ ಕೆಲಸವನ್ನು ವ್ಯವಸ್ಥೆಗೊಳಸಲಾದ ಕಲಕಾ 
ಚಾವಣಿಯಲ್ಲ ಪ್ರಮುಖವಾಗಿ ಪ್ರದರ್ಶನಕ್ಕೆ ಇಡಬೇಕು (ಮಕ್ಕಳು 
ಸಿದ್ಧಪಡಿಸಿದ ಎಲ್ಲ ಸಾಮರದ್ರಿಗಳು ಮತ್ತು ಇತರ ಕಲಕಾ 
ಸಾಧನಗಳನ್ನು ಎಲ್ಲರೂ ನೋಡಲು ಸಾಧ್ಯವಾಗುವಂತೆ ನೇತು 
ಹಾಕಲು ಅಥವಾ ಪ್ರದರ್ಶನ ಮಾಡಲು ತರಗತಿ ಕೊಠಡಿಯ 
ಒಳಗೆ ತಾತ್ಸಾಅಕ ಛಾವಣಿಯನ್ನು ನಿರ್ಮಿಸಬೇಕು). 

*°  ಕಲಕಾ ಸಾಮದ್ರಿಗಳು ತರಗತಿ ಕೊಠಡಿಯ ಒಳಗೇ 
ಲಭ್ಯವಿರುತ್ತವೆ. 

p ವಿದ್ಯಾರ್ಥಿಗಳು ಭಯ-ಮುಕ್ತ ವಾತಾವರಣದಲ್ಲ ಕೆಲಸ 
ಮಾಡುವಂತಿರಬೇಕು. 

* ಮಕ್ಕಳು ನೀಡುವ ಪ್ರತಿಕ್ರಿಯೆಗಳು ಅವರ ಶಿಕ್ಷಕರ ನೀಡಿದ 
ವಿವರಣೆಗಳು ಮತ್ತು ಬೋಧನೆಗಳನ್ನು ಅರ್ಥ 
ಮಾಡಿಕೊಂಡಿದ್ದಾರೆ ಎಂಬುದನ್ನು ತೋರಿಸುವಂತಿರಬೇಕು. 

* ಮಕ್ಕಳ ಮನೆಯ ಭಾಷೆಯನ್ನೇ ಮುಕ್ತವಾಗಿ ಬಳಸಲಾಯಿತು. 


ಸಮಾರೋಪ 


ನಅ-ಕಲ ಕಾರ್ಯಕ್ರಮದ 25 ವರ್ಷಗಳ ಸುದೀರ್ಪ ಪಯಣದಲ್ಲ 
ಅನೇಕ ಏರಿಆತಗಳು ಇದ್ದರೂ ಕೂಡ ಇದೊಂದು ಯಶಶ್ವಿ 
ಕಾರ್ಯಕ್ರಮ ಎಂಬುದರಲ್ಲ ಯಾವುದೇ ಅನುಮಾನವಿಲ್ಲ. ನಾವು 
ನಮ್ಮ ಶಿಕ್ಷಕರನ್ನು ತರಬೇತುಗೊಳಸುವಲ್ಲ. ತರಬೇತಿ 
ಮಾದರಿಗಳನ್ನು. ಸಂಪನ್ಮೂಲ ವ್ಯಕ್ತಿಗಳನ್ನು ಸಿದ್ದಪಡಿಸುವಲ್ಲ ಮತ್ತು 
ಸಾಧನಗಳನ್ನು ಸಿದ್ದವಾಗಿಡುವಲ್ಲ ಸಮರ್ಥರಾಗಿದ್ದೇವೆ. ಈಗ 
ತಕ್ಷಣಕ್ಕೆ ಹೆಚ್ಚನ ಶಿಕ್ಷಕರನ್ನು ನೇಮಕಗೊಳಸಬೇಕಾದ ಅಗತ್ಯವಿದೆ 
ಎನ್ನುವುದು ಬೇರೆ ಮಾತು. ಸರ್ವರಿಗೂ ಶಿಕ್ಷಣ ಎನ್ನುವುದು ಕೇವಲ 
ತಟಸ್ಥವಾದ ಚಿಂತನೆಯಲ್ಲ ಬದಲಾಗಿ ಅದೊಂದು ಸಶಕ್ತವಾದ 
ಪರಿಕಲ್ಪನೆ. ಇನ್ನೊಂದು ವಿಧದಲ್ಲಿ ಹೇಳಬೇಕೆಂದರೆ ಇದು ಅತ್ಯಂತ 
ರಾಜಕೀಯವಾದ ಯೋಚನೆ. ಇಲ್ಲ ರಾಜಕೀಯ ಎಂದರೆ 
ಸಮಾಜದ ಕಟ್ಟಕಡೆಯ ವರ್ಗಗಳೂ ಸೇರಿದಂತೆ ಶಿಕ್ಷಣವನ್ನು 
ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಮೂಲಕ ಎಲ್ಲರನ್ನೂ 
ಸಬಲೀಕರಣಗೊಳಸುವ ಕೆಲಸ. 


ಇದು ಸಾಕಾರಗೊಳ್ಳಬೇಕಾದರೆ ನಾವು ಇನ್ನಷ್ಟು ದೂರ ಕ್ರಮಿಸಲು 
ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಪ್ರತಿಯೊಂದು 
ಮಗುವನ್ನೂ ತಲುಪಬೇಕು ಎನ್ನುವುದಷ್ಟೇ ನಮ್ಮ ಗುರಿಯಾಗ- 
ಬಾರದು. ನಾವು ಯಾವ ರೀತಿಯ ಶಿಕ್ಷಣವನ್ನು ನೀಡುತ್ತೇವೆ 
ಎಂಬುದು ಇಲ್ಲಿ ಅಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿಯಾಗಿದೆ. 
ಎಲ್ಲರಿಗೂ ಶಿಕ್ಷಣ ಎಂಬುದರ ನಿಜಾರ್ಥ ಏನೆಂದರೆ ಗುಣಮಟ್ಟದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಶಿಕ್ಷಣವನ್ನು ನೀಡುವುದು. ಅದಕ್ಕಾಗಿ ನಾವು ಬಹಳ ದೂರ 
ಕ್ರಮಿಸಬೇಕಾಗಿದೆ. ನಾವು ನಅ-ಕಅ ಮೂಲಕ ಸರಿಸುಮಾರು ಎಲ್ಲ 
ಮಕ್ಷಳನ್ನು ತಲುಪಿರಬಹುದು. ಆದರೆ ಎಲ್ಲ ಮಕ್ಕಳಗೂ ಗುಣಮಟ್ಟದ 
ಶಿಕ್ಷಣ ಸಿಗುತ್ತಿದೆಯೇ? 


ಇವೆಲ್ಲಕ್ಕೆ ಉತ್ತರ ಕಂಡುಕೊಳ್ಳಲು ಎರಡು ಜಲ್ಲೆಗಳಲ್ಲ (ಒಂದು 
ಕರ್ನಾಟಕ ಮತ್ತು ಇನ್ನೊಂದು ಮಹಾರಾಷ್ಟ್ರದಲ್ಲ) ಅಜೀಂ ಪ್ರೇಮ್‌ಜ 
ಪ್ರತಿಷ್ಠಾನ ಮತ್ತು ಬಾಬಾ ಟ್ರಸ್ಟ್‌ !॥L ಅಧ್ಯಯನವನ್ನು ನಡೆಸಿತು. 
ಈ ಅಧ್ಯಯನವು ಕೆಳ ತರಗತಿಗಳಲ್ಲ ಭಾಷಾ ಕಲಅಕೆಯನ್ನು 
ಸುಧಾರಿಸುವುದು ಹೇಗೆ ಎನ್ನುವುದರ ಬಣ್ಣಿ ನಮಗೆ ಕೆಲವು 
ಒಳನೋಟಗಳನ್ನು ಒದಗಿಸುತ್ತದೆ. ಈ ಎರಡು ಜಲ್ಲೆಗಳಲ್ಲ ಭಾಷಾ 
ಕಲಕೆಯ ಮಟ್ಟ ಸರಾಸರಿಗಿಂತ ಕೆಳಮಟ್ಟದಲ್ಲತ್ತು ಎಂಬುದನ್ನು ಈ 
ಅಧ್ಯಯನವು ಬಯಲು ಮಾಡಿತು. ನಲ-ಕಲಆ ವಿಧಾನಕ್ರಮವು 
ಮಗು-ಕೇಂದ್ರಿತವಾದುದು. ವ್ಯಕ್ತಿಗತವಾದ ಕಅಕಾ ಪ್ರಕ್ರಿಯೆಗಳು 
ಯಾವತ್ತೂ ಆಲಅಸುವ, ಮಾತನಾಡುವ, ಸಂವಹನ ನಡೆಸುವ, 
ಗುಂಪುಗಳಲ್ಲ ಕೆಲಸ ಮಾಡುವ ಅತ್ಯಗತ್ಯವಾದ ಕೌಶಲಗಳಗೆ 
ಅವಕಾಶ ನೀಡುವುದಿಲ್ಲ. ಮಗು ಗುಂಪಿನಲ್ಲ ಇದ್ದಾಗಲಷ್ಟೇ ಉತ್ತಮ 
ಸಂವಹನ ನಡೆಸುವ ಅವಕಾಶ ಪಡೆಯುತ್ತದೆ. ನಲ-ಕಲಯಲ್ಲ 
ಗುಂಪಿನ ನಡುವೆ ಕೆಲಸ ಮಾಡುವುದಾದರೂ ಅದು 
ಸೀಮಿತವಾಗಿರುತ್ತದೆ, ಯಾಕೆಂದರೆ ಮಗು ಗುಂಪಿನಲ್ಪ್ಲದ್ದೂ 
ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುತ್ತದೆ. ನನ್ನ ಪ್ರಕಾರ ಈ 
ಪರಿಕಲ್ಪನೆಯ ಕ್ಲಾಸ್‌ರೂಂ ಮತ್ತು ಅದರ ಪ್ರಕ್ರಿಯೆಯಲ್ಲ ಮಕ್ಕಳಗೆ 
ಸಾಕಷ್ಟು ಹೂರಕ ವಾತಾವರಣ ಲಭ್ಯವಾಗಲದೆ. ಉಳ೪ದವರ 
ಮಾತುಗಳನ್ನು ಕೇಳುವುದು. ತಾವಾಗಿಯೇ ಅನೇಕ ವಿಷಯಗಳ 
ಬಗೆಗೆ ಮಾತನಾಡಲು ಉತ್ತೇಜನ ದೊರೆಯುವುದು. ನಿರ್ದಿಷ್ಟವಾದ 
ಅನುಭವಗಳಂ೦ದ ಅಮೂರ್ತವಾದ ಯೋಚನೆಗಳ ತನಕ ಮಕ್ಕಳ 
ಮನಸ್ಸಿನ ಕ್ಷಿತಿಜ ವಿಸ್ತಾರವಾಗುತ್ತ ಹೋಗುವುದು ಮಹತ್ವದ 
ಸಂಗತಿಯಾಗಿದೆ. ಇದು ಕೇವಲ ನಾನಾ ಗುಂಪುಗಳಲ್ಲ, 
ಸಂದರ್ಭಗಳಲ್ಲ ಮತ್ತು ಪರಿಸ್ಥಿತಿಗಳಲ್ಲ ನಡೆಯುತ್ತದೆ, ಯಾಕೆಂದರೆ 
ಇಂತಹ ಸಂವಹನಗಳಲ್ಲ ಮಕ್ಕಳು ಸಂಪರ್ಕದ ಭಾಷೆಯನ್ನು 
ಬಳಸುತ್ತಾರೆ. ಇವೆಲ್ಲವನ್ನೂ ವಾವು ಗಂಭೀರವಾಗಿ ಪರಿಗಣಿಸಬೇಕು 
ಮತ್ತು ಅದನ್ನು ನಾವು ನಮ್ಮ ನಅ-ಕಲ ವಿಧಾನಕ್ರಮದಲ್ಲಿ 
ಅಳವಡಿಸಿಕೊಳ್ಳಬೇಕು ಮತ್ತು ಇದರಿಂದ ಮಾತ್ರ ಗುಣಮಟ್ಟದ 
ಶಿಕ್ಷಣವು ಪ್ರತಿಯೊಂದು ಮಗುವಿಗೂ ದಕ್ಕಲು ಸಾಧ್ಯ ಎಂಬುದು 


LIRIL ಅಧ್ಯಯನದಿಂದ ದೊರೆತ ಒಳನೋಟವಾಗಿದೆ. 


1೨೨5ರಲ್ಲ ಎಚ್‌.ಡಿ. ಕೋಟಿಯಲ್ಲ ನಅ-ಕಆಅ ಪ್ರಯೋಗವನ್ನು 
ಆರಂಭಸಿದಾಗ ಇದ್ದ ಪರಿಸ್ಥಿತಿಗೆ ಹೋಪಲಸಿದರೆ ಇಂದಿನ ಪರಿಸ್ಥಿತಿ 
ನಿಜಕ್ಸೂ ಭಿನ್ನ. ಕಳೆದ ಇಷ್ಟೂ ವರ್ಷಗಳಲ್ಪ ನಲ-ಕಲ ವಿಧಾನಕ್ರಮವು 
ಕಲಕೆಯ ಕನಿಷ್ಪ ಮಟ್ಟದೊಂದಿಗೆ ಮಕ್ತಳನ್ನು ತಲುಪುವ 
ವಿಶಾಲವಾದ ತಳಹದಿಯನ್ನು ಹೊಂದಿದೆ. ಈಗ ನಮ್ಮ ಮುಂದೆ 
ಇರುವ ಸವಾಲು ಏನೆಂದರೆ ಎಲ್ಲ ಮಕ್ಷಳಗೆ ಗುಣಮಟ್ಟದ ಕಲಕೆಯು 
ಲಭ್ಯವಾಗುವಂತೆ ಮಾಡಲು ಶಿಕ್ಷಕರು ತಮ್ಮ ಮೂಲ ಚೌಕಟ್ಟು 
ಮತ್ತು ಪ್ರರೂಪವನ್ನು ಮೀರುವಂತಾಗಬೇಕು ಮತ್ತು ಆ ನಿಟ್ಟನಲ್ಲ 
ತುರ್ತಾಗಿ ಶಿಕ್ಷಕರ ಸಬಅೀಕರಣ ಆಗಬೇಕಾಗಿದೆ. 


ಉಮಾಶಂಕರ್‌ ಪೆರಿಯೋಡಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ನ ಕರ್ನಾಟಕ ರಾಜ್ಯದ ಮುಖ್ಯಸ್ಥರು. ಅಭವೃದ್ಧಿ 
ಕ್ಷೇತ್ರದಲ್ಲ ಅವರಿಗೆ 3೦ಕ್ಸೂ ಹೆಚ್ಚು ವರ್ಷಗಳ ಅನುಭವವಿದೆ. ರಾಷ್ಟ್ರೀಯ ಸಾಕ್ಷರತಾ ಪ್ರಚಾರಾಂದೋಲನದಲ್ಲ ಸಾಕಷ್ಟು 
ಕೆಲಸ ಮಾಡಿರುವ ಅವರು ಕರ್ನಾಟಕದ ಬ.ಆರ್‌.ಹಿಲ್ಲ್‌ನಲ್ಲ ಬುಡಕಟ್ಟು ವರ್ಗದವರ ಶಿಕ್ಷಣಕಾಗಿಯೂ ದುಡಿದಿದ್ದಾರೆ. 
ಗ್ರಾಮೀಣ ಮಟ್ಟದ ಕ್ಷೇತ್ರ ಕಾರ್ಯಕರ್ತರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತರಬೇತುಗೊಳಸುವಲ್ಪ ತಮ್ಮನ್ನು 
ತೊಡಗಿಸಿಕೊಂಡಿದ್ದ ಪೆರಿಯೋಡಿ ಅವರು ಇದನ್ನು "ಬರಿಗಾಅನ ಸಂಶೋಧನೆ' ಎಂದು ಕರೆದಿದ್ದಾರೆ. ಅವರು ಕರ್ನಾಟಕ 
ರಾಜ್ಯ ತರಬೇತುದಾರರ ಸಂಚಿತದ ಸ್ಥಾಪಕ ಸದಸ್ಯರೂ ಹೌದು. ಅವರನ್ನು ಈ ಮುಂದಿನ ಮಿಂಚಂಚೆಯಲ್ಲ 
ಸಂಪರ್ಕಿಸಬಹುದು periodi@azimpremjifoundation.org 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 127 


128 


ಕೌಶಲಪೂರ್ಣಿ ಒಳಗೊಳ್ಳುವಿಕೆಯ ಶಿಕ್ಷಣವು ಎಲ್ಲರಿಗೂ ಶಾಲಾಶಿಕ್ಷಣವನ್ನು 


ಎ. ಶಾಂತಕುಮಾರ್‌ 


ಶಾಲಾ ಶಿಕ್ಷಣದಲ್ಲ ಕೌಶಲಗಳ ಅಸಮರ್ಪಕ ಸೇರ್ಪಡೆ 
ಅಪಾಯಕಾರಿ ಎ೦ಬ ತಪು ಗ್ರಹಿಕೆ ಹೆಚ್ಚನ ಪೋಷಕರಿಗಿದೆ. ಏಕೆಂದರೆ 
ಅದರಿಂದ ಹಲವಾರು ಮಕ್ಕಳು (ಅಥವಾ ಅವರ ಪೋಷಕರು) ಶಾಲಾ 
ಶಿಕ್ಷಣದ ಬಣ್ಣೆ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಮಕ್ಕಳು ತಮ್ಮ 
ಪೋಷಕರು ಅಥವಾ ಸಮುದಾಯದ ಸಾಂಪ್ರದಾಯಿಕ 
ಕೌಶಲಗಳನ್ನು ಮರೆಯುವಂತೆ ಮಾಡುತ್ತದೆ, ಅಲ್ಲದೆ, ಭಾರತದಲ್ಲಿ 
ಶಿಕ್ಷಣ ಮುಗಿಸಿದ ವಯಸ್ಕರಿಗೆ ಬೃಹತ್‌ ಪ್ರಮಾಣದಲ್ಲ ನಿರುದ್ಯೋಗ 
ಸೃಷ್ಟಿಯಾಗಲು ಅದು ಕಾರಣವಾಗುತ್ತದೆ ಎಂದು ಅವರು 
ನಂಬದ್ದಾರೆ. ಇದೊಂದು ಸಂಕೀರ್ಣ ಸಮಸ್ಯೆಯಾಗಿದ್ದು. ಇದನ್ನು 
ಅರ್ಥ ಮಾಡಿಕೊಳ್ಳಬೇಕಾದರೆ ಐತಿಹಾಸಿಕ ಮತ್ತು ಭಾರತವನ್ನೂ 
ಒಳಗೊಂಡಂತೆ ಅಂತರರಾಷ್ಟ್ರೀಯ ಅನುಭವಗಳನ್ನು ವಾವು 
ಗಮನಿಸಬೇಕಾಗುತ್ತದೆ. 


ವಸಾಹತುಶಾಹಿ ಶಿಕ್ಷಣ 


ಭಾರತದಲ್ಲ ಬಗೆಬಗೆಯ ಕೌಶಲಗಳ ಕಲಕೆಯನ್ನು ಒಳಗೊಳ್ಳದೆ 
ಸಾಮಾನ್ಯ ಉದ್ದೇಶದ ಶಾಲಾ ಶಿಕ್ಷಣ ಪದ್ಧತಿ ಆರಂಭಸಿದ್ದರ ಬಣ್ದೆ 
ಬ್ರಟಷ್‌ ವಸಾಹತುಶಾಹಿಯನ್ನು ಬಹಳ ಮಂದಿ ದೂರಿದ್ದರು. 
ವಸಾಹತುಶಾಹಿ ಆಡಳತದ ಈ ತೀರ್ಮಾನಕ್ಕೆ ಒ೦ದು ಬಲವಾದ 
ಕಾರಣವಿತ್ತು. ಭಾರತಕ್ಷಾಗಿ ಶಿಕ್ಷಣ ವ್ಯವಸ್ಥೆಯ ವಿನ್ಯಾಸ ರಚಿಸುವ 
ವೇಳೆ ಯುನೈಟಿಡ್‌ ಕಿಂಗ್‌ಡಮ್‌ನಲ್ಲ (ಬ್ರಟನ್‌/ದ್ರೇಟರ್‌ ಬ್ರಟನ್‌) 
ಒಂದು ಚರ್ಚೆ ನಡೆದಿತ್ತು. ಅದುವರೆಗೂ ಎರಡು ಬಗೆಯ ಶಾಲಾ 
ವ್ಯವಸ್ಥೆಗಳದ್ದವು. ಒಂದು-ಶ್ರೀಮಂತರಿಂದ ಪೋಷಿಸಲ್ಪಟ್ಟ 
ಸಾಮಾನ್ಯ ವಿದ್ಯಾಭ್ಯಾಸ ವ್ಯವಸ್ಥೆ, ಎರಡು- ಬಡ ಕುಟುಂಬದ 
ಮಕ್ಷಳಗಾಗಿ 'ಅಭ್ಯಾಸಾವಧಿಗಳು' (ಅಪ್ರೆಂಟಸ್‌ಷಿಪ್‌). ಅಂತಹ 
ದ್ವಂದ್ರ ಶಿಕ್ಷಣ ವ್ಯವಸ್ಥೆಯ ಸಾಮಾಜಕ ತೊಡಕುಗಳ ಬಗಣ್ಣೆ 
ಕಳವಳಗಳದ್ದವು. ಈ ಅಸಮಾನತೆ ಬಣ್ಣೆ ಕಳವಳ ಹೊಂದಿದ್ದವರು. 
ಸಾರ್ವತ್ರಿಕ ಉದ್ದೇಶದ ವಿದ್ಯಾಭ್ಯಾಸವನ್ನು ಒಂದಷ್ಟು 
ವರ್ಷಗಳವರೆಗೆ ಎಲ್ಲಾ ಮಕ್ಕಳಗೂ ವಿಸ್ತರಿಸುವಂತೆ ವಾದಿಸುತ್ತಿದ್ದರು. 
೦ಯು.ಕೆ.ಯಲ್ಲ ಆದ ಈ ಬದಲಾವಣೆಯೇ ಭಾರತದಲ್ಲ 
ವಸಾಹತುಶಾಹಿ ಶಿಕ್ಷಣದ ಮೇಲೆ ಪ್ರಭಾವ ಜೀರಿತು. 


ಗಾಂಧೀಜಯ ವಿಧಾನ 


ವಸಾಹತುಶಾಹಿ ಶಿಕ್ಷಣಕ್ಕೆ ಮಹಾತಾ ಗಾಂಧೀಜಯ ವಿರೋಧವಿತ್ಸು 
ಮತ್ತು ಆಗಿನ ಕಾಲದಲ್ಲ ಬಹುಸಂಖ್ಯಾತ ಭಾರತೀಯರ 
ಜೀವನೋಪಾಯದ ಜೊತೆಗೆ ಆ ಶಿಕ್ಷಣ ಪದ್ಧತಿ ಸಂಪರ್ಕ 
ಕಡಿತಗೊಳಸುತ್ತಿತ್ತು ಎಂಬುದು ಅವರ ಒಂದು ಕಾರಣವಾಗಿತ್ತು 
ಹಾಗೂ ನಯೀ ತಾಅೀಮ್‌ ಎಂಬ. ಕೃಷಿ ಮತ್ತು ಕುಶಲಕರ್ಮಿ 
ಕೌಶಲಗಳನ್ನು ಶಿಕ್ಷಣದ ಭಾಗವಾಗಿ ಸೇರಿಸುವ ಪರಿಕಲ್ಪನೆ 
ಅವರಲ್ತತ್ತು. ಆದರೆ ತಮಿಳುನಾಡಿನ ದ್ರಾವಿಡ ಕಳಗಮ್‌(ಡಿ.ಕೆ) ನಂಥ 
ಕೆಲ ನಿರ್ದಿಷ್ಟ ವರ್ಗದ ನಾಯಕರು ಇದನ್ನು ವಿರೋಧಿಸಿದ್ದರು. ಅದರ 
ಜಾರಿಯು ಜಾತಿ ವ್ಯವಸ್ಥೆಯ ನಿರಂತರತೆಗೆ ಕಾರಣವಾದೀತು 
ಎಂಬುದು ಅವರ ಕಳವಳವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಜವಾಹರಲಾಲ್‌ ನೆಹರೂ ಅವರಂತಹ ಭಾರತೀಯ ರಾಷ್ಟ್ರೀಯ 
ಕಾಂದ್ರೆಸ್‌ (ಇಂಡಿಯನ್‌ ನ್ಯಾಷನಲ್‌ ಕಾಂದ್ರೆಸ್‌)ನ ಉದಾರ- 
ವಾದಿಗಳಗೆ ಗಾಂಧೀಜಯ ವಿಧಾನದ ಬಣ್ಣೆ ಮಹತ್ವಾಕಾಂಕ್ಷೆ 
ಇರಲಲ್ಲವಾದರೂ ಸ್ವಾತಂತ್ರ್ಯೋತ್ತರ ಭಾರತದ ಸರ್ಕಾರಗಳು 
ನಂಖೀ ತಾಲೀಮ್‌ ಪರಿಕಲ್ಲನೆಯ ಶಾಲೆಗಳನ್ನು ಬೆಂಬಲಸಿದ್ದವು. 
ಆದಾಗ್ಯೂ, ಕೆಲವು ದಶಕಗಳ ಬಳಕ ಈ ಪರಿಕಲ್ಪನೆಯ ಅನೇಕ 
ಶಾಲೆಗಳು ಮುಖ್ಯವಾಹಿನಿ ಶಿಕ್ಷಣವನ್ನು ಒದಗಿಸಿದ್ದವು. 


ಇದಕ್ಕೆ ಒಂದು ಬಹುಮುಖ್ಯವಾದ ಕಾರಣವಿತ್ತು. ಬಹಳಷ್ಟು ರೈತರು 
ಮತ್ತು ಕುಶಲಕರ್ಮಿಗಳು. ಕೃಷಿ ಮತ್ತು ಕುಶಲಕರ್ಮಿ 
ಕೌಶಲಗಳನ್ನು ಹೇಆಕೊಡುತ್ತಿದ್ದ ಈ ಶಾಲೆಗಳಗೆ ತಮ್ಮ ಮಕ್ಕಳನ್ನು 
ಕಳುಹಿಸಲು ಇಚ್ಛಸಲಲ್ಲ. ತಮ್ಮ ಮಕ್ಕಳು ಹೆತ್ತವರ ಕೆಲಸದಲ್ಲ 
ಸಹಾಯ ಮಾಡುತ್ತಲೇ ಈ ಕೌಶಲಗಳನ್ನು ಚೆನ್ನಾಗಿ ಕಅಯ- 
ಬಲ್ಲರು. ಅಲ್ಲದೆ, ಅದಕ್ಕಾಗಿ ಶಾಲಾ ಕಲಕೆಗಾಗಿ ಪ್ರತ್ಯೇಕ 
ಸಮಯವನ್ನು ಮೀಸಲಡಬೇಕಾಗಿಲ್ಲ ಎಂದು ಅವರು ನಂಜದ್ಧರು. 
ಒಂದಂತೂ ಸ್ಪಷ್ಟವಾಗಿತ್ತು. ಏನೆಂದರೆ. ಬಡವರು ಮಾತ್ರ ತಮ್ಮ 
ಮಕ್ಷಳನ್ನು ಶಾಲೆಗೆ ಕಳುಹಿಸಲು ಒಲವು ತೋರುತ್ತಿದ್ದರು. ಅವರ 
ಪ್ರಕಾರ. ಶಿಕ್ಷಣದ ಮೂಲಕ ಉತ್ತಮ ಜೀವನ ಸಾಗಿಸಲು 
ಸಾಧ್ಯವಾಗಿತ್ತು. 


ಇತರ ದೇಶಗಳಲ್ಲ ವೃತ್ತಿಪರ ಕೌಶಲಗಳು 
ಯುರೋಪ್‌ 


ಜರ್ಮನಿಯಲ್ಲ ಮಾತ್ರ ಮಕ್ಕಳ ಪ್ರೌಢ ಶಾಲಾ ಶಿಕ್ಷಣವನ್ನು ವೃತ್ತಿಪರ 
ಶಿಕ್ಷಣ ವಿಭಾಗವನ್ನಾಗಿ ಮಾರ್ಪಾಡು ಮಾಡಲಾಗಿತ್ತು. ಬಹುತೇಕ 
ಜರ್ಮನ್ನರು, ಕಾರು ತಯಾರಿಕಾ ಕಾರ್ಬಾನೆ ಮತ್ತು ಅಂತಹ 
ಇಂಜನಿಯರಿಂಗ್‌ ಉತ್ಪನ್ನಗಳನ್ನು ತಯಾರಿಸುವ ಕಾರಾನೆಗಳಲ್ಪ 
ನೌಕರಿ ಹೊಂದಿದವರೆಲ್ಲ ಇಂತಹ ವೃತ್ತಿಪರ ಶಿಕ್ಷಣ ಪಡೆದವರೇ 
ಆಗಿರುತ್ತಿದ್ದರು. ಜರ್ಮನಿಯ ವಿಚಾರದಲ್ಲ ಎರಡು ಪ್ರಮುಖ 
ಸಂಗತಿಗಳನ್ನು ಪರಿಗಣಿಸಬೇಕು - ಮೊದಲನೆಯದಾಗಿ 
ಕೈಗಾರಿಕೀಕರಣದಿಂದಾಗಿ ಯಾರು ಈ ವೃತ್ತಿಪರ ಶಿಕ್ಷಣ 
ಪಡೆದಿದ್ದರೋ ಅವರೆಲ್ಲರೂ ಉತ್ತಮ ವೇತನವುಳ್ಳ ಉದ್ಯೋಗ 
ಮತ್ತು ಸಾಮಾಜಕ ಭದ್ರತಾ ಸೌಲಭ್ಯಗಳನ್ನು ಹೊಂದಿರುತ್ತಿದ್ದರು. 
ಎರಡನೆಯದಾಗಿ, ಶಾಲೆಗಳು ಮಕ್ಕಳನ್ನು ವೃತ್ತಿಪರ ಮತ್ತು 
ಸಾಮಾನ್ಯ ವರ್ಗಗಳು (ಇದರಲ್ಲ ಉನ್ನತ ವರ್ಗದ ಮಕ್ಷಳು 
ವಿಶ್ವವಿದ್ಯಾಲಯಗಳಗೆ ಸೇರುತ್ತಿದ್ದರು) ಎಂದು ವಿಂಗಡಿಸುತ್ತಿದ್ದರು. 
ಹಾಗಾಗಿ, ಪೋಷಕರ ಸಮಾಜೋ ಆರ್ಥಿಕ ಸ್ಥಿತಿಗತಿ ಈ 
ಆಯ್ದೆಯನ್ನು ಪ್ರಭಾವಿಸುತ್ತಿರಲಲ್ಲ. 


ಇಟಲಯಲ್ಲಯೂ ಮಕ್ಷಳು ಪೌಢ ಶಿಕ್ಷಣದ ಹಂತದಲ್ಲ ವೃತ್ತಿಪರ 
ಶಿಕ್ಷಣವನ್ನು ಆರಿಸಿಕೊಳ್ಳುವ ಅವಕಾಶವಿದ್ದರೂ ಪರಿಸ್ಥಿತಿ ಸಂಪೂರ್ಣ 
ಭಿನ್ನವಾಗಿತ್ತು. ಇಟಲಯಲ್ಲಿ, ಮಕ್ಕಳು ಯಾವುದನ್ನು ಆಯ್ದಿ 
ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸುವ್ಲ ಪೋಷಕರ ಪಾತ್ರ 
ಮಹತ್ವದ್ದಾಗಿತ್ತು. ದುಡಿಯುವ ವರ್ಗದ ಪೋಷಕರು ತಮ್ಮ 


ಮಕ್ಷಳನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮೊದಲ 


ಅದ್ಯತೆಯಾಗಿ ವೃತ್ತಿಪರ ಶಿಕ್ಷಣಕ್ಕೆ ಸೇರಿಸುತ್ತಿದ್ದರು. ಅಲ್ಲದೆ. ತಮ್ಮ 


ಮಕ್ಷಳು ಸಾಮಾನ್ಯ ವಿಭಾಗಕ್ಕೆ ಸೆ ಸೇರಿ ಮುಂದೆ ವಿಶ್ವವಿದ್ಯಾಲಯದಲ್ಲಿ 
ಹಓಿದುವ ಆಸಕ್ತಿ. ಸ ಸಾಮರ್ಥ್ಯ ಹೊಂದಿದ್ದರೂ ಅದನ್ನು ಲೆಕ್ಕಿಸದೆ ಅವರು 
ವೃತ್ತಿಪರ ಶಿಕ್ಷಣವನ್ನೇ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದರು. 
ಇಟಲಯಲ್ಲ ಅಸ ನರ ಮತ್ತು ವರ್ಗಭೇದ ಬೆಳೆಯಲು ಇದು 
ಪ್ರಮುಖ ಕಾರಣವಾಗಿರಬಹುದು. 


ಯು.ಕೆ. ಮತ್ತು ಅಮೆರಿಕ 


ಇನ್ನೊಂದೆಡೆ, ಯು.ಕೆ. ಮತ್ತು ಅದರ ಪ್ರಭಾವದಿಂದಾಗಿ 
ಅಮೆರಿಕದಲ್ಲಯೂ ಎಲ್ಲಾ ಮಕ್ಕಳಗೆ 12 ವರ್ಷಗಳ ಕಾಲ ಸಾಮಾನ್ಯ 
ವಿಭಾಗದ ಶಿಕ್ಷಣವನ್ನೇ ಒದಗಿಸಲಾಲುತು. ಇದರಿಂದ ಅನುಕೂಲ 
ಮತ್ತು ಅನನುಕೂಲ ಎರಡೂ ಇವೆ. ಸಮಾಜೋ ಆರ್ಥಿಕ ಹಿನ್ನೆಲೆಯ 
ಭೇದವಿಲ್ಲದೆ ಎಲ್ಲಾ ಮಕ್ಷಳಗೂ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣ 
ಪಡೆಯುವ ಆಯ್ದೆಯನ್ನೇ ತಡೆಹಿಡಿದಂತಾಯುತು. ಆದಾಗ್ಯೂ, 
ಎಷ್ಟೋ ವಿದ್ಯಾರ್ಥಿಗಳು ಆಸಕ್ತಿ ಇಲ್ಲದೆಯೋ ಅಥವಾ ಇತರ 
ಕಾರಣಗಳಂದಲೋ ಅಂತಹ ಶಿಕ್ಷಣ ಪಡೆಯದೇ ಇದ್ದರೆ ಉನ್ನತ 
ಶಿಕ್ಷಣಕ್ಸಾಗಿ ಒಂದಷ್ಟು ವರ್ಷಗಳನ್ನು ವ್ಯರ್ಥ ಮಾಡುವುದುಂಟು. 
ಅದಕ್ಕಿಂತ ಅವರು ಮ ಉಪಯುಕ್ತವಾದ ವೃತ್ತಿ 
Ws ಕೌಶಲಕ್ಷಾಗಿ ಆ ಅವಧಿಯನ್ನು ವಿನಿಯೋಗಿಸಬಹುದಿತ್ತು. 
ಇಷ್ಟಾದರೂ 12 ವರ್ಷಗಳ ಸಾರ್ವತ್ರಿಕ ಉದ್ದೇಶದ ಶಾಲಾ ಕಲಕೆಯ 
ನಂತರ ಪಾಲಟೆಕ್ಲಿಕ್‌ ಅಥವಾ ಸಮುದಾಯ ಕಾಲೇಜುಗಳಲ್ಪ 
ಕೌಶಲವು ಲಭ್ಯವಿದೆ. 


ಕೆಲವು ಪ್ರಯೋಗಗಳು 


ಇತರ ಕೆಲವು ಆಸಕ್ತಿದಾಯಕ ಪ್ರಯೋಗಗಳನ್ನು ಇಲ್ಲ ಪ್ರಸ್ತಾಪಿಸ- 
ಬೇಕು. 19ನೇ ಶತಮಾನದ ಕೊನೆಯ ವೇಳಿಗ ಬಟ್ರಾವಂಕೂರ್‌ನ 


ರಾಜಪ್ರಭುತ್ವವು ರೈತರ ಮಕ್ನಳಗಾಗಿ ಒಂದು ಶಾಲೆಯನ್ನು 


ತೆರೆಯಲು ತೀರ್ಮಾನಿಸಿತು. ರೈತರೂ ಮಾಹಿತಿಯ ತಿಳುವಳಕೆ 
ಹೊಂದಬೇಕು ಎಂಬುದು ಅದರ ಉದ್ದೇಶವಾಗಿತ್ತು. ಆದರೆ, 
ಕೋರ್ಸ್‌ ಮುಗಿದ ಬಳಆಕ ಯಾವ ವಿದ್ಯಾರ್ಥಿಯೂ ಕೃಷಿಯತ್ತ 
ಮರಳಲು ಬಯಸಲಲ್ಲ. ಬದಲಗೆ ಅವರೆಲ್ಲ ಸರ್ಕಾರಿ ನೌಕರಿ ಬೇಕು 
ಎಂದು ಪಟ್ಟುಹಿಡಿದರು. 


ಮೀನುಗಾರರ ಮಕ್ಕಳಗಾಗಿಯೇ ಶಾಲೆ ತೆರೆಯುವ ಪ್ರಯತ್ನಗಳು 
ಮುಖ್ಯವಾಗಿ ಕೇರಳ, ಬ್ರೆಜಲ್‌ ಮತ್ತು ಇಂಡೊನೇಷ್ಯಾದಲ್ಲ 
ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ತ ನಡೆದಿದ್ದವು. 
ಮೀನುಗಾರ ಕುಟುಂಬಗಕಳಲ್ತ್ಲ ನಿಯಮಿತವಾದ ಮುಖ್ಯವಾಹಿನಿ 
ಶಿಕ್ಷಣಕ್ಷೆ ವಾತಾವರಣದ ಅನುಕೂಲಕರ ವಾತಾವರಣ ಇಲ್ಲದ 
ಕಾರಣಕ್ಕೆ ಕೆಲವು ಪ್ರಕರಣಗಳಲ್ಲ ಆ ಮಕ್ಕಳಗೆ ಮುಖ್ಯವಾಹಿನಿಯ 
ಶಿಕ್ಷಣ ದೊರಕಿದುದು ಉಪಯುಕ್ತವಾಯುತು. ಆ ಪೈಕಿ ಕೆಲವರು 
ಮತ್ತ್ಯೋದ್ಯಮ ಟ್ಟು ಬೇರೆ ನೌಕರಿ ಹಡಿದಿದ್ದುಂಟು. ಆದರೂ. 
ತರಬೇತಿ ಪಡೆದ ಮೀನುಗಾರರನ್ನು ರೂಪಿಸಬೇಕು ಎಂಬ. ಈ 
ಶಾಲೆಯ ಮೂಲ ಉದ್ದೇಶ ಹೆಚ್ಚಿನ ಸಂದರ್ಭಗಕಲ್ಲ ಈಠಡೇರಲೇ 
ಇಲ್ಲ. ಸಮುದ್ರ ಮೀನುಗಾರಿಕೆಯು ಸಣ್ಣ ಪ್ರಮಾಣದಲ್ಲ (ಜಗತ್ತಿನ 
ಬಹುತೇಕ ಭಾಗಗಳಲ್ಪ ಮೀನುಗಾರಿಕೆ ಇದೇ ರೀತಿ 
ಮುಂದುವರಿದಿದೆ) ಮುಂದುವರಿದರೆ, ಆಗ ಶಾಲೆಗೆ ಹೋಗುವ 
ವಯಸ್ಸಿನ ಹುಡುಗರು ಶಾಲೆಗೆ ಹೋಗುವುದನ್ನು ತಡೆದು ಬೇಗನೆ 
ಮೀನುಗಾರಿಕೆ ಚಟುವಟಕೆಗಳಲ್ಲ ಪಾಲ್ಗೊಳ್ಳಬೇಕಾಗುತ್ತದೆ. 


ನಾವು ಇನ್ನೊಂದು ಸನ್ನಿವೇಶವನ್ನು ಪರಿಗಣಿಸೋಣ. ಚೀನಾ, 
ವಿಯೆಟ್ನಾಂ, ಥಾಯ್ಲೆಂಡ್‌ ಹಾಗೂ ಸ್ವಲ್ಪ್ಲಮಲಟ್ಟಗೆ ಇಂಡೊನೇಷ್ಯಾ- 
ದಂತಹ ದೇಶಗಳು ಉತ್ಪಾದನಾ ವಲಯದ ಕಾರಾನೆಗಳಲ್ಲ 
ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟನಲ್ಲ ಭಾರತಕ್ಕಿಂತ ಎಷ್ಟೋ ಪಾಲು 
ಉತ್ತಮವಾಗಿ ಕಾಂರ್ಯನಿರ್ವಹಿಸುತ್ತಿವೆ. ಈ ದೇಶಗಳಲ್ಲ 
ಮಿಅಯಗಟ್ಟಲೆ ಕಾರ್ಬಾನೆ ಕಾರ್ಮಿಕರಿದ್ದಾರೆ. ಈ ಕೆಲಸಗಾರರು 
ಯಾರು? ಅವರೆಲ್ಲ ಶಾಲಾ ಶಿಕ್ಷಣದ ಭಾಗವಾಗಿ ನಿಗದಿತ 
ಕೌಶಲಗಳನ್ನು ಪಡೆದಿದ್ದಾರೆಯೇ? ಈ ಎಲ್ಲಾ ದೇಶಗಳಲ್ಲ, 
ನಿಯಮಿತ ಶಾಲಾ ಶಿಕ್ಷಣ ಮುಗಿಸಿದ ಹುಡುಗರು ಮತ್ತು 
ಹುಡುಗಿಯರು ನಗರಗಳಗೆ ಹೋಗಿ ಮೊಬೈಲ್‌ ಫೋನ್‌. 
ಆಟಕೆಗಳು, ಲ್ಯಾಪ್‌ಟಾಪ್‌ ಮುಂತಾದವುಗಳನ್ನು ಜೋಡಿಸುವ 
ಅಥವಾ ಉಡುಪುಗಳನ್ನು ತಯಾರಿಸುವ ಕಾರ್ಬಾನೆಗಳಲ್ಲ ಕೆಲಸ 
ಮಾಡತೊಡಣಗುತ್ತಾರೆ. ಆಯಾ ಕಾರಾನೆಗಳಲ್ಲೇ ಅವರು ಮುಂದೆ 
ನಿರ್ವಹಿಸಬೇಕಾದ ಕೆಲಸಗಳಗೆ ತಕ್ನಂತೆ ಕೆಲವು ತಿಂಗಳ 
ತರಬೇತಿಯನ್ನೂ ನೀಡಲಾಗುತ್ತದೆ. 


ನಾವು ನೆರೆಯ ದೇಶ ಬಾಂಗ್ಲಾದೇಶವನ್ನು ಮೋಡಿದರೆ, ಶೇಕಡಾ 
6೦ರಷ್ಟು ವಯಸ್ಥ ಮಹಿಜಕೆಯರು ಉದ್ಯೋಗಸ್ಥರಾಗಿದ್ದಾರೆ. 
(ಭಾರತದಲ್ಲ ಈ ಪ್ರಮಾಣ ಕೇವಲ ಶೇಕಡಾ 3೦ಕ್ಕಿಂತಲೂ ಕಡಿಮೆ 
ಇದೆ). ಬಾಂಗ್ಲಾದೇಶದಲ್ಲನ ಈ ಉದ್ಯೋಗವು ಅಂತರರಾಷ್ಟ್ರೀಯ 
ಮಾರುಕಟ್ಟೆಗೆ ಸಿದ್ದ ಉಡುಪನ್ನು ರಪ್ತು ಮಾಡುವ ಗಾರ್ಮೆಂಟ್ಸ್‌ 
ಕಾರ್ಹಾನೆಗಳಲ್ಲ ಇದೆ Ro ಗಮನಾರ್ಹ. ಈ ಕೆಲಸಗಾರರು 
ಶಾಲಾ ಶಿಕ್ಷಣ ಮುಗಿಸಿದ ಕೆಲವೇ ವರ್ಷಗಳಲ್ಲ ಕಾರ್ಬಾನೆಗೆ 
ಬಂದುಜಡುತ್ತಾರೆ. ಕೆಲವೊಮ್ಮೆ ಶಾಲಾ ಶಿಕ್ಷಣವನ್ನು ಮುಗಿಸುತ್ತಲೇ 
ಬರುತ್ತಾರೆ. ಆದರೆ ಆ ಶಾಲೆಗಕ್ಲೂೀ ಕಲಯುವ ಕೌಶಲಗಳು 
ಭಾರತದಲ್ಲಿ ಇರುವುದಕ್ಕಿಂತ ಹೆಚ್ಚು ಭಿನ್ನವಾಗಿಲ್ಲ. 


ವಿದ್ಯಾಭ್ಯಾಸ ಮತ್ತು ಕೌಶಲ 

ಹಾಗಾಗಿ, ಭಾರತದಲ್ಲ ಯುವಜನರು ನೌಕರಿ ಗಆಸಲು 
ವಿಫಲರಾಗುವುದಕ್ಕೆ ಶಾಲಾ  ಶಿಕ್ಷಣದಲ್ಲ ವೃತ್ತಿಕೌಶಲ 
ಸೇರ್ಪಡೆಯಾಗದಿರುವುದೇ ಕಾರಣ ಎ೦ಬ ಟೀಕೆಯು 


ಪ್ರಾಯೋಗಿಕವಾಗಿ ಸರಿಯಾದುದಲ್ಲ. ಭಾರತದಲ್ಪ್ಲನ ನಿರುದ್ಯೋಗ 
ಸಮಸ್ಯೆಗೆ ಬೇರೆಯೇ ಕಾರಣವಿರಬಹುದು. ಶಿಕ್ಷಣ ಕ್ಷೇತ್ರದಲ್ಲ ಕೆಲಸ 
ಮಾಡುತ್ತಿರುವ ಅನೇಕ ಸಂಘಟನೆಗಳು ಸಮಾಜದಲ್ಲನ 
ಅಸಮಾನತೆ ಕುರಿತು ಕಳವಳ ವ್ಯಕ್ತಪಡಿಸಿದ್ದು, ಎಲ್ಲಾ ಮಕ್ಕಆಗೂ 
ಒಂದೇ ಬಗೆಯ ಶಿಕ್ಷಣ ಕೊಡುವಂತೆ ವಾದಿಸುತ್ತಾರೆ. ಶಾಲೆಗಳಲ್ಲ 
ಕೌಶಲಕ್ಸೋ ಅಥವಾ ಕೆಲಸಕ್ಕೋ ಆದ್ಯತೆ ಸಿಗುವುದಾದರೆ ಎಲ್ಲಾ 
ಮಕ್ಕಳಗೂ ಅವರ ಸಾಮಾಜಕ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕಿಸದೆ 
ಅದು ಸಿಗುವಂತಾಗಬೇಕು ಎಂದು ಅವರು ವಾದಿಸುತ್ತಾರೆ. ಸಣ್ಣ. 
ಸಾಂಪ್ರದಾಯಿಕ ಉದ್ಯಮಗಳಲ್ಲ ತೊಡಗಿಸಿಕೊಂಡಿರುವ 
ಕುಟುಂಬಗಳ ಮಕ್ಕಳು ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿಯಲಿ 
ಬಳಸಿಕೊಳ್ಳುತ್ತಿಲ್ಲ ಎಂಬ ಬದ್ಗೆ ಕಳವಳ ಇದ್ದರೂ. ಆ ಮಕ್ನಳನ್ನು 
ಶಾಲೆಗೆ ಕರೆತರುವ ನಿಟ್ಟನಲ್ಲ ಬೇರೆ ಮಾರ್ಗಗಳ ಬಗ್ಗೆಯೂ ಅವರು 
ಸಲಹೆ ನೀಡುತ್ತಾರೆ. ಕಡ್ಡಾಯ ಶಿಕ್ಷಣ ನೀತಿ ಅಥವಾ ಮಕ್ಕಳನ್ನು 
ಶಾಲೆಗೆ ಕಳುಹಿಸುವ ಸಂಬಂಧ ಹೆತ್ತವರಿಗೆ ವಿಭಿನ್ನು ಬಗೆಯ ಬೆಂಬಲ 
ನೀಡುವುದೂ ಕಾರ್ಯತಂತ್ರದ ಒಂದು ಭಾಗವಾಗಿರುತ್ತದೆ. 


ಪಾಠವನ್ನು ಬದುಕಿಗೆ ಹೋಡಿಸುವುದರ ಮಹತ್ವ 


ಪ್ರತಿ ಮಗುವೂ ಕಲಯಬೇಕು ಎಂದು ನಾವು ಬಯಸುವುದಾದರೆ 
ತರಗತಿಯಲ್ಲ ನಡೆಯುವುದೆಲ್ಲವನ್ನೂ ಮಕ್ಕಳಗೆ ಕುತೂಹಲಕಾರಿ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಯೈೆ 2021 


130 


ಯಾಗಿಸಬೇಕು. ಬೋಧನಾ ಕಲೆಯನ್ನು ಬದಲಾಯುಸುವುದು 

ಮತ್ತು ಶಿಕ್ಷಕರ ಇತರ ಅಭ್ಯಾಸಗಳಲ್ಲಿ ಮಾರ್ಪಾಡು ಮಾಡಿ 

ಪ್ರತಿಯೊಂದು ಮಗುವಿಗೂ ಶಾಲಾ ಶಿಕ್ಷಣವನ್ನು ಆಸಕ್ತಿದಾಯಕ- 
ಗಿಸಬೇಕು. 


ಅಮೂರ್ತತೆಗಳನ್ನು (ಪಠ್ಯಗಳಲ್ಲ) ವಾಸ್ತವದೊಂದಿಗೆ (ಮಕ್ಕಳ 
ಜೀವನ) i ಮುಖ್ಯವಾಗಿದ್ದು. ಇದು ವಿಶ್ವ- 
ವಿದ್ಯಾಲಯದಲ್ಲ ಶಿಕ್ಷಣ ಪಡೆಯಲು ಬಯಸುವವರೂ ಸೇರಿದಂತೆ 
ಎಲ್ಲಾ ಮಕ್ಕಳಗೂ ಅತಿ ಮುಖ್ಯ. ವಾಸ್ತವದ ಬದುಕಿನೊಂದಿಗೆ ನಂಟೀ 
ಇಲ್ಲದಿರುವುದು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ 
ಶಿಕ್ಷಣದಲ್ಲಯೂ ಕಂಡುಬರುವ ಬಹಳ ದೊಡ್ಡ ಕೊರತೆ. ಇದೇನೂ 
ಕಅಕೆಯನ್ನು ಬಹಳ ಪ್ರಯೋಜನಕಾರಿಯಾಗಿ ಮಾಡುವುದಿಲ್ಲ. 
ಅಲ್ಲದೆ ಜಿವಿ ಕೆಲವು ವರ್ಗದ ವಿದ್ಯಾರ್ಥಿಗಳಗೆ ಮಾತ್ರ ನೌಕರಿ 
ಗಳಸಲು ಸಹಾಯಕವಾಗುತ್ತದೆ. 


ಹಾಗಿದ್ದರೆ ಸಾಂಪ್ರದಾಯಿಕ ಕೌಶಲಗಳ ಬಗ್ಗೆ ಏನು ಹೇಳೋಣ? 
ಕೈಗಾರಿಕೆ ಅಥವಾ ಆರ್ಥಿಕ ಪ್ರಗತಿಯ ದೆಸೆಯಿಂದ ಪಾರಂಪರಿಕ 
ವೃತ್ತಿಗಳನ್ನು ಜನರು ಸಾಮೂಹಿಕವಾಗಿ ಕೈಬಡುತ್ತಿದ್ದಾರೆ. ಕೃಷಿಯು 
ಜೀವನಾವಶ್ಯಕವಲ್ಲವೇ? ಆಧುನೀಕರಣ ಅಥವಾ ಅಭವೃದ್ಧಿಯ 
ಕಾರಣದಿಂದಾಗಿ ನಾವು ಪಾರಂಪರಿಕ ಕೌಶಲಗಳನ್ನು ಕಳೆದು- 
ಕೊಳ್ಳುತ್ತಿಲ್ಲವೇ? ಇವೆಲ್ಲವೂ ಸಕಾರಣವಾದ ಕಳವಳಗಳು. 


ಇಲ್ಲ ಎರಡು ಪ್ರಮುಖ ಅಂಶಗಳವೆ- ಒಂದು, ಕೃಷಿ ಅಥವಾ 
ಕುಶಲಕರ್ಮಿಗಳ ಅಥವಾ ಪಾರಂಪರಿಕ ಕೌಶಲಗಳಲ್ಲ 
ತೊಡಗಿಸಿಕೊಂಡ ನಿಗದಿತ ಸಮಾಜೋ-ಆರ್ಥಿಕ ಗುಂಪು ಅಥವಾ 
ಜನರಿಗೆ ಕೆಲವು ಸಮಸ್ಯ್ಕೆಗಳರಬಹುದಾದರೂ ಅವರು 
ಅಸ್ತಿತ್ವಕಾಗಿಯಷ್ಟೇ ಈ ವೃತ್ತಿಗಳನ್ನು ಮುಂದುವರಿಸುತ್ತಿರಬಹುದು. 
ಕೃಷಿಕರ ಮಕ್ನಳು ಕೃಷಿ ಕೆಲಸದಲ್ಲೇ ತೊಡಗಿಸಿಕೊಂಡರೆ ಮಾತ್ರ 
ಇದು ಸಫಲವಾದೀತು ಎನ್ನುವುದು ಅಪೇಕ್ಷಣೀಯ ನಿರೀಕ್ಷೆ ಅಲ್ಲ. 
ಎರಡನೆಯದಾಗಿ, ಕೃಷಿ ಮತ್ತು ಕುಶಲಕರ್ಮಿಗಳ ಕೌಶಲಗಳಂತಹ 
ಕೆಲವು ವೃತ್ತಿಗಳಂದ ಬರುವ ಆದಾಯ ಇಳಮುಬವಾಗಿದ್ದು 
ಸಮಾಜೋ-ಆರ್ಥಿಕ ಅಭವೃದ್ಧಿಯ ದೆಸೆಯಿಂದ ಅದು ಹಾಗೇ 
ಮುಂದುವರಿಯಬಹುದು. ಅಲ್ಲದೆ. ಇದೇ ವೃತ್ತಿಗಳನ್ನು 
ನಂಜಕೊಂಡು ಜೀವನ ನಡೆಸಬೇಕಾದರೆ ಅವುಗಳನ್ನು ಮೇಲೆತ್ತುವ 
ಸಂಬಂಧ ಗಮನ ಕೊಡಲೇಬೇಕು. 


ಮುಖ್ಯವಾಹಿನಿ ಶಿಕ್ಷಣದಿಂದ ಪಾರಂಪರಿಕ ಕೌಶಲಕ್ಕೆ ಲಾಭ 


ಈ ಸಂಬಂಧ ಎರಡು ಅನುಭವಗಳ ಮೇಲೆ ಬೆಳಕು ಚೆಲ್ಲುತ್ತೇನೆ. 
ಸ್ಥಳೀಯ ಗುಂಪುಗಳ ಪ್ರದೇಶಗಳಗೆ ಭೇಟ ನೀಡಿದ ಸಂದರ್ಭದಲ್ಲ 
ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಕಲಅತೂ ಪಾರಂಪರಿಕ 
ವೃತ್ತಿಗಳಲ್ಲ ತೊಡಗಿಸಿಕೊಂಡು ಭೂಮಿ. ಅರಣ್ಯ ಮತ್ತು ನದಿಯನ್ನು 
ಅವಲಂಚಬಸಿ ತಮ್ಮ ಜೀವನ ನಡೆಸುತ್ತಿದ್ದ ಕುಟುಂಬಗಳನ್ನು ನಾನು 
ಭೇಟಯಾದೆ. ಅಂತಹ ನೆಲೆಗಕಲ್ಲ ಮರಗೆಣಸಿನಂತಹ ಆಹಾರ, ನದಿ 
ಮೀನು ಮತ್ತು ಹಲವು ಬಗೆಯ ಹಣ್ಣುಗಳನ್ನು ಒಳಗೊಂಡಂತೆ 
ಸಾಕಷ್ಟು ಆಹಾರದ ಲಭ್ಯತೆಯ ಪ್ರಮಾಣದಿಂದಾಗಿ ಬದುಕು 
ದುರ್ಬಲವಾಗಿರುವುದಿಲ್ಲ ಮತ್ತು ಇದರಿಂದ ಈ ವಿದ್ಯಾವಂತ 
ಜನರು ಕೈಗಾರಿಕೆಗಳಲ್ಲ ನೌಕರಿ ಗಳಸಲು ಅಥವಾ ನಗರಗಳಗೋ/ 
ಪಟ್ಟಣಗಳಗೋ ಹೋಗಿ ಕೊಳೆಗೇರಿಗಳಲ್ಲ ವಾಸಿಸಲು 
ಇಷ್ಟಪಡುತ್ತಿಲ್ಲ. ಆದರೆ, ವಿದ್ಯಾಭ್ಯಾಸವು ಅನೇಕ ಕಾರಣಗಳಗೆ 
ಇವರಿಗೆ ಮುಖ್ಯವಾಗಿದೆ: ಹೊರಗಿನವರ ಹಠಾತ್‌ ಆಕ್ರಮಣ 
ತಡೆಂ೫ಖಲು, ತಮ್ಮು ಗಡಿಂಯನ್ನು ಕಾನೂನಾತ್ಮಕವಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ರಕ್ಷಿಸಿಕೊಳ್ಳಲು. ತಮ್ಮ ಉತ್ಪನ್ನಗಳನ್ನು ರಾಷ್ಟ್ರೀಯ ಮತ್ತು 
ಅಂತರರಾಷ್ಟ್ರೀಯ ಮಾರುಕಟ್ಟಿಗಳಲ್ಲ ಪ ಮಾಡಲು ಮತ್ತು 
ಜಗತ್ತಿನ ವಿವಿಧ ಭಾಗಗಳ ಸತರ ಸಂಪರ್ಕ ಸಾಧಿಸಲು 
ಶಿಕ್ಷಣ ಮುಖ್ಯ ಎನ್ನುತ್ತಾರೆ. 


ಇತ್ತೀಚೆಗೆ, ಪಂಜಾಬ್‌ನಲ್ಲ 'ಸುಪಿಕ್ಷಿತ ರೈತರ ಗುಂಪನ್ನು ವಾನು 
ಭೇಟಯಾದೆ. ಅವರಲ್ಲ ದೆಹಲಯಂದ ಹಿಂತಿರುಗಿದ್ದ ಸಾಫ್ಟ್‌ವೇರ್‌ 
ಇಂಜನಿಯರ್‌ಗಳೂ, ಓರ್ವ ಮಾಜ ಶಾಲಾ ಶಿಕ್ಷಕ ಹಾಗೂ 
ಅಮೆರಿಕದಿಂದ ವಾಪಸಾಗಿದ್ದ ವ್ಯಕ್ತಿ ಇದ್ದರು. ಅವರು, ರಾಸಾಯನಿಕ 
ಮುಕ್ತವಾದ ಸಾವಯವ ಕೃಷಿಯನ್ನು ಮಾಡುತ್ತಿದ್ದು. ತಾವು 
ಪಂಜಾಬ್‌ನ ಪಾರಂಪರಿಕ ಕೃಷಿ ಪದ್ಧತಿಂಯನ್ನು ಅವರು 
ಪುನಶ್ಲೇತನಗೊಳಸುತ್ತಿರುವುದಾಗಿ ಹೇಳಆದರು. ಔಪಚಾರಿಕ 
ಶಿಕ್ಷಣದಿಂದಾಗಿ ರಾಸಾಯನಿಕಗಳನ್ನು ಬಳಸದೆ, ಜಲ್ಲೆಯಾದ್ಯಂತ 
ಜಾಲ ವಿಸ್ತರಿಸಿ ಮತ್ತು ಆ ಜಾಲದ ನೆರವಿನಿಂದ ತಮ್ಮ ಉತ್ಸನ್ನಗಳಗೆ 
ಮಾರುಕಟ್ಟೆ ಕಂಡುಕೊಳ್ಳುವಂತಹ ಕೃಷಿಯ ಹೊಸಹೊಸ 
ಮಾರ್ಗಗಳನ್ನು ತಿಆದುಕೊಂಡಿದ್ದಾರೆ. ತಾವು ಮಾಡುತ್ತಿರುವ 
ಕೆಲಸಗಳ ಪ್ರಾಮುಖ್ಯತೆ ಬಣ್ಣೆ ಅವರು ಪ್ರಜ್ಞಾವಂತರಾಗಿದ್ದು., 
ನನ್ನಂತಹ ಹೊರಗಿನವರಿಗೆ ಆ ಬಣ್ಣೆ ವಿವರಿಸಲೂ 
ಸಮರ್ಥರಾಗಿದ್ದಾರೆ. 


ಈ ಎರಡೂ ಪ್ರಕರಣಗಳಲ್ಲ-ಸ್ಥಳೀಯ ವಸಾಹತು ಮತ್ತು 
ಪಂಜಾಬ್‌ನ ಸುಶಿಕ್ಷಿತ ರೈತರು- ಸಾಂಪ್ರದಾಯಿಕ ಕೌಶಲ ಅಥವಾ 
ಜೀವನ ಶ್ಯೇಆಂಶಂ ಅಬ್ಯಾಸ ಸವನ್ನ್ನು ಪುನರುಜ್ಟೀವನ- 
ಗೊಳಸಲಾಗುತ್ತಿದೆ. ಇಲ್ಲ ಔಪಚಾರಿಕ ಶಿಕ್ಷಣವು ಇಂತಹ 
ಕೌಶಲಗಳನ್ನು ಅರಿತುಕೊಳ್ಳಲು ಸಾಧನವಾಗಿದ್ದು. ಸಮಾಜದ 
ಮುಖ್ಯವಾಹಿನಿಯೊಂದಿಗೆ ವ್ಯವಹರಿಸಲು ಮತ್ತು ಇತರರೊಂದಿಗೆ 
ಅರ್ಥಪೂರ್ಣ ಚರ್ಚೆ ನಡೆಸಲು ಸಹಾಯಕವಾಗಿದೆ. 


ಸಾರಾಂಶ 


ಶಾಲಾ ಶಿಕ್ಷಣದಲ್ಲಿ ಕೌಶಲ್ಯಾಧಾರಿತ ಕಲಕೆಯ ಕೊರತೆಯ ಬಗ್ಗೆ 
ಕಳವಳ ವ್ಯಕ್ತಪಡಿಸುವ ಮಂದಿಯ ಬಣ್ವೆ ನನಗೆ ಅನುಕಂಪವಿದೆ. 
ಎಲ್ಲಾ ಮಕ್ಕಳನ್ನು ಶಾಲೆಗೆ ಕರೆತರುವಲ್ಲ ಮತ್ತು ಯಶಸ್ವಿಯಾಗಿ 
ವಿದ್ಯಾಭ್ಯಾಸ ಮುಗಿಸುವಲ್ಲ ಕೌಶಲಾಧಾರಿತ ಕಲಕೆಯ 
ಕೊರತೆಯೇ ಒಂದು ದೊಡ್ಡ ತೊಡಕಾಗಿದ್ದ. ಈ ನಿಟ್ಟನಲ್ಲ 
ಸಾಮಾಜಕ ಅಥವಾ ಆರ್ಥಿಕ ಏಳಗೆ ಕಂಡುಕೊಳ್ಳುವ ವೈಯಕ್ತಿಕ 
ಆಕಾಂಕ್ಷೆ ಅಥವಾ ಹೆಚ್ಚುತ್ತಿರುವ ಸಾಮಾಜಕ ಅಸಮಾನತೆ ಕುರಿತ 
ಸಮಾಜದ ಕಳವಳ - ಹೀಗೆ ಬೇರೆಬೇರೆ ಸಂಗತಿಗಳ ಬಗ್ಗೆ 
ಖಚಿತವಾದ ಪ್ರಯೋಗಗಳು ಪರಿಣಾಮಕಾರಿಯಾಗಿ ನಡೆಯಬೇಕು. 


ಎಲ್ಲಕ್ಕಿಂತ ಹೆಚ್ಚಾಗಿ. ನಿಗದಿತ ವರ್ಷಗಳವರೆಗೆ ಸಾರ್ವತ್ರಿಕ ಶಿಕ್ಷಣ 
ಪಡೆಯುವ ಪ್ರತಿ ಮಗುವಿನಲ್ಪ್ಲಯೂ ಪ್ರತಿಭೆ ಇರುತ್ತದೆ. ಭಾರತದಲ್ಲನ 
ಶಿಕ್ಷಣಕ್ಕೆ ಸಂಬಂಧಪ ಟ್ವಂತೆ ಎದುರಿಸಲಾಗುತ್ತಿರುವ ಸಮಸ್ಥೆ ಸೈಗಳನ್ನು 
ತಪ್ಪಾಗಿ ಅಂದಾಜು ಮಾಡಿಕೊಂಡು ಈ ಮಾತನ್ನು ಹೇಳುತ್ತಿಲ್ಲ. 
ಶಾಲೆಗೆ ಹೋಗುವ ವಯಸ್ಸಿನವರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಮಕ್ಕಳು 
ಶಿಕ್ಷಣವನ್ನು ಪೂರ್ತಿಗೊಳಸುವುದೇ ಇಲ್ಲ. ಇಲ್ಲವೇ ಶಾಲೆಗೆ 
ಹೋದರೂ ಹೆಚ್ಚು ಕಅಯುವುದಿಲ್ಲ ಮತ್ತು ಶಿಕ್ಷಣ ಮುಗಿದ ಬಳಕ 
ಒಳ್ಳೆಯ ನೌಕರಿ ಪಡೆಯುವಲ್ಲ ವಿಫಲರಾಗುತ್ತಾರೆ. ಮತ್ತೊಂದು 
ಕಳವಳಕಾರಿ ಸಂಗತಿ ಎಂದರೆ, ಎಷ್ಟೋ ಹೇಣ್ಣು ಮಕ್ಷಳಗೆ ಸಂಬಳ 
ಪಡೆಯುವ ನೌಕರಿ ಸಿಗುವುದಿಲ್ಲ. ಇದಕ್ಕೆ ಬೇರೆಯೇ ಸಮಾಜೋ 
ಆರ್ಥಿಕ ಮತ್ತು ಸಾಂಸ್ಕೃತಿಕ ಕಾರಣಗಳರಬಹುದು. ಆದರೆ 
ಅವುಗಳನ್ನು ಪರಿಹರಿಸುವ ನಿಟ್ಷನಲ್ಲ ನಾವು ಕಾರ್ಯೋನ್ಮುಖರಾಗ- 
ಬೇಕದೆ. 


ವಿ. ಶಾಂತಕುಮಾರ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಪ್ರಾಧ್ಯಾಪಕರು. 19೨6-2೦1ರವರೆಗೆ 
ಅವರು ತಿರುವನಂತಪುರದ ಸೆಂಟರ್‌ ಫಾರ್‌ ಡೆವಲಪ್‌ಮೆಂಟ್‌ ಪ್ರಡೀಸ್‌ನಲ್ಪಿ ಸೇವೆ ಸಲ್ಲಸಿದ್ದರು. ಪ್ರಸ್ತುತ ಅವರು, ಅಭಿವೃಧ್ಧಿ 
ಮತ್ತು ಶಿಕ್ಷಣದ ನಡುವೆ ಸಂಪರ್ಕ ಏರ್ಪಡಿಸುವ, ಮತ್ತು ಜನಸಂಖ್ಯಾ ಗುಂಪುಗಳ ನಡುವಿನ 'ಅಂತರ'ವನ್ನು ಇಳಸಿ 
'ಅಭಿವೃದ್ಧಿಯ ವ್ಯತ್ಯಾಸಗಳನ್ನೂ' ಕಡಿಮೆ ಮಾಡುವ ಸಂಬಂಧ ಕೆಲಸ ಮಾಡುತ್ತಿದ್ದಾರೆ. ಶಾಂತಕುಮಾರ್‌ ಅವರು 
ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆಗಳ ಕುರಿತ ಅನೇಕ ಕನ್ನಲ್ಲೆಂಟ್‌ ಅಥವಾ ಸಲಹೆಗಾರರ ಕಾರ್ಯನಿಯೋಜನೆಗಳು 
ಮತ್ತು ಸಂಶೋಧನಾ ಯೋಜನೆಗಳಲ್ಪ ದುಡಿದಿದ್ದಾರೆ. ಅವರ ಸಂಪರ್ಕಕ್ಕೆ: santhakumar @apu.edu.in 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಅತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


131 


132 


ಮಕ್ಕಳ ಸಾಹಿತ್ಯ ಮತ್ತು ಮಗು ಕೇಂದ್ರಿತ ಅಭ್ಯಾಸಗಳು 


ವರ್ತುಲ್‌ ದೌಂಡಿಯಾಲ್‌ 


'ಮೇಡಮ್‌, ನಾನೂ ಕೂಡಾ ಬಯ್ಯಾ ಮತ್ತು ದೀದಿಯರು 
ಮಾಡುವ ಕೆಲಸಗಳನ್ನು ಮಾಡಬಹುದಾ?' ಎಂದು ದೀಕ್ಷಾ 
ಕೇಳದಳು. ಆಗ ಅವಳ ಶಿಕ್ಷಕಿ ಒಂದು ಹಿತವಾದ ಆಶ್ಚರ್ಯದ 
ಭಾವದಲ್ಲಿ ಹುಬ್ಬುಹಾರಿಸಿ ಅವಳನ್ನು ಕೇಆದರು., 'ಏಮು 


ಕೆಲಸಗಳನ್ನು?' 'ಚಮಿಕ್ಷಾ'. (Chamiksha) ಅವಳು ಹೇಳದಳು. 'ಓ! 
ಯಾಕೆ ಇಲ್ಲ ಬಂಡಿತವಾಗಿಯೂ, ಮಾಡಬಹುದು' ಅಂದರು ಅವರ 
ಶಿಕ್ಷಕಿ ಬಹಳ ಖುಷಿಯಿಂದ. ಆಗ ದೀಕ್ಷಾ ಸಂಕೋಚದಲ್ಲ. "ಆಗ ನನ್ನು 
ವಿಡಿಯೋವನ್ನೂ ಕೂಡಾ ಕಳುಹಿಸಬಹುದಲ್ಲ?' ಎಂದು ಕೇಆದಳು. 
ಮಗುವಿನ ಆಕರ್ಷಕ ಮುಖಭಾವವನ್ನು ಕಂಡು ಶಿಕ್ಷಕಿ ನಸುನಕ್ಕರು. 
ಆಕೆ ಕಥೆಯೊಂದರ ಸಮೀಕ್ಷೆ ಮಾಡಿದರೆ, ಆಗ ಅವಳ 
ವಿಡಿಯೋವನ್ನು ಶಿಕ್ಷಕರ ಗುಂಪಿನಲ್ತಿ ಹಂ೦ಚಿಕೊಳ್ಳುವುದಾಗಿ ಅವರು 
ಭರವಸೆ ಕೊಟ್ಟರು. 


ದೀಕ್ಷಾ ಡೆಹ್ರಾಡೂನ್‌ ಜಲ್ಲೆಯ ವಪಿಕಾಸನಗರ ಬ್ಲಾಕ್‌ನ 
ದಂಡಾಜಂಗಲ್‌ ಪ್ರಾಥಮಿಕ ಶಾಲೆಯ ಒಂದನೇ ತರಗತಿಯ 
ವಿದ್ಯಾರ್ಥಿನಿಯಾಗಿದ್ದಾಳೆ. ಅವಳು ಜಾನ್ನಾರಿ ಬುಡಕಟ್ಟು ಜನಾಂಗಕ್ಕೆ 
ಸೇರಿದ ಬಾಲಕಿಯಾಗಿದ್ದು. ಅವಳ ತಂದೆ ದಿನಗೂಲ 
ಕಾರ್ಮಿಕನಾಗಿದ್ದಾನೆ. ಈ ಸರ್ಕಾರಿ ಶಾಲೆಯ ಬಹುತೇಕ ಮಕ್ಕಳ 
ಸಾಮಾಜಕ ಆರ್ಥಿಕ ಹಿನ್ನೆಲೆ ಅಷ್ಟಕ್ಕಷ್ಟೇ ಇತ್ತು. ಅವರೆಲ್ಲಾ ಮೊದಲ 
ತಲೆಮಾರಿನ ಕಲಕಾರ್ಥಿಗಳಾಗಿದ್ದು. ಮನೆಯಲ್ಲ ಅವರ ಶಿಕ್ಷಣವನ್ನು 
ಬೆಂಬಅಸುವುದಕ್ಷೆ ಯಾರೂ ಇರಲಲ್ಲ. ಹಾಗಾಗಿ, ಅವರ ಕಲಕೆ 
ಮತ್ತು ಸಾಧನೆಗಳ ಎಲ್ಲಾ ಮನ್ನಣೆಯೂ ಅವರ ಶಿಕ್ಷಕಿಯರಿಗೇ 
ಸಲ್ಲಬೇಕು. 


ಶಿಕ್ಷಕ/ಕಿಯರ ಪಾತ್ರ 


ಸರಕಾರಿ ಶಾಲಾ ಶಿಕ್ಷಕ/ಕಿಯರ ಜೊತೆ ಕೆಲಸ ಮಾಡುತ್ತಾ. "ಎಲ್ಲಾ 
ವಿದ್ಯಾರ್ಥಿಗಳೂ ಕಲಯುತ್ತಾರೆ ಎಂದು ನಂಬುವ ಶಿಕ್ಷಕ/ಕಿಯರು 
ಇದ್ದಾರೆ' ಎಂಬುದನ್ನು ನಾನು ಗಮನಿಸಿದ್ದೇನೆ. ಈ ಶಿಕ್ಷಕ/ಕಿಯರು 
ತಮ್ಮ ಬೋಧನಾ ವಿಧಾನಗಳಲ್ಲ ಸುಧಾರಣೆ ದಾಬಲಸಿದ್ದು. 
ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಲಕೆಯಲ್ಲ ಹಿಡಿದಿಡುವುದಕ್ಕೆ ಅವರು 
ಹೊಸ ವಿಧಾನಗಳನ್ನು ಪ್ರಯತ್ನಿಸುತ್ತಾ ಇರುತ್ತಾರೆ. ಹಾಗೆಯೇ 
ಅವರು ತಮ್ಮ ವಿದ್ಯಾರ್ಥಿಗಳ ವಿವಿಧ ಅಗತ್ಯಗಳನ್ನೂ ಮನಸಿನಲ್ಲಟ್ಟು 
ತಮ್ಮ ತರಗತಿ ಚಟುವಟಕೆಗಳನ್ನು ಅಥವಾ ಮೌಲ್ಯಮಾಪನ 
ಸಾಧನಗಳನ್ನು ರೂಪಿಸುತ್ತಾರೆ. ಆದರೆ ದುರದೃಷ್ಟವಶಾತ್‌ ಅಂತಹ 
ಶಿಕ್ಷಕ/ಕಿಯರ ಸಂಖ್ಯೆ ಬಹಳ ಕಡಿಮೆಯುದೆ. 


ಇನ್ನೊಂದೆಡೆ ಕೆಲವೇ ವಿದ್ಯಾರ್ಥಿಗಳು ಮಾತ್ರ ಚೆನ್ನಾಗಿ 
ಕಲಅಯಬಲ್ಲರು ಎಂಬ ನಂಜಕೆಗೆ ಜೋತುಜದ್ಧ ಕೆಲವು ಶಿಕ್ಷಕರೂ 
ಇದ್ದಾರೆ. ಈ ಶಿಕ್ಷಕರು ತಮ್ಮ ರಹಿಕೆಯನ್ನು ಅವರದೇ ಸ್ವಂತ 
ಬೋಧನಾ ಅನುಭವಗಳ ಆಧಾರದಲ್ಪ ಪ್ರತಿಪಾದಿಸುತ್ತಾರೆ. ಅಂತಹ 
ಶಿಕ್ಷಕರ ತರಗತಿ ಅಭ್ಯಾಸಗಳನ್ನು ಗಮನಿಸಿದರೆ ಅವರು ವಿವಿಧ 
ವಿಷಯಗಳ ಬೋಧನೆಗೆ ಸಾಂಪ್ರದಾಯಕ ವಿಧಾನಗಳನ್ನೇ 
ಅಳವಡಿಸಿಕೊಂಡಿರುವುದು ಕಂಡುಬರುತ್ತದೆ. ಅವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪಠ್ಯಪುಸ್ತಕಗಳನ್ನೇ ಅವಲಂಜ ಸುತ್ತಾರೆ ಮತ್ತು ವಿದ್ಯಾರ್ಥಿಗಳ ನ್ನ 
ಕಲಅಕಾ ಅವಶ್ಯಕತೆಗಳನ್ನು ಬಟ್ಟು ಸಂಪೂರ್ಣ ತರಗತಿಗೆ 
ಏಕಮಾದರಿಯ ಸಾಮಾನ್ಯ ನಿರ್ದೇಶನಗಳನ್ನು ಅನುಸರಿಸುತ್ತಾರೆ. 


ಕಲ್ಪನಾಶೂನ್ಯ ಬೋಧನೆ 


ಪ್ರತಿ ವ್ಯಕ್ತಿಗೂ ಒಂದು ಭಿನ್ನವಾದ ಕಅಕಾ ಶೈಲ ಇದೆ ಎಂಬ 
ಅಂಶವನ್ನು ಅಂತಹ ತರಗತಿಗಳನ್ನು ಸಂಪೂರ್ಣವಾಗಿ 
ಕಡೆಗಣಿಸಿರುವುದನ್ನು ಗಮನಿಸಬಹುದು. ಅಂತಹ 
ಸಾಂಪ್ರದಾಯಿಕ ಸನ್ನಿವೇಶಗಳಲ್ಲಯೂ  ಕಲಅಯಲು 
ಸಾಧ್ಯವಾಗುವವರು ಯಾರೆಂದರೆ ಪ್ರಧಾನವಾಗಿ ಉತ್ತಮ 
ಸಾಮಾಜಕ ಆರ್ಥಿಕ ಸ್ಥಾನಮಾನ ಉಳ್ಳವರು. ಈಗಾಗಲೇ ಒಂದಲ್ಲ 
ಒಂದು ಬಗೆಯ ಸಾಮಾಜಕ ಮತ್ತು ಶೈಕ್ಷಣಿಕ ಬಂಡವಾಳವನ್ನು 
ಹೊಂದಿರುವವರು, ಯಾರಾದರೂ ಒಬ್ಬ ಶಿಕ್ಷಿತನನ್ನು ಹೊಂದಿರುವ 
ಕುಟುಂಬದವರೇ ಆಗಿರುತ್ತಾರೆ. ಬಹುತೇಕ ಬಾರಿ ಆ ಮಕ್ಕಳು 
"ನಾಗರೀಕ' (ನಗರ ಮೂಲದ) ಎಂದು ಪರಿಗಣಿತವಾದ 
ಭಾಷೆಯನ್ನೇ ಈಗಾಗಲೇ ಮಾತನಾಡುತ್ತಿರುತ್ತಾರೆ. ಅವರು 
ಅನುಸರಿಸುವ ಸಾಮಾಜಕ ಶಿಷ್ಲಾಚಾರಗಳು ಶಿಕ್ಷಕರಿಂದ 
'ಸಭ್ಯ'ವಾದುದು ಎಂದು ಒಪ್ಪಿತವಾಗಿರುತ್ತದೆ. 


ಸಾಂಪ್ರದಾಯಿಕವಾದ ವಿಧಾನವು ಗ್ರಹಿಸುವುದು ಮತ್ತು 
ಅರ್ಥೈಸುವುದರ ಕಡೆಗೆ ಕಡಿಮೆ ಒತ್ತು ನೀಡಿ ವಸ್ತು ವಿಷಯಗಳನ್ನು 
ನೆನಪಿಟ್ಟುಕೊಳ್ಳುವುದರತ್ತ ಹೆಚ್ಚಿನ ಮಹತ್ವಕೊಡುತ್ತದೆ. ಅಂತಹ 
ವಿಧಾನದಲ್ಪ ಮೌಲ್ಯಮಾಪನವು ವಿದ್ಯಾರ್ಥಿಗಳು ನೆನಪಿನಲ್ತ 
ಇರಿಸಿಕೊಂಡ ವಿಷಯವನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸುತ್ತದೆ. ಈ 
ಉತ್ತರಗಳು ಅಥವಾ ಸಮಸ್ಯೆ ಪರಿಹಾರದ ವಿಧಾನಗಳು ವ್ಯಕ್ತಿಗತ 
ಚಿಂತನೆಗೆ, ಸೃಜನಶೀಲತೆಗೆ ಮತ್ತು ಹೊಸತನಕ್ಕೆ ಅಥವಾ ನವೀನ 
ಪ್ರಯತ್ನಗಳಗೆ ಅವಕಾಶ ನೀಡುವುದಿಲ್ಲ. ಇಡೀ ವಿಧಾನವು 
ಪಠ್ಯಪುಸ್ತಕಗಳನ್ನು  ಅವಲಂಚಸಿರುತ್ತದೆ ಮತ್ತು ಶಿಕ್ಷಕ 
ಕೇಂದ್ರಿತವಾಗಿರುತ್ತದೆ.  ಅದರಲ್ಲ ವಿದ್ಯಾರ್ಥಿ ಜ್ಞಾನವನ್ನು 
ಪ್ಟೀಕರಿಸಬೇಕು ಮತ್ತು ಆ ಬಗ್ಗೆ ಕೇಆದಾಗ ಅಥವಾ ಮೌಲ್ಯಮಾಪನ 
ಮಾಡುವಾಗ ಬಹಿರಂಗಪಡಿಸಬೇಕು ಎಂಬಂತೆ ವಿದ್ಯಾರ್ಥಿಯನ್ನು 
ತಟಸ್ನ ಕಲಅಕಾರ್ಥಿಯಾಗಿ ಪರಿಗಣಿಸಲಾಗಿರುತ್ತದೆ. ಈ ಪ್ರಕ್ರಿಯೆ 
ನೀರಸವಾದುದಾಗಿರುತ್ತದೆ. ಬಳಲಅಸುವಂಥದ್ದು ಮತ್ತು 
ಅನಗತ್ಯವಾದ ಪುನರಾವರ್ತನೆಯುದ್ದು, ಇದರಲ್ಲ ಎಲ್ಲಾ ಮಕ್ಕಳೂ 
ಆಸಕ್ತಿ ವಹಿಸಲಾರರು. ಹಲವು ಮಕ್ಷಳಗೆ ತರಗತಿ ಸನ್ನಿವೇಶವು 
ಪ್ರಪಂಚದ ಬಗೆಗಿನ ಅವರ ಪೂರ್ವಾನುಭವ, ಅವರ ಭಾಷೆ, ಅವರ 
ಹಿನ್ನೆಲೆ ಯಾವುದೇ ಪ್ರಸ್ಲುತತೆಯನ್ನು ಹೊಂದಿರದೆ ಪರಕೀಯ ಭಾವ 
ಮೂಡಿಸುತ್ತದೆ ಮತ್ತು ನಿರೀಕ್ಷಿತ ವಸ್ತು ವಿಷಯವನ್ನು. ಅದರ 
ಅಭಿವ್ಯಕ್ತಿಯನ್ನು ಮತ್ತು ನೆನಪಿರಿಸಿಕೊಳ್ಳುವುದನ್ನು ಅವರು 
ಕಲಯಬೇಕಾಗುತ್ತದೆ. ಈ ವಿಧಾನದಲ್ಪ ಬಹುಸಂಖ್ಯೆಯ ಮಕ್ಷಳಗೆ 
ಕಆಅಯಲು ಆಗುವುದಿಲ್ಲ. ಅವರಿಗೆ ಬಹಳ ಬೇಗನೆ ಬುದ್ದುಗಳೆಂದು 
ಹಣೆಪಟ್ಟ ಕಟ್ಟಲಾಗುತ್ತದೆ. ಅ೦ದರೆ ಕಅಕೆಯಲ್ಲ 'ಹಿಂದುಆದವರು' 
ಮತ್ತು 'ನಿಧಾನಗತಿಯಲ್ಲ ಕಅಯುವವರು' ಎಂದು ಅವರನ್ನು 


ಪರಿಗಣಿಸಲಾಗುತ್ತದೆ. ಇದು ಅವರು ಶಿಕ್ಷಣದಿಂದ ಇನ್ನಷ್ಟು ದೂರ 
ಸರಿಯುವಂತೆ ಮಾಡುತ್ತದೆ. ಅವರು ಶಾಲೆಬುಂದ ಮತ್ತು ಶಿಕ್ಷಣ 
ವ್ಯವಸ್ಥೆಬುಂದಲೇ ಹೊರ ನಡೆಯುವುದಕ್ಕೆ ಸಿದ್ಧರಾಗುತ್ತಾರೆ. 


ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಕಅಸುವುದು 


ಇನ್ನೊಂದೆಡೆ. ಎಲ್ಲಾ ವಿದ್ಯಾರ್ಥಿಗಳೂ, ಅವರ ಸಾಮರ್ಥ್ಯದ 
ಮಟ್ಟದಲ್ಲಿಯ ಭಿನ್ನತೆಯ ಹೊರತಾಗಿಯೂ, ಕಅಯಬಲ್ಲರು ಎಂದು 
ನಂಬುವ ಶಿಕ್ಷಕರು. ಮಕ್ಷಳ ವ್ಯಕ್ತಿಗತ ಪ್ರತಿಭೆಯನ್ನು. 
ಇಷ್ಟಪಡುವುದನ್ನು ಮತ್ತು ಇಷ್ಟಪಡದೆ ಇರುವುದನ್ನು. ಕಲಅಕಾ 
ಶೈಅಗಳನ್ನು. ಸವಾಲುಗಳನ್ನು. ಸಾಮಾಜಕ ಆರ್ಥಿಕ ಹಿನ್ನೆಲೆಯನ್ನು 
ಮತ್ತು ತಮ್ಮ ತರಗತಿಯ ಪ್ರತಿ ವಿದ್ಯಾರ್ಥಿಯ ಕಲಕಾ 
ಅವಶ್ಯಕತೆಗಳನ್ನು ಗುರುತಿಸುವುದಕ್ಕೆ ಬಹಳ ಗಮನ ಕೊಡುತ್ತಾರೆ. 
ಈ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಉತ್ತಮ ಮತ್ತು ಆತ್ಮೀಯ 
ಸಂಬಂಧವನ್ನು ಹೊಂದಿರುವುದು ಕಾಣುತ್ತದೆ. ಅವರು ಪ್ರತಿ 
ವಿದ್ಯಾಧ್ಥಿಯ ಭನ್ನು ದೃಷ್ಟಿಕೋನಗಳಗೆ ಮತ್ತು ಅಭಿಪ್ರಾಯಗಳಗೆ 
ಮುಕ್ತವಾಗಿರುತ್ತಾರೆ. ಈ ಶಿಕ್ಷಕರಿಗೆ ಕಅಕೆಯ ಅರ್ಥ ಎಂಬುದು 
ಪರಿಕಲ್ಪನೆಗಳನ್ನು ಕಂಠಪಾಠ ಮಾಡಿಕೊಳ್ಳುವುದಕ್ಕೆ 
ಸೀಮಿತವಾಗಿರುವುದಿಲ್ಲ. ಅವರಿಗೆ ಒಂದು ನಿರ್ದಿಷ್ಟ ತರಗತಿಗೆ 
ನಿಗದಿಯಾದ ಗರಿಷ್ಠ ಕಅಕಾ ಉದ್ದೇಶಗಳ ಬಣ್ಣೆ ಅರಿವಿರುತ್ತದೆ. 
ಅವರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳಗೆ ಒತ್ತು ಕೊಡುತ್ತಾರಲ್ಲದೆ 
ಪಠ್ಯದ ವಿಷಯಗಳಗೆ ಅಲ್ಲ. 


ಈ ಶಿಕ್ಷಕರು ಸಾಮಾನ್ಯವಾಗಿ, ವಿಭಿನ್ನ ಸೂಚನೆಗಳನ್ನು. ವಿವಿಧ 
ಉದಾಹರಣೆಗಳನ್ನು. ವೈಯುಕ್ತಿಕ ವಿದ್ಯಾರ್ಥಿಗಳಗೆ ಅಥವಾ 
ವಿದ್ಯಾರ್ಥಿ ಗುಂಪುಗಳಗೆ ಚಟುವಟಕೆಗಳನ್ನು ವಿನ್ಯಾಸ ಮಾಡಿ 
ಬಳಸುತ್ತಾರೆ. ಅವರು ಇಡೀ ತರಗತಿಗೆ ಒಂದೇ ವಿಧಾನದಲ್ಲಿ 
ಕಲಅಸುವುದಿಲ್ಲ. ಒಂದು ಸಲ ನಡೆಸುವ ಸಂಕಲನಾತ್ಮಕ 
ಮೌಲ್ಯಮಾಪನವು ಒಬ್ಬ ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ 
ವರ್ಷದಲ್ಲ ಗಳಸಿರಬಹುದಾದ ಎಲ್ಲಾ ಸಾಮರ್ಥ್ಯಗಳನ್ನೂ 
ತೋರಿಸಿಕೊಡದು ಎಂಬುದನ್ನೂ ತಿ೪ದಿರುತ್ತಾರೆ. ಬದಲಾಗಿ ಅವರು. 
ಮೌಲ್ಯಮಾಪನವು ಶಿಕ್ಷಕರ i ಕಲಕೆಗಾಗಿ ಇರುವುದು ಎಂಬಂತೆ 
ನೋಡುತ್ತಾರೆ. ಅದು ವಿದ್ಯಾರ್ಥಿಗಳ ಕಲಕೆಯಲ್ಲ ಉಂಬಾಗಿರುವ 
ಅಂತರವನ್ನು ಗುರುತಿಸುವ ಕಡೆಗೆ ಗಮನ ನೀಡುವುದಕ್ಕೆ ಮತ್ತು 
ಮುಂದಿನ ಬೋಧನೆಗೆ ಹೊಸ ಯೋಜನೆ ತಯಾರಿಗೆ ಸಹಾಯ 
ಮಾಡುವುದಕೆ ಇರುವುದು ಎಂದು ಶಿಕ್ಷಕರು ಭಾವಿಸುತ್ತಾರೆ. ಅದೇ 
ವೇಳೆ ಅವರು ತಾವು ಇನ್ನೂ ಕಆಯಬೇಕಿರುವ ಅಗತ್ಯವನ್ನು 
ತಿಆದುಕೊಳ್ಳಲು ನೆರವಾಗುವುದರಿಂದ ವಿದ್ಯಾರ್ಥಿಗಳಿಗೆ ಅದು 
ಸ್ವಮೌಲ್ಯಮಾನಕ್ಕೂ ಒಂದು ಸಾಧನವಾಗುತ್ತದೆ. ಅಂತಹ 
ಮೌಲ್ಯಮಾಪನವು ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಕಲಕೆಯ 
ಅಗತ್ಯಗಳನ್ನು ಗುರುತಿಸುವ ಅವಕಾಶಗಳನ್ನು ಒಳಗೊಂಡ 
ರೂಪಣಾತ್ಮಕ ಮೌಲ್ಯಮಾಪನದ ರೀತಿಯದ್ದಾಗಿರುತ್ತದೆ. 


ಇಂತಹ ಹಲವು ಅಭ್ಯಾಸಗಳು ಡೆಹರಾಡೂನಿನ ವಿಕಾಸನಗರ 
ಬ್ಲಾಕಿನ ಸರಕಾರಿ ಶಾಲೆಗಳಲ್ಲ ನಡೆಯುತ್ತಿವೆ ಎಂಬುವುದನ್ನು 
2೦18-19ರಲ್ತ ನಡೆದ ಪೊತಾಲೀ ಗ್ರಂಥಾಲಯ ಕಾರ್ಯಕ್ರಮದ 
ವೇಳೆ ೭58 ಶಾಲೆಗಳ ಶಿಕ್ಷಕರು ಸ್ವಯಂಪ್ರೇರಣೆಯಿಂದ 
ಭಾಗವಹಿಸುವುದಕ್ಕೆ ಮುಂದೆ ಬಂದಾಗ ಗಮನಿಸಲಾಲುತು. ಆ 
ಕಾರ್ಯಕ್ರಮದ ವೇಳೆ ಪುರಾವೆಯಾಗಿ ಹಲವಾರು ನಿರೂಪಣಿಗಳು 
ಕೇಳಬಂದವು. ಅವು. ವಿದ್ಯಾರ್ಥಿಗಳ ಕಲಕಾ ಮಟ್ಟದಲ್ಲಿ ಸುಧಾರಣೆ 
ಆಗಿದೆ, ಮತ್ತು ಆವರೆಗೆ ಓದುವುದು ಅಥವಾ ಬರೆಯುವುದು ಬಾರದ 
ವಿದ್ಯಾರ್ಥಿಗಳಲ್ಲ ಗಣನೀಯ ಬದಲಾವಣೆಗಳು ಆಗಿವೆ. ಅವರಲ್ಲ 


ಪುಸ್ತಕಗಳ ಕುರಿತು ಆಸಕ್ತಿ ಬೆಳೆದಿದೆ ಎಂಬಂತಹ ಕಥನಗಳಾಗಿದ್ದವು. 
ಆರಂಭದಲ್ಲ, ಅವರು ಪುಸ್ತಕದಲ್ಲರುವ ಚಿತ್ರಗಳನ್ನು 
ನೋಡುವುದರಲ್ಲಷ್ಟೇ ಖುಷಿ ಅನುಭವಿಸುತ್ತಿದ್ದವರು ಮುಂದೆ ಆ 
ಮಕ್ಕಳು ಓದುವುದನ್ನು ಮತ್ತು ಬರೆಯುವುದನ್ನು ಕಅಯುವ 
ಕಡೆಗೂ ಆಸಕ್ಷಿ ತೋರಿದರು ಮತ್ತು ಇಂತಹ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಂಡಿದ್ದಾರೆ ಎಂಬುದು ಸಹ ಇಲ್ಲ ಸ್ಪಷ್ಟವಾಯುತು. 
ಶಾಲೆಯಲ್ಲ ಶಿಕ್ಷಕರಿಗೆ ಮಗು ಕೇಂದ್ರಿತ ಅಭ್ಯಾಸಗಳ ಬಣ್ಣೆ 
ಶಿಕ್ಷಣಶಾಸ್ತ್ರದ ಪ್ರಾತ್ಯಕ್ಷಿಕೆಯ ಆಕರಗಳ ಬೆಂಬಲ ಸಿಕ್ಕರೆ ಮತ್ತು 
ಸಾಕಷ್ಟು ಉತ್ತಮವಾದ ಮಕ್ಷಳ ಸಾಹಿತ್ಯ ಲಭಸಿದರೆ ವಿದ್ಯಾರ್ಥಿಗಳ 
ಕಲಕಾ ಮಟ್ಟದಲ್ಲಿ ನಿರೀಕ್ಷಿತ ಬದಲಾವಣಿಯನ್ನು ತರಬಹುದು ಎಂಬ 
ಊಹೆಯ ಮೇಲೆ ಈ ಕಾರ್ಯಕ್ರಮವು ನಿಂತಿದೆ. ಒಂದು 
ತರಗತಿಯೊಳಗಿನ ಎಲ್ಲಾ ಮಕ್ನಳೂ. ಅವರ ಕಅಯುವ 
ಸಾಮರ್ಥ್ಯದ ವೈವಿಧ್ಯತೆಯ ಹೊರತಾಗಿಯೂ, ಪರಿಣಾಮ- 
ಕಾರಿಯಾಗಿ ಕಲಯಬಲ್ಲರು ಎಂಬುದನ್ನು ಖಾತರಿಪಡಿಸುವುದೇ 
ಈ ಕಾರ್ಯಕ್ರಮದ ಕೇಂದ್ರ ಗಮನವಾದ 'ವೈಯಕ್ತಿಕ ಅವಶ್ಯಕ 


ಬೋಧನೆ ಯನ್ನು (Differentiated instruction) 
ಉತ್ತೇಜಸುವುದಾಗಿತ್ತು. ಈ ಕಾರ್ಯಕ್ರಮದ ವಿನ್ಯಾಸವು ಶಿಕ್ಷಕರಿಗೆ 
ತಮ್ಮ ಅಭ್ಯಾಸಗಳನ್ನು ಅವಲೋಕಿಸಲು ಮತ್ತು ಪ್ರತಿಬಂಬಸಲು 
ಅವಕಾಶ ಕೊಡುವಂತೆ ಇತ್ತು. 


ಫಲಅತಾಂಪಶದ ವಿಶ್ಲೇಷಣೆ 


ಶಿಕ್ಷಕರ ಜೊತೆಗಿನ ಸಭೆಗಕಲ್ಲ ದಾಬಖಲಸಿಕೊಂಡ ಅವರ 
ಚಿಂತನೆಗಳನ್ನು. ಬೋಧನೆಯ ವಿವರಗಳನ್ನು ಮತ್ತು 
ಅಭಿಪ್ರಾಯಗಳನ್ನು ವಿಶ್ಲೇಷಿಸಿದಾಗ, ನಮಗೆ ಭಾಷಾ ಬೋಧನಾ 
ಕಾರ್ಯಕ್ರಮದ ಕೇಂದ್ರ ಗಮನ ಏನಿರಬೇಕು ಎಂಬ ಸ್ಪಷ್ಟವಾದ 
ಕಲ್ಪನೆ ಸಿಕ್ಕಿತು. 


ಕಾಯಕ್ರಮಗಳ ಅನುಷ್ಠಾನದ ಅವಧಿಯಲ್ಲಿ ಎಲ್ಲಾ ಮಕ್ನಳೂ 
ತಮ್ಮದೇ ಗತಿಯಲ್ಲ ಮತ್ತು ತಮ್ಮದೇ ಹಾದಿಯಲ್ಲ ಕಅಯುವ 
ಯೋಜನೆಗಳಗೆ ನೆರವಾಗಬಹುದಾದಂಥ ಒಳನೋಟಗಳುಳ್ಳ 
ಕೆಲವು ಆಧಾರ ಸ್ವರೂಪದ ತತ್ವಗಳು ಹೊರಹೊಮ್ಮಿದವು. ಈ 
ತತ್ವಗಳನ್ನು ಈ ಕೆಳಗಿನಂತೆ ಕ್ರೋಢೀಕರಿಸಬಹುದು: 


1 ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಿಗೆ ಏನನ್ನು ಕಅಸಬೇಕು 
ಮತ್ತು ಅದನ್ನು ಏಕೆ ಕಲಸಬೇಕು ಎಂಬ ಅಂಶಗಳ ಕುರಿತು 
ಮಾರ್ಗದರ್ಶನ ಮಾಡಬೇಕು. ಶಿಕ್ಷಕರಿಗೆ ವಿದ್ಯಾರ್ಥಿಗಳ 
ಅವಶ್ಯಕತೆಗಳಗೆ ಸರಿಹೊಂದುವ ಅವರದೇ ಆದ ತರಗತಿ 
ಪ್ರಕ್ರಿಯೆಗಳನ್ನು ಬೆಳೆಸಿಕೊಳ್ಳಲು ಅವಶ್ಯಕ ಬೆಂಬಲ ಮತ್ತು 
ಮಾರ್ಗದರ್ಶನವನ್ನು ಒದಗಿಸಬೇಕು. 


2. ಪ್ರತಿ ಮಗುವೂ ಕಲಅಯುತ್ತದೆ ಎಂಬ ವಿಷಯ ಬಹಳ 
ಸ್ಪಷ್ಟವಾಗಿದೆ. ಆದರೆ ಒಂದು ಸಾಮಾನ್ಯವಾದ ಬೋಧನಾ ವಿಧಾನ 
ಎಲ್ಲಾ ಮಕ್ಷಳ ವಿವಿಧ ಕಲಕಾ ಅವಶ್ಯಕತೆಗಳನ್ನು ಪೂರೈಸದು 
ಅಥವಾ ಅದು ಒಂದೇ ತರಗತಿಯ ವಿವಿಧ ವಿದ್ಯಾರ್ಥಿಗಳ ವಿವಿಧ 
ಕಲಕಾ ಶೈಅಗಳಗೆ ಮತ್ತು ಪ್ರಕ್ರಿಯೆಗಳಗೆ ಹೊಂದಿಕೊಳ್ಳಲಾರದು. 


3. 'ಮೈಯಕ್ತಿಕ ಅವಶ್ಯಕ ಬೋಧನಾ ವಿಧಾನ', ಗ್ರಾಮೀಣ 
ಪ್ರದೇಶಗಳ ಸರಕಾರೀ ಶಾಲೆಗಳಲ್ಲ ಸದ್ಯ ಇರುವ ಬಹುವರ್ಗ ಮತ್ತು 
ಬಹುಹಂತದ ಬೋಧನಾ ಪರಿಸ್ಥಿತಿಗಳಗೆ ಅತ್ಯುತ್ತಮವಾಗಿ 
ಹೊಂದಾಣಿಕೆ ಆಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೈೆ 2021 


134 


4. ವಯೋಮಾನಕ್ಕೆ ಅನುಸಾರವಾದ ಮತ್ತು ಸಾಕಷ್ಟು ಸಂಖ್ಯೆಯ, 
ಬೇರೆಬೇರೆ ಪ್ರಕಾರದ ಪಠ್ಯಗಳು. ಉದಾಹರಣೆಗೆ ಕಥೆಗಳು. 
ಕವನಗಳು, ನಾಟಕಗಳು- ಓದುವುದು ಮತ್ತು ಬರೆಯುವುದರಲ್ಲ 
ಮಕ್ಕಳ ಆಸಕ್ತಿಯನ್ನು ಕುದುರಿಸುತ್ತವೆ. ಆದರೆ ಈ ಆಸಕ್ತಿಯನ್ನು 
ಹಿಂಬಾಲಸಿ ವಿದ್ಯಾರ್ಥಿಗಳಗೆ ವೈಯುಕ್ತಿಕವಾದ ಬೋಧನೆ ಮತ್ತು 
ಬೆಂಬಲ ಶಿಕ್ಷಕರ ಕಡೆಯುಂ೦ದ ಒದಗಿ ಬರಬೇಕು. ಯಾಕೆಂದರೆ ಅವರ 
ಆಸಕ್ತಿಬುಂದ ಮಾತ್ರ ಓದುವುದನ್ನು ಮತ್ತು ಬರೆಯುವುದನ್ನು 
ಕಆಯುವುದಕ್ಕೆ ಸಾಧ್ಯ ಆಣಲಾರದು. 


5. ಶಿಕ್ಷಕರು ಹೊಸ ದೃಷ್ಟಿಕೋನ ಮತ್ತು ವಿಧಾನಗಳನ್ನು 
ಕಆಯುವುದಕ್ಕೆ ಸಿದ್ಧವಿದ್ದಾರೆ. ಆದರೆ ಅವರ ದಿನನಿತ್ಯದ ತರಗತಿ 
ಬೋಧನೆ ವೇಳೆ ಎದುರಾಗುವ ಸವಾಲುಗಳನ್ನು ಮತ್ತು 
ಸನ್ನಿವೇಶಗಳನ್ನು ನಿರ್ವಹಿಸಲು ತಾತ್ರಿಕ ಉಪನ್ಯಾಸಗಳು ಸಹಾಯ 
ಮಾಡಲಾರವು. ಸಂಪನ್ಕೂಲ ವ್ಯಕ್ತಿಗಳು ಕಡ್ಡಾಯವಾಗಿ 
ತರಗತಿಗಳಗೆ ಭೇಟ ಕೊಡಬೇಕು ಮತ್ತು ಶಿಕ್ಷಕರ ಜೊತೆ ಸಮಯ 
ಕಳೆಯಬೇಕು. ನಿಜವಾದ ತರಗತಿ ಸನ್ನಿವೇಶಗಳಲ್ಲ ಬಳಕೆಗೆ 
೦ಶೋಗ್ಯವಾದ ಪರಿಹಾರೋಪಾಂಖಯುಗಳನ್ನುು ಅಭಿವೃದ್ಧಿ 
ಪಡಿಸಿಕೊಳ್ಳಲು ಶಿಕ್ಷಕರಿಗೆ ನೆರವಾಗಬೇಕು. 


ದಂಡಾಜಂಗಲ್‌ನ ಪ್ರಾಥಮಿಕ ಶಾಲೆಯಲ್ಪ್ಲ ಚುಟುಕು ಸಂಭಾಷಣೆ 
ನಡೆದ ಒಂದು ತಿಂಗಳ ನಂತರ, ದೀಕ್ಲಾಳ ಶಿಕ್ಷಕಿ ತಮ್ಮ ಗುಂಪಿನಲ್ಲಿ, 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಒಂದು ವಿಡಿಯೋವನ್ನು ಹಂಚಿಕೊಂಡರು. ದೀಕ್ಷಾ ತನ್ನ ಪಾಠ 
ಪುಸ್ತಕದ ಒಂದು ಕಥೆಯನ್ನು ವಿಮರ್ಶಿಸಿದ್ದು ನೋಡಿ ನನಗೆ 
ರೋಮಾಂಚನವಾಲಯುತು. ಆಕೆ ಕಥೆ ಮುಂದುವರೆದ ರೀತಿಯನ್ನು. 
ಪಾತ್ರಗಳನ್ನು ಮತ್ತು ಅವಳಗೆ ಏನು ಇಷ್ಟವಾಯುತು ಮತ್ತು ಏನು 
ಇಷ್ಟ ಆಗಲಲ್ಲ ಎಂಬುದನ್ನು ಚರ್ಜಿಸಿದ್ದಳು. ಆ ಕಥೆಯ 
ನಾಯಕನಂತೆ ತಾನು ಮಾತ್ರ ಯಾರನ್ನೂ ನೋಯುಸುವುದಿಲ್ಲ 
ಎಂದೂ ಹೇಳದ್ದಳು. ಇದು ನಾವು ಸಾಮಾನ್ಯವಾಗಿ ಓದುವ 
ವಿಮರ್ಶೆಗಳ ರೀತಿಯಲ್ಲ ಇಲ್ಲದೆ ಇರಬಹುದು. ಆದರೂ ಅದು 
ಕಥೆಯ ಬಣ್ಣೆ ಯೋಚನೆ ಮಾಡಿದ ವಿದ್ಯಾರ್ಥಿನಿಯೊಬ್ಬಳ 
ಚಿಂತನೆಗಳನ್ನು ತೋರಿಸಿಕೊಡುತ್ತದೆ. ಅದು ಅವಳದೇ 
ದೃಷ್ಟಿಕೋನಗಳನ್ನು ಹೊಂದಿದೆ ಮತ್ತು ಅದನ್ನು ಅವಳು ಅವಳದೇ 
ರೀತಿಯಲ್ಲ (ಇದನ್ನು 'ಪ್ರಂತಿಕೆಯ ಮತ್ತು ಹೊರಗಿನ ಒತ್ತಡಗಳಂದ 
ಭ್ರಷ್ಟವಾಗದಿರುವ' ಎಂದು ನೋಡಬೇಕು) ವ್ಯಕ್ತಪಡಿಸಿದ್ದಾಳೆ. 


ಅಂತಹ ಅನುಭವಗಳು ಮತ್ತು ಉದಾಹರಣೆಗಳು ಪ್ರತಿ ಮಗುವೂ 
ಕಆಯಬಲ್ಲದು ಎ೦ಬ ಶಿಕ್ಷಕರ ಮತ್ತು ಶಿಕ್ಷಕ ಶಿಕ್ಷಕರ ನಂಜಕೆ ಮತ್ತು 
ಬದ್ಧತೆಗಳನ್ನು ಹೆಚ್ಚಿಸುತ್ತವೆ. ಅಂತಹ ಸಾಧನೆಗೆ ಶಿಕ್ಷಕರ ಕಡೆಯಿಂದ 
ಬೇಕಾಗಿರುವುದು ಪ್ರತಿ ಮಗುವನ್ನೂ ಒಬ್ಬ ವ್ಯಕ್ತಿಯಾಗಿ 
ಆದರಿಸುವುದು ಮತ್ತು ಕಲಕಾರ್ಥಿಂಯ ಅವಶ್ಯಕತೆಗಳಗೆ 
ಅನುಗುಣವಾಗಿ ವ್ಯಕ್ತಿಗತ ಬೆಂಬಲಗಳನ್ನು ಒದಗಿಸುವುದೇ ಆಗಿದೆ. 


1 The Learning, Teaching and Assessment Guide, Chapter 3, http://www.ltag.education.tas.gov.au 


2 The Differentiated Classroom: Carol Ann Tomlinson 


ವರ್ತುಲ್‌ ದೌಂಡಿಯಾಲ್‌ ಅವರು ಡೆಹ್ರಾಡೂನ್‌ನಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಪ, 
ಸಂಪನ್ಕೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ 
ಸ್ಥಾತಕೋತ್ತರ ಪದವಿ ಪಡೆದಿದ್ದಾರೆ. ಅವರು ಪ್ರಥಮ್‌ ಮತ್ತು 'ರೂಮ್‌ ಟು ರೀಡ್‌'ನಂತಹ ಸಂಸ್ಥೆಗಳಲ್ಲೂ ಕೆಲಸ 
ಮಾಡಿದ್ದಾರೆ. ಹಿಸ್ಥರಿ ಚಾನಲ್‌ನ ವಿಷಯ ಸಂಪಾದಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದು, ತತ್ವಶಾಸ್ತ್ರ ಮತ್ತು 
ಸಂಶೋಧನೆಯಲ್ಲೂ ಆಸಕ್ತರಾಗಿದ್ದಾರೆ. ಅವರನ್ನು ಮುಂದಿನ ಮೇಲ್‌ ಐಡಿಯಲ್ಲ ಸಂಪರ್ಕಿಸಬಹುದು: 


vartul.dhaundiyal@azimpremijifoundation.org 


ಹಿಂದಿ ಭಾಷೆಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುವಾದ: ರಾಮಕ್ಕೃಷ್ಣ ಭಟ್‌ | ಪರಿಶೀಲನೆ: ಲತಾ ಕೆಸಿ 


ಸಂಪಾದಕರಿಗೆ ಪತ್ರಗಳು 


"ಒಂದು ಮೃದು, ಮಮತೆಯ ಸ್ಪರ್ಶ”'..... ನೀವು ಈ ಲೇಖನವನ್ನು 
ಹೆಣೆದ ರೀತಿ ನನಗೆ ನಿಜಕ್ಲೂ ಇಷ್ಟವಾಯುತು. ಇದರ ಜೊತೆಗೆ 
ಮಗುವಿನ ಕಲಕೆಯಲ್ಲ ಸಮರ್ರ ಶಿಕ್ಷಣದ ಮೇಲೆ ಪ್ರಭಾವ 
ಜರುವಂತಹ ಅನೇಕ ಅಂಶಗಳವೆ. ಈ ಲೇಖನದಲ್ಪ ನೀವು ಕೇವಲ 
ಭಾವನಾತ್ಕಕ ಅಂಶಗಳನ್ನು ಮಾತ್ರ ಪ್ರಸ್ತಾಪ ಮಾಡಿಲ್ಲ. ಬದಲಾಗಿ, 
ಶಿಕ್ಷಣಕ್ಕೆ ಇರುವ ಹಕ್ಕು ಜೀವನಕ್ಕಿರುವ ಹಕ್ಕಿನಷ್ಣೇ ಸಮಾನವಾದುದು 
ಎಂದು ಪ್ರತಿಪಾದಿಸಲು ದಾಖಲೆಗಳ ಉಲ್ಲೇಖವನ್ನೂ ಮಾಡಿದ್ದೀರಿ. 
ಸಣ್ಣ ಸಣ್ಣ ಸಂಗತಿಗಳಲ್ಲಯೂ ಕಅಯುವುದು ಸಾಕಷ್ಟಿರುತ್ತದೆ 
ಎಂಬುದನ್ನು ಕೂಡ ಈ ಲೇಖನದಲ್ಲ ಒತ್ತು ನೀಡಲಾಗಿದೆ. ಶಾಲಾ 
ಮಟ್ಟದಲ್ಲ ನಾವು ನಡೆಸುವ ಚರ್ಚೆ, ಮಾತುಕತೆಗಳ೦ದ ನಮ್ಮ 
ಅನುಭವಗಳ ಮೇಲೆ ಬೆಳಕು ಚೆಲ್ಲುವಂತಹ ಅತ್ಯಗತ್ಯವಾದ 
ಒಳನೋಟಗಳು ದೊರೆಯುತ್ತವೆ ಎಂಬ ಅರಿವು ಮೂಡಲೂ 
ಕಾರಣವಾಲಯುತು. ಮೇಡಂ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. 
ನಿಮ್ಮ ಅವಲೋಕನ ಮತ್ತು ಲೇಖನ ನನಗೆ ಬರೆಯಲು 
ಉತ್ತೇಜನವನ್ನು ನೀಡಿತು. 


ಸ್ಟೀಟ, ಶ್ರೀನಗರ, ಗರ್ವಾಲ್‌. 


"ಎಲ್ಲರಿಗೂ ಶಿಕ್ಷಣ: ಒಂದು ಸಂಭವನೀಯ ಸುಂದರ ಚಿತ್ರಣ' ಎ೦ಬ ಈ 
ಲೇಖನವನ್ನು ಓದಿ ನಾನು ನಿಜಕ್ಸೂ ಖುಷಿಪಟ್ಟೆ. ಈ ಲೇಖನವನ್ನು 
ಅಷ್ಟೇ ಸೊಗಸಾಗಿ ಮತ್ತು ಸರಳವಾಗಿ ಬರೆಯಲಾಗಿದೆ. ಇದರಲ್ಲ 
ನೀಡಲಾದ ಸಂದೇಶವು ವ್ಯಕ್ತವಾಗಿದೆ ಮತ್ತು ಸ್ಪಷ್ಟವಾಗಿದೆ. 
ಶಿಕ್ಷಣದಲ್ಲಿ ನಿಮಗಿರುವಷ್ಟು ಜ್ಞಾನ ಅಥವಾ ಅನುಭವ ನನಗೆ ಇಲ್ಲದೇ 
ಹೋದರೂ ಕೂಡ, ಕಳೆದ ಒಂದೂವರೆ ವರ್ಷಗಳಂದ ಠಃ ಕ್ಷೇತ್ರದಲ್ಲಿ 
ತೊಡಗಿಸಿಕೊಂಡಿರುವ ನಾನೂ ಇದೇ ಕಳಕಳಂಯನ್ನು 
ಹೊಂದಿದ್ದೇನೆ. ಶಿಕ್ಷಣ ಮತ್ತು ಆರೋಗ್ಯ ಪ್ರಯೋಗಗಳಗೆ 
ಒಳಗಾಗಬಾರದ ಕ್ಷೇತ್ರಗಳಾಗಿದ್ದು. ಅದರಿಂದ ಲಕ್ಷಾಂತರ ಜನರ 
ಬದುಕಿನ ಮೇಲೆ, ಇಡೀ ತಲೆಮಾರಿನ ಮೇಲೆ ಪರಿಣಾಮ ಚೀರುವ 
ಸಾಧ್ಯತೆಯಿದೆ. ಶಿಕ್ಷಕರು ಜವಾಬ್ದಾರಿಗಳಗೆ ಹೆಗಲು ಕೊಡದೇ 
ಇರುವುದು. ಪಾಲಕರ ನಿರ್ಲಕ್ಷ್ಯ. ತೀರ್ಪಿಗಿಆಯುವ ಸಮಾಜ ಮತ್ತು 
ಮಕ್ಕಳ ಅಸಹಾಯಕತೆ ಇವೆಲ್ಲವೂ ಸಂಭವಿಸುತ್ತಿರುವುದನ್ನು 
ನೋಡಿದಾಗ ನನ್ನಲ್ಲ ಮರುಕ ಹುಟ್ಟಿಸುವಂತೆ ಮಾಡಿವೆ. ಅಷ್ಟಕ್ಸೂ 
ನಾವು ಎತ್ತ ಸಾಗುತ್ತಿದ್ದೇವೆ? ವ್ಯಕ್ತಿ ಕನಿಷ್ಠ ಮೂಲಭೂತ 
ಸಂಗತಿಗಳನ್ನಾದರೂ ಅರಿತುಕೊಳ್ಳುವುದರಿಂದ ಕಂಠಪಾಠ 
ಮಾಡುವುದೇ ಉತ್ತಮ ಎಂದು- ಕೆಲವೊಮ್ಮೆ ನನಗೂ ಅನ್ನಿಸುತ್ತದೆ. 


ಜನ್ನಿ ಠಾಕೂರ್‌, 

ಸಹಾಯಕ ವ್ಯವಸ್ಥಾಪಕ, 

ಜಾನಕಿ ದೇವಿ ಬಜಾಜ್‌ ಗ್ರಾಮ ವಿಕಾಸ ಸಂಸ್ಥಾ, 
ಕಂಗ್ರಾ. ಹಿಮಾಚಲ ಪ್ರದೇಶ. 


ಲರ್ನಿಂಗ್‌ ಕರ್ವ್‌ನಲ್ಪರುವ ಲೇಖನಗಳು ವಿಶಿಷ್ಠವಾದವುಗಳಾಗಿವೆ ಎಂದು ನಾನು ಹೇಳಲೇಬೇಕು. ನನ್ನಂತಹ ಓದುಗನಿಗೆ ಇದು ಖ್ಯಾತ ಶಿಕ್ಷಣ 
ತಜ್ಞರು ಮತ್ತು ವೃತ್ತಿನಿರತರ ಅಪಾರ ಅನುಭವಗಳನ್ನು ಹೊತ್ತು ತರುವ ಮಾರ್ಗಪರಿವರ್ತಕ. ಠ ಕ್ಷೇತ್ರದಲ್ಲಯೇ ತೊಡಗಿಸಿಕೊಂಡಿರುವ ನನಗೆ ಈ 
ಸಂಚಿಕೆಯು (ಪ್ರತಿಯೊಂದು ಮಗುವೂ ಕಅಯಬಲ್ಲದು -ಭಾಗ-1!) ತರಗತಿ ಕೊಠಡಿಯ ವಿಶ್ವಾಸಾರ್ಹವಾದ ಚಿತ್ರಣವನ್ನು ನನ್ನು ಮುಂದೆ ಇರಿಸಿತು 
ಮತ್ತು ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳನ್ನು ನಿಭಾಯಿಸಲು ಬೇಕಾದ ದೃಷ್ಟಿಕೋನಗಳನ್ನೂ ಒದಗಿಸಿದೆ ಎಂದು ನಾನು ಭಾವಿಸಿದ್ದೇನೆ. ಸ್ವಾತಿ ಸರ್ಕಾರ್‌ 
ಅವರು ಬರೆದ 'ಪ್ರತಿ ಮಗುವಿಗೂ ನಾಲ್ಕು ಕಾರ್ಯಾಚರಣೆಗಳು' ಲೇಖನ ಗಣಿತ ತರಗತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲ ಸಾಕಷ್ಟು 
ಸಹಾಯವಾಯುತು. ಕಮಲೇಶ್‌ಚಂದ್ರ ಜೋಷಿ ಅವರು ಬರೆದ ಓದಲು ಕಷ್ಟಪಡುವ ಮಕ್ಕಳು ಕುರಿತ ಲೇಖನ ಮತ್ತು ಚಂದ್ರಿಕಾ ಸೋನಿ ಅವರ 
"ವಿಷಯಗಳ ರೈಅನ ಮೇಲೆ ಒಂದು ಪತ್ರದ ಪ್ರಯಾಣ' ಲೇಖನದಲ್ಲ ಮಕ್ಕಳ ಬರಹಗಳ ಚತ್ತಗಳನ್ನು ಬಳಸಿರುವುದನ್ನು ಶಿಕ್ಷಕರ ಕಾರ್ಯಾಗಾರದಲ್ಲ 
ಪ್ರಸ್ತುತಪಡಿಸಿದರೆ ಸದಸ್ಯರಿಗೆ ಸಹಕಾರಿಯಾಗಲದೆ. ಅಂಕಿ-ಅಂಶಗಳು ಮತ್ತು ಅನುಭವಗಳನ್ನು ಹೊಂದಿದ ತರಗತಿಕೊಠಡಿ ಆಧಾರಿತ ಇನ್ನಷ್ಟು 
ಲೇಖನಗಳನ್ನು ಪ್ರಕಟಸುವುದರಿಂದ ಹೆಚ್ಚು ಉಪಯೋಗವಾದೀತು. ಪುಸ್ತಕಗಳ ವಿಮರ್ಶೆ ಪ್ರಕಟಸುವುದರಿಂದ ಪುಸ್ತಕಗಳನ್ನು ಆಯ್ದೆಮಾಡಿ 


ಓದಲು ಅನುಕೂಲವಾಗಲದೆ. 


ರವೀಂದ್ರ ಜೈನ್‌, ಸಂಪನ್ಮೂಲ ವ್ಯಕ್ತಿ, ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಮಂಡ್ಯ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


135 


136 


ಸಂಪಾದಕರಿಗೆ ಪತ್ರಗಳು 


EE 
ನಿ 


ರಾಜಶ್ರೀ ಶ್ರೀನಿವಾಸನ್‌ ಅವರು ಬರೆದ "ಸಮನ್ವಯ ತರಗತಿಗಳಗೆ ಶಿಕ್ಷಕರನ್ನು ಸಜ್ಜುಣೊಳಸುವುದು' ಲೇಖನ ವಿದ್ಯಾರ್ಥಿಗಳಗೆ ಸವಾಲಾಗಿರುವ 
ಕಾರ್ಯಕ್ರಮದ ಕುರಿತಾದುದರಿಂದ ನನಗೆ ಅತ್ಯಂತ ಆಸಕ್ತಿ ಮೂಡಿಸಿತು. ಹಾಗಾಗಿ. ಒಬ್ಬ ವಿದ್ಯಾರ್ಥಿಯು ಶಿಕ್ಷಕರ ಜೊತೆಗೆ ಅನಾಥಾಶ್ರಮ 
ಅಥವಾ ನಗರದ ಕೊಳೆಗೇರಿಗಳಗೆ ಭೇಟ ನೀಡಿದಾಗ ಎದುರಿಸುವ ಸವಾಲು ಹಾಗೂ ಒಬ್ಬ ಶಿಕ್ಷಕಿಯು ತನ್ನು ತರಗತಿಯಲ್ಲ ಮೊದಲ ಬಾರಿಗೆ ಒಂದು 
ಕಥೆಯ ಬಣ್ಣೆ ತನ್ನ ಮಕ್ಕಳಂದ ಮಾತನಾಡಿಸಲು ಪ್ರಯತ್ನಿಸಿದಾಗ ಎದುರಿಸುವ ಅಂತಹುದೇ ಸವಾಲನ್ನು ತುಲನೆ ಮಾಡಿದರೆ ಏನಾಗುತ್ತದೆ 
ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಇಬ್ಬರೂ ಹೊಸ ಅನುಭವಗಳಗೆ ಮುಖಾಮುಖಯಾಗಿರುತ್ತಾರೆ, ತಮಗೆ ಪರಿಚತವಲ್ಲದ 
ಕ್ಷೇತ್ರವನ್ನು ಅವರು ಪ್ರವೇಶ ಮಾಡಿರುತ್ತಾರೆ ಮತ್ತು ಆ ಮೂಲಕ ಒಂದಲ್ಲ ಒಂದು ವಿಧದಲ್ಲ ಅಸಮರ್ಪಕ (ಅನುಭವ, ದೃಷ್ಟಿಕೋನ ಅಥವಾ ಸಿದ್ಧತೆ) 
ಎನ್ನುವಂತಹ ಅನುಭವಗಳು ಅವರದಾಗಿರುತ್ತವೆ. ಆದರೆ, ಈ ಅಸಮರ್ಪಕತೆಯನ್ನೇ ಸಕಾರಾತ್ಮಕ ಅನುಭವವನ್ನಾಗಿ. ಹದವರಿತ ಚರ್ಚೆಯ 
ಮೂಲಕ ಅಭವೃದ್ಧಿಗೆ ಪೂರಕವಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ. ಶಿಕ್ಷಕರಿಗೆ ತಮ್ಮದೇ ತರಗತಿಯಲ್ಲ. ತಮ್ಮದೇ ಮಕ್ಕಳ ಸಮ್ಮುಖದಲ್ಲ ಇಂತಹ 
"ಅಸಮಪರ್ಪಕತೆ' ಎದುರಾದಾಗ ಇದನ್ನೇ ಬದಲಾವಣೆಗೆ ಅಥವಾ ಕಲಕೆಗೆ ಅತ್ಯ೦ತ ಶಕ್ತವಾದ ಕ್ಷಣ ಎಂದು ಭಾವಿಸಬೇಕು ಎಂಬುದು ನನ್ನು 
ಅಭಿಪ್ರಾಯವಾಗಿದೆ. ಇದರ ಅರ್ಥ ಅವರು ಏನೋ ಹೊಸ ಪ್ರಯೋಗದ ಪ್ರಯತ್ನ ನಡೆಸಿದ್ದಾರೆ ಎಂಬುದೇ ಆಗಿದೆ ಮತ್ತು ಈ ಅಸಮರ್ಪಕತೆಯನ್ನು 
ಮೀರಲು ಬದಲಾವಣೆಯನ್ನೂ ಅವರು ಆಯ್ದೆ ಮಾಡಿಕೊಳ್ಳಬಹುದಾಗಿದೆ. 


ಅರ್ದನಾ, ಸಹಾಯಕರು. ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಯಾದಗಿರಿ, ಕರ್ನಾಟಕ. 


ಲರ್ನಿಂಗ್‌ ಕರ್ವ್‌ನಲ್ಲ ಅತ್ಯ೦ತ ಆಸಕ್ತಿಯ ಮತ್ತು ಸ್ಫೂರ್ತಿದಾಯಕ ಲೇಖನಗಳನ್ನು ಓದುವುದು ಹರ್ಷದ ಸಂಗತಿಯಾಗಿದ್ದು, ವಿಶೇಷವಾಗಿ 
ಇತ್ತೀಚಿನ ಸಂಚಿಕೆಯಲ್ಲರುವ "ಮಕ್ಕಳು ವಿಭಿನ್ನ ರೀತಿಯಲ್ಲ ಕಅಯುತ್ತವೆ' ಲೇಖನ ತು೦ಬ ಮುದನೀಡಿದೆ. ಎಲ್ಲ ಉತ್ಸಾಹಿ ವೃತ್ತಿನಿರತರ ಚಿಂತನೆಗಳು. 
ಅನುಭವಗಳು, ಕೆಲಸಗಳನ್ನು ಹಂಚಿಕೊಳ್ಳಲು ನೀವು ಕಲ್ಪಸಿರುವ ವೇದಿಕೆ ಶಿಕ್ಷಣ ಕ್ಷೇತ್ರದಲ್ಲಿರುವ ಎಲ್ಲರಿಗೂ ಉಪಯುಕ್ತವಾಗಿವೆ. ಭನ್ನು 
ಹಿನ್ನೆಲೆಯಿರುವ ಮಕ್ಷಳು ವಿಭಿನ್ನವಾದ ಆಸಕ್ತಿಗಳನ್ನು ಹೊಂದಿರುತ್ತಾರೆ ಎಂಬುದು ನನ್ನು ವೈಯಕ್ತಿಕ ಅನುಭವವಾಗಿದೆ. ಕೇವಲ ಭಾಷೆಯ 
ಕಾರಣದಿಂದ ಒಂದು ಮಗು ಅಂಗನವಾಡಿಯಲ್ಲ ಜಡವಾಗಿರುತ್ತದೆ. ಆ ಮಗುವಿಗಿರುವ ಆಸಕ್ತಿಗಳು ಮತ್ತು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು 
ವಿಶೇಷ ಗಮನ ನೀಡಿದಾಗ ಅತ್ಯಂತ ಕ್ರಿಯಾಶೀಲ ಮಗುವಾಗಿ ಬದಲಾಗುತ್ತದೆ. ನಾವೀಗ ಲರ್ನಿಂಗ್‌ ಕರ್ವ್‌ನ ಮುಂದಿನ ಸಂಚಿಕೆಗಾಗಿ 
ಕಾಯುತ್ತಿದ್ದೇವೆ! 


ಮಚ್ಚೇಂದರ್‌ ಜುಕಂತಿ, 
ಆರಂಭಕ ಬಾಲ್ಯ ಶಿಕ್ಷಣ ಉಪಕ್ರಮ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಸಂಗಾರೆಡ್ಡಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸಂಪಾದಕರಿಗೆ ಪತ್ರಗ ಛು 


ಬ್ಯೂಟಪಾರ್ಲರ್‌ ಮುಂದೆ ಹುಡುಗಿಯೊಬ್ಬಳು ಓದುತ್ತಿರುವ ಚಿತ್ರವಿರುವ ಮುಖಪುಟ ಚೆನ್ನಾಗಿದೆ. ಸಂಪಾದಕರಿಂದ ಸಕಾರಾತ್ಮಕ ಮತ್ತು ಸ್ಹಾಗತದ 
ಟಪ್ಪಣಿಯನ್ನು ಒಳಗೊಂಡ ಸಂಪಾದಕೀಯ ಇಡೀ ನಿಯತಕಾಅಕದ ಚಿತ್ರಣವನ್ನು ನೀಡುತ್ತದೆ. ಅನಂತ ಗಂಗೋಲಾ ಅವರು ಬರೆದ "ಎಲ್ಲರಿಗೂ 
ಶಿಕ್ಷಣ: ಒಂದು ಸಂಭವನೀಯ ಸುಂದರ ಚಿತ್ರಣ' ಎ೦ಬ ಲೇಖನದಲ್ಪ ಭಾರತದಲ್ಪ ಶಿಕ್ಷಣಕ್ಷೆ ಸಂಬಂಧಿಸಿದ ಎಲ್ಲ ನೀತಿಗಳ ವಿಶ್ಲೇಷಣೆ ಮಾಡಲಾಗಿದೆ: 
ಈ ನೀತಿಯುಂದಾಗಿ ಮೊದಲ ತಲೆಮಾರಿನ ಶಿಕ್ಷಣಾರ್ಥಿಗಳನ್ನು ನಿಭಾಯಿಸಲು ಪೂರ್ವತಯಾರಿ ಇಲ್ಲದ ಶಿಕ್ಷಕರಿಂದ ಶಾಲೆಗಳು ಹೇಗೆ ತುಂಬ 
ಹೋಗಿವೆ ಎಂಬುದನ್ನು ಇದರಲ್ಲ ವಿವರಿಸಲಾಗಿದೆ. ನಮ್ಮ ಸಮಾಜದ ತಳಸ್ತರದ ಜನರು, ಅದರಲ್ಲೂ ಮುಖ್ಯವಾಗಿ ಶಂ ವ್ಯವಸ್ಥೆಗೆ 
ಒಗ್ಗಿಕೊಳ್ಳಲಾಗದೇ ಅದರಿಂದಲೇ ತಮ್ಮ ಮುದ್ಧತೆ, ಸ್ವಂತಿಕೆಯನ್ನು ಕಳೆದುಕೊಂಡಿರುವ ದಅತರು ಮತ್ತು ಬುಡಕಟ್ಟು ಜನಾಂಗದ ಮಕ್ಕಳನ್ನು 
ತಲುಪುವಲ್ಲಿ ಸರ್ವರಿಗೂ ಶಿಕ್ಷಣ ಕಾರ್ಯಕ್ರಮ ವಿಫಲವಾಗಿರುವ ಬಣ್ಣೆ ಅವರು ತಮ್ಮ ಲೇಖನದಲ್ಲ ವಿಶದಪಡಿಸಿದ್ದಾರೆ. ಇಂತಹ ಬುಡಕಟ್ಟು 
ಸಮುದಾಯದ ಜೊತೆ ಕೆಲಸ ಮಾಡಿದ ಅನುಭವವಿರುವ ನನಗೆ ಲೇಖಕರ ಭಾವನೆಗಳು ಅರ್ಥವಾಗುತ್ತವೆ. ಒಂದು ಸಿದ್ಧ ಮಾದರಿ ಎಲ್ಲರಿಗೂ 
ಅನ್ನಯುಸುವ ಧೋರಣೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಧ್ಯವಿಲ್ಲ. ಇದು ಶಿಕ್ಷಣ ವ್ಯವಸ್ಥೆಗೆ ಒಳತಿಗಿಂತ ಹೆಚ್ಚು ಹಾನಿಯೇ ಮಾಡುತ್ತದೆ. 'ನನ್ನ ಪ್ರಕಾರ, 
ಕಾರಣಗಳು ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಸಂಪನ್ಮೂಲಗಳ ಕೊರತೆಯೋ ಎಂಬುದು ಸ್ಪಷ್ಟವಾಗದೇ ಇದ್ದರೂ ಕೂಡ ಸರ್ವರಿಗೂ ಶಿಕ್ಷಣದ 
ಹಿನ್ನೆಲೆಯಲ್ಲ ಒಬ್ಬ ಶಿಕ್ಷಕಿ ಮಾಡಿಕೊಳ್ಳಬೇಕಾದ ಸಿದ್ಧತೆಯನ್ನು ಒಂದು ಸರ್ಕಾರವಾಗಲೀ ಅಥವಾ ಸಮಾಜವಾಗಲೀ ನೀಡುವಂತಹುದ್ದಲ್ಲ.' ಇದು 
ಇಡೀ ಚಿಂತನೆಯ ಸಾರಾಂಶವನ್ನು ಹೇಳುತ್ತದೆ ಮತ್ತು ಸರ್ವರಿಗೂ ಶಿಕ್ಷಣ ಎಂಬ ಹಿನ್ನೆಲೆಯಲ್ಲ ಕಾರ್ಯನಿರ್ವಹಿಸಲು ನಮ್ಮ ಶಿಕ್ಷಕರನ್ನು 
ಸಿದ್ಧಗೊಳಿಸಲು ನಾವು ಕೆಲಸ ಮಾಡಬೇಕು ಎನ್ನುವ ಮಹತ್ವದ ಅಂಶದ ಬಣ್ಣೆ ಬೆಳಕನ್ನು ಚೆಲ್ಲುತ್ತದೆ. 


"ಮಕ್ಕಳ ಸಾಮರ್ಥ್ಯದ ಮೇಲೆ ಶಿಕ್ಷಕರ ನಂಜಕೆಯ ಮಹತ್ವ' ಎಂಬ ವಿಮಲಾ ರಾಮಚಂದ್ರ ಅವರ ಲೇಖನ, ಶಿಕ್ಷಕರು ತಮ್ಮ ಪೂರ್ವಗ್ರಹಗಳ 
ವಿಚಾರದಲ್ಲ ಎಚ್ಚರಿಕೆಯಿಂದ ಇರುವ ಬಗ್ಗೆ ಅವರ ಜೊತೆ ಕೆಲಸ ಮಾಡಬೇಕಾದ ಮಹತ್ವ ಮತ್ತು ಅವರ ಪರ್ಯಾಲೋಚನೆಯಲ್ಲ ಸಹಾಯ 
ಮಾಡುವ ಬಗ್ಗೆ ಮರುಚಿಂತನೆ ನಡೆಸುವಂತೆ ಮಾಡಿದೆ. ಅಮೃತಾ ಮಾಸಿಹ್‌ ಅವರು ತಮ್ಮ ಲೇಖನದಲ್ಲ (ಕಥೆ ಹೇಳುವ ಮೂಲಕ ಮಕ್ಕಳನ್ನು 
ತೊಡಗಿಸಿಕೊಳ್ಳುವುದು) ಮಕ್ಷಳು ತಮ್ಮ ಸ್ವಂತ ಕಲಕೆಗೆ ತಾವೇ ಮಾಲೀಕರು ಎಂಬ ವ್ಯಾಖ್ಯಾನ ನೀಡಿರುವುದು ಹೇಗೆ ಎಂಬುದು ಕುತೂಹಲಕಾರಿ. 
"ಪೂರಕ ಕಅಕಾ ವಾತಾವರಣ ರೂಪಿಸುವುದು' ಎ೦ಬ ಲೇಖನದಲ್ಲ ಅರುಣಾ ಜ್ಯೋತಿ ಅವರು ನಾನಾ ವಿಧದ ಕಲಕಾರ್ಥಿಗಳನ್ನು ತೊಡಗಿಸಿಕೊಳ್ಳುವ 
ಅನೇಕ ಕಾರ್ಯಸಾಧ್ಯತೆಗಳ ಮಾರ್ಗಗಳನ್ನು ವಿವರಿಸಿದ್ದಾರೆ. ಪಾಲಕರನ್ನೂ ತೊಡಗಿಸಿಕೊಳ್ಳುವ ಮಾರ್ಗಗಳ ಬಣ್ಗೆ ಹೇಳುವ ಈ ಲೇಖನ, 
ಇದರಿಂದ ಪಾಲಕರಿಗೂ ತಮ್ಯ ಮಗುವಿನ ಶಿಕ್ಷಣದ ಜವಾಬ್ದಾರಿ ಬರುವಂತೆ ಮಾಡುತ್ತದೆ ಎಂಬುದನ್ನು ವಿವರಿಸಿದ್ದಾರೆ. 


'ವಿಷಯಗಳ ರೈಅನ ಮೇಲೆ ಒಂದು ಪತ್ರದ ಪ್ರಯಾಣ' ಎಂಬ ಚಂದ್ರಿಕಾ ಸೋನಿ ಅವರ ಲೇಖನವು, ವಿದ್ಯಾರ್ಥಿಗಳಕಲ್ಲ ಬರೆಯುವ ಕಲೆಯನ್ನು 
ಕರಗತಗೊಳಸುವಲ್ಲ ಸಮರ್ಥರಾದ ಶಿಕ್ಷಕಿಯ ಅನುಭವವನ್ನು ದಾಖಲಸಿದೆ. ಗಜೇಂದ್ರ ದೇವಾಂಗನ್‌ ಅವರು ಬರೆದಿರುವ "ಪರ್ಯಾಲೋಚನೆಯ 
ದಾಖಲೀಕರಣ: ಶಿಕ್ಷಕರೊಬ್ಬರ ದಿನಚರಿ' ಎಂಬ ಲೇಖನ, ಅತ್ಯಂತ ಕಡಿಮೆ ಗಮನವನ್ನು ಹೊಂದಿರುವ ಒಬ್ಬ ಪುಟ್ಟ ಹುಡುಗನನ್ನು ಹೇಗೆ 
ತೊಡಗಿಸಿಕೊಳ್ಳುವಲ್ಲ ಸಮರ್ಥರಾದರು ಎಂಬ ತುಂಬಾ ಪ್ರಾಯೋಗಿಕವಾಗಿದ್ದ ವಿಚಾರಗಳನ್ನು ವಿವರಿಸುತ್ತದೆ. ಕಾರ್ಯಸಾಧುವಾದ ಇಂಥವನ್ನು 
[od ಕ್ಷೇತ್ರದಲ್ಲರುವ ಶಿಕ್ಷಕರೊಂದಿಗೆ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲ ನಾವು ಬಂಡಿತವಾಗಿ ಬಳಸಿಕೊಳ್ಳಬಹುದಾಗಿದೆ. ಡೈರಿಗಳನ್ನು 
ಬರೆಯುವಂತೆ ಶಿಕ್ಷಕರಿಗೆ ಉತ್ತೇಜನ ನೀಡುವ ಸಂದರ್ಭದಲ್ಲ ನಾನು ಈ ಲೇಖನವನ್ನು ಒಂದು ಉದಾಹರಣೆಯಾಗಿ ಬಳಸಲು ಬಯಸುತ್ತೇನೆ. 
ಬೋಧನಾ ಕಅಕಾ ಸಾಮದ್ರಿ (ಟಿಎಲ್‌ಎಂ): ಕಅಕೆಯ ಗೆಳೆಯ ಮತ್ತು ಗಣಿತದ ಅರ್ಥೈಸುವಿಕೆ ಎಂಬ ಬರಹದಲ್ಲ ಇಬ್ಬರು ಶಿಕ್ಷಕರಾದ ಜನಕ್‌ರಾಮ್‌ 
ಮತ್ತು ಮುನ್ನಿಲಾಲ್‌ ಬರ್ಸ್ಗೆ ಅವರು ತಮ್ಮ ಅನುಭವವನ್ನು ದಾಬಲಸಿದ್ದಾರೆ. ಆರಂಭಕ ದರ್ಜೆಯಲ್ಪ್ಲರುವ ಶಿಕ್ಷಣಾರ್ಥಿಗಳು ನಿರ್ದಿಷ್ಟವಸ್ತುಗಳ 
ಮೂಲಕ ಕಲಯುವಂತೆ ಮಾಡುವಲ್ಪ ಅನೇಕ ಕಲಕಾ ಸಲಕರಣಿಗಳು ಹೇಗೆ ಪರಿಣಾಮಕಾರಿಯಾಗಿವೆ ಎಂಬುದನ್ನು ಈ ಶಿಕ್ಷಕರು ಲೇಖನದಲ್ಲಿ 
ತಿಆಸಿದ್ದಾರೆ. 'ಮಕ್ಷಳು ತಾವಾಗಿಯೇ ಒಂದು ಅರ್ಥ ನಿರೂಪಣೆ ಮಾಡಿದರೆ, ಆ ಮೂಲಕ ಅವರು ತಿಆದುಕೊಂಡಿರುವ ಸಂಗತಿಗಳು ಅವರೊಂದಿಗೆ 
ಶಾಶ್ವತವಾಗಿ ಉಳದುಜಡುತ್ತವೆ' ಎಂಬ ಅವರ ವಾದ ಸಮಂಜಸವಾದುದಾಗಿದೆ. ಕಮಲೇಶ್‌ ಚಂದ್ರ ಜೋಷಿ ಅವರು ಬರೆದ 'ಹಿದಲು ಕಷ್ಟಪಡುವ 
ಮಕ್ಕಳು' ಲೇಖನ. ಪ್ರೌಢಶಾಲೆ ಶಿಕ್ಷಕರ ಜೊತೆ ಕಾರ್ಯನಿರ್ವಹಿಸುವ ನಮಗೆ ಹೆಚ್ಚು ಹತ್ತಿರವಾಗುತ್ತದೆ. ಮಕ್ಕಳು ಓದುವ ಸಂಗತಿಗಳು ಅವರ 
ಜೀವನದ ಸುತ್ತಮುತ್ತಲೇ ಇರಬೇಕು ಎಂಬ ಬಹುಮುಖ್ಯವಾದ ಅಂಶವನ್ನು ಲೇಖಕರು ಮಂಡಿಸುತ್ತಾರೆ ಮತ್ತು ಅವರ ಕೌಶಲ್ಯಗಳನ್ನು 
ಅಭವೃಧ್ಧಿಪಡಿಸುವುದಕ್ಕೆ ಸಂಬಂಧಿಸಿದ ಕೆಲಸಗಳು ವ್ಯವಸ್ಥಿತವಾಗಿ ಯೋಜಸಿದ್ದಾಗಿದ್ದರೆ ಮಾತ್ರ ಅಪೇಕ್ಷಿತ ಯಶಸ್ಸು ದೊರೆಯುತ್ತದೆ ಎಂಬ 
ಅಂಶವನ್ನು ಪ್ರತಿಪಾದಿಸುತ್ತಾರೆ. ಈ ಸಂಚಿಕೆಯಲ್ಲ ಇನ್ನೂ ಹಲವು ಕುತೂಹಲದ ಲೇಖನಗಳದ್ದು, - ಸಂಗಾರೆಡ್ಡಿಯ ಇಸಿಇ ತಂಡದ "ಮಕ್ಕಳು 
ವಿಭಿನ್ನ ರೀತಿಯಲ್ಲ ಕಅಯುತ್ತವೆ: ಸಂಗಾರೆಡ್ಲಿಯ ಅನುಭವ' ಲೇಖನ, ಕಮಲಾ ಭಂಡಾರಿ ಬರೆದ. "ಭಾಷಾ ಬೋಧನೆ: ವಸ್ಸು ವಿಷಯವನ್ನು 
ಸಂದರ್ಭದೊಡನೆ ಸಮೀಕರಿಸುವುದು' ಇವುಗಕಲ್ಲ ಪಮುಖವಾದವು. 


ಅಕ್ಷತಾ ಎಸ್‌. ಬೆಲ್ಲುಡಿ, 
ಸಂಪನ್ಯೂಲ ವ್ಯಕ್ತಿ. ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಕೊಪ್ಪಳ, ಕರ್ನಾಟಕ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


137 


138 


ಸಂಪಾದಕರಿಗೆ ಪತ್ರಗ ಛು 


ನನ್ನ ತಿಳುವಳಕೆಯ ಪ್ರಕಾರ ಇಸಿಎಂ೦ಎಲ್‌ ಕಾರ್ಯಕ್ರಮ 
ತಳಸಮುದಾಯದ ಮಕ್ಷಳನ್ನು ತಲುಪುತ್ತಿದೆ. ಇಂತಹ ಮಕ್ಕಳಗೆ 
ಕಾರ್ಯಕ್ರಮದ ಪ್ರಯೋಜನಗಳು ಲಭ್ಯವಾಗದೇ ಹೋದರೆ ಮತ್ತು 
ಸೂಕ್ತ ಶಾಲಾ ಆಯ್ದೆಗಳು ಸಿಗದೇ ಹೋದರೆ ಶಾಲೆಯನ್ನೇ 
ತ್ಯಜಸುವ ಸಾಧ್ಯತೆಗಳು ಹೆಚ್ಚರುತ್ತವೆ ಮತ್ತು ಅವರೇ ಬಾಲ 
ಕಾರ್ಮಿಕರಾಗಿ ದುಡಿಮೆಗೆ ಇಆಯುವ ಸಂಭವ ಇರುತ್ತದೆ. ಸುಮತಿ, 
ಭೀಮಾ ಮತ್ತು ವಿಷ್ಣು ಅವರ ಬಣ್ಗೆ ಹದಿ ಕೆಲವು ಮಕ್ಕಳಾದರೂ 
ಆರಂಭದಲ್ಲೇ ಶಾಲೆ ತ್ಯಜಸುವುದರಿಂದ ಪಾರಾದರಲ್ಲ ಮತ್ತು 
ಉನ್ನುತ ಶಿಕ್ಷಣವನ್ನೂ ಪಡೆಯಲು ಸಮರ್ಥರಾದರಲ್ಲ ಎಂಬುದನ್ನು 
ತಿಆದು ನಿಜಕ್ಕೂ ಆನಂದವಾಯುತು. ಇದೇ ಸಮಯಕ್ಕೆ ಇಂತಹ 
ಕಾಂರ್ಯಕ್ರಮಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು 
ಸಾಧ್ಯವಾಗದೇ ಶ್ರೇಣೀಕೃತ ಸಮಾಜಕ್ಕೆ ಬಲಅಯಾದ ಮಕ್ಷಳ ಬಗ್ಗೆ 
ಯೋಚಿಸುವಂತೆಯೂ ಮಾಡಿತು. 


ವಲಸೆ ಕಾರ್ಮಿಕರ ಮಕ್ಷಳಗೆ ಅವಕಾಶಗಳು ಎಂಬ ಶೀರ್ಷಿಕೆಯನ್ನು 
ಹೊಂದಿರುವ ಪ್ರಯೋಗಾತ್ಮಕ ಲೇಬನದಲ್ಲ ಶೋಭಾ ಮತ್ತು ಶುಭಾ 
ಅವರ ಯೋಚನೆಗಳು ಮತ್ತು ಠಗ ಮಾಡುತ್ತಿರುವ ಕೆಲಸದ ಬಧಣ್ಣೆ 
ಪ್ರಸ್ತಾಪ ಮಾಡಿರುವುದು ನಿಜಕ್ಕೂ ಗಮನಾರ್ಹ. ಉದ್ಯೋಗಕ್ಕಾಗಿ 
ಮಹಾನಗರಗಳತ್ತ, ದೇಶದ ನಾನಾ ಭಾಗಗಳಗೆ ವಲಸೆ 
ಹೋಗುತ್ತಿರುವ ವಲಸೆ ಕಾರ್ಮಿಕರ ಚಿತ್ರಗಳು ನಮ್ಮ ಕಣ್ಣ ಮುಂದೆ 
ಹಾದು ಹೋದವು. ಈ ಲೇಖನವನ್ನು ಓದುತ್ತಿರುವಾಗಲೇ, ಮಕ್ಕಳ 
ಅಭವೃದ್ಧಿ ಮತ್ತು ಕಲಕೆಯ ಮೇಲನ ಸಮಾಜೋ-ಆರ್ಥಿಕ 
ಪರಿಸ್ಥಿತಿಗಳ ಪ್ರಭಾವವನ್ನು ನಾವು ಶ್ಲಾಫಿಸಲೇಬೇಕು. ವಲಸೆ 
ಕಾರ್ಮಿಕರ ಮಕ್ಷಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ 
ಪ್ರಾಮಾಣಿಕ ಪ್ರಯತ್ನಗಳು ಮತ್ತು ವಿನೂತನ ನಿಲುವುಗಳನ್ನು ಕೂಡ 
ವಾವು ಗಮನಿಸಬಹುದಾಗಿದೆ. ಇದು ಶಿಕ್ಷಣದ ನವೀನ ಸಿದ್ದಾಂತದ 
ಸಾಧ್ಯತೆಗಳನ್ನೂ ಮನದಟ್ಟು ಮಾಡುತ್ತದೆ. ವಲಸೆ ಕಾರ್ಮಿಕರ 


ಶಿಕ್ಷಣಕ್ಲಾಗಿ ಕಾರ್ಯಕ್ರಮದ ಪೂರ್ಣ ಚಿತ್ರಣವನ್ನು 
ಸುಪ್ರಿಯಾ ನಾರಾಯಣಕರ್‌, ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. 
ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಬೆಂಗಳೂರು. 

ಹನುಮಂತ ರಾಜು, 


ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಬೆಂಗಳೂರು. 


ಈ ಕಾರ್ಯಕ್ಷೇತ್ರದಲ್ಲ ನಾವು ಆಗಾಗ, ನಮ್ಮದೇ ಸಾಮರ್ಥ್ಯ ವೃದ್ಧಿಗಾಗಿ ಮತ್ತು ಶಿಕ್ಷಕರೊಂದಿಗೆ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲ ಲರ್ನಿಂಗ್‌ 
ಕರ್ವ್‌ನ ಲೇಖನಗಳನ್ನು ಉಲ್ಲೇಖಸುತ್ತಿರುತ್ತೇವೆ. ನಾನು ಇತ್ತೀಚೆಗೆ ವಲಸೆ ಕಾರ್ಮಿಕರ ಮಕ್ಕಳಗೆ ಅವಕಾಶಗಳು (ಏಪ್ರಿಲ್‌ 2೦೭2೦) ಕುರಿತ 
ಲೇಖನವನ್ನು ಓದಿದೆ. ಇದು ನನಗೆ ಸಿದ್ದಾಂತ, ಪ್ರಕ್ರಿಯೆ, ಬೋಧನ ಶಾಸ್ತ್ರ ಮತ್ತು ಭಾಗೀದಾರರ ಸಹಭಾಗಿತ್ವದ ಬಗೆಗೆ ಉಪಯುಕ್ತವಾದ 
ಒಳನೋಟವನ್ನು ಒದಗಿಸಿತು. ದೈಹಿಕ ಮತ್ತು ಸಾಮಾಜಕ ನಿರ್ಬಂಧಗಳು ಎರಡನ್ನೂ ಒಕಗೊಂಡ ನಾನಾ ಅನನುಕೂಲಗಳನ್ನು ಹೊಂದಿರುವ 
'ಮುಬ್ಯವಾಹಿನಿ' ಮಕ್ಷಳಗೆ "ಸಂಪರ್ಕ ಶಾಲೆ'ಯ ಉದ್ದೇಶದ ಬಗ್ಗೆ ಈ ಲೇಖನ ಬೆಳಕು ಚೆಲ್ತದೆ. ಇದಕ್ಲೂ ಮುನ್ನು ಈ ಕೇಂದ್ರದ ಒಂದು ಭಾಗವೇ 
ಆಗಿರುವ ಪಾಲಕರು ಮತ್ತು ಮಕ್ಕಳನ್ನು ಒಳಗೊಂಡ ಸಮುದಾಯ ಮತ್ತು ಶಿಕ್ಷಕರ ಪಾತ್ರವನ್ನು ಈ ಲೇಖನದಲ್ಲ ಸೊಗಸಾಗಿ ವಿವರಿಸಲಾಗಿದೆ. 
ಮುಖ್ಯವಾಹಿನಿಗೆ ಬಂದಿರುವ ಅನೇಕ ಮಕ್ಕಳ ಯಶಸ್ಸು ಓದುಗರಿಗೆ ಸಂಪೂರ್ಣ ಚಿತ್ರಣವನ್ನು ಕೊಡಲು ಸಹಾಯ ಮಾಡಬಲ್ಲದು. ಸಮಾನವಾದ 
ಕಲಅಕಾ ವಾತಾವರಣವನ್ನು ಬೆಳೆಸಲು ಮತ್ತು ಬೆಂಬಅಸಲು ವಿಷಯಗಳ ಮಹತ್ವ ಮತ್ತು ಸಂಕೀರ್ಣತೆಯ ಬಗ್ಗೆ ತಿಆಸಲು ಒಂದು ನಗರಕ್ಕೆ 12 
ವರ್ಷಗಳೇ ಬೇಕಾದವು. ಶೈಕ್ಷಣಿಕವಾಗಿ ಹಾಗೂ ಸಾಮಾಜಕವಾಗಿ ಪ್ರಸ್ತುತವಾಗಿರುವ ಇಂತಹ ಲೇಖನಗಳನ್ನು ಬರೆಸಿದ ಇಡೀ ತಂಡಕ್ಕೆ. ಬರೆದ 
ಲೇಖಕರಿಗೆ ಶ್ಲಾತಫನೆಯ ಮಾತು ಸಲ್ಲಲೇಬೇಕು. ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸದಸ್ಯರು ಯಾವತ್ತೂ ಲರ್ನಿಂಗ್‌ ಕರ್ವ್‌ನ ಆಗಮನಕ್ಕಾಗಿ 
ಕಾಯುತ್ತಿರುತ್ತಾರೆ. ಇಂತಹ ಒಂದು ಅದ್ಭುತ ಓದಿಗಾಗಿ ಧನ್ಯವಾದಗಳು. 


ರಾಮಚಂದರ್‌ ಗಿರಿ, ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಬೆಂಗಳೂರು. 


ಆರಂಭಕ ಬಾಲ್ಯ ಶಿಕ್ಷಣಕ್ಕೆ (ಇನಿಇ) ಸಂಬಂಧಿಸಿದ ಲೇಖನಗಳನ್ನು ಪ್ರಕಟಸಿದ್ದಕ್ಕೆ ಧನ್ಯವಾದಗಳು. ಇಸಿಇ ಕ್ಷೇತ್ರದಲ್ಲ ಶಿಕ್ಷಕ ಬೋಧಕ ವೃತ್ತಿಯನ್ನು 
ಮಾಡುತ್ತಿರುವ ನನಗೆ ಈ ಅಧ್ಯಯನಗಳು ವಾಸ್ತವ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ನಾನು ಗಮನಿಸಿದ ವಿಷಯಗಳಗೆ 
ಈ ಅಧ್ಯಯನಗಳನ್ನು ತುಲನೆ ಮಾಡಿ ನೋಡಲು ಸಾಧ್ಯವಾಗಿದೆ. ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಜ್ಞಾನದೊಂದಿಗೆ ಇಸಿಇಯನ್ನು 
ನಡೆಸುವಲ್ಲ ಅಂಗನವಾಡಿ ಶಿಕ್ಷಕರ ಹೋರಾಟ ಮತ್ತು ಆಸಕ್ತಿ ನಿಜಕ್ಸೂ ಸ್ಪೂರ್ತಿದಾಯಕವಾಗಿದೆ. ಪಠ್ಯಕ್ರಮ ಮತ್ತು ಬೋಧನಾ ವಿಧಾನಗಳ ಬದ್ಗೆ 
ಅರ್ಥ ಮಾಡಿಕೊಳ್ಳುವಲ್ಲ ಅಂಗನವಾಡಿ ಶಿಕ್ಷಕರಿಗೆ ಇನ್ನೂ ಹೆಚ್ಚನ ಬೆಂಬಲದ ಅಗತ್ಯವಿದೆ ಎ೦ಬ ಹೇಳಕೆಯನ್ನು ವಾನು ಒಪ್ಪುತ್ತೇನೆ. ಇನಿ 
ಕಾರ್ಯಕ್ರಮದ ಮಹತ್ತ್ವ ಏನು ಎಂಬುದನ್ನು ಕೆಲವರು ಅರಿತಿದ್ದರೂ. ನೀತಿಯುಂದ ಹಿಡಿದು ಪಾಲಕರ ವರೆಗೆ ಇದಕ್ಕೆ ಇನ್ನೂ ಹೆಚ್ಚನ ಮಾನ್ಯತೆ 
ದೊರೆಯಬೇಕಾಗಿದೆ ಮತ್ತು ಇನ್ನಷ್ಟು ವೃತ್ತಿಪರರು ಠೇ ಕ್ಷೇತ್ರವನ್ನು ಪ್ರವೇಶ ಮಾಡಬೇಕಾದ ಅಗತ್ಯವಿದೆ ಎಂಬುದು ನನ್ನ ಭಾವನೆಯಾಗಿದೆ. 


ಚಿನ್ನಬ್ರಹ್ಮಯ್ಯ, ಜಲ್ಲಾ ಸಂಸ್ಥೆ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಸಂಗಾರೆಡ್ಡಿ. 
learningcurve @apu.edu.in ಗೆ ಬರೆಂಖುರಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಲರ್ನಿಂಗ್‌ ಕರ್ವ್‌ನ ಹಿಂದಿನ ಸಂಚಿಕೆಗಳನ್ನು ಈ ಕೆಳಗಿನ ಅಂಕ್‌ಗಳಲ್ಲ ಡೌನ್‌ಲೋಡ್‌ ಮಾಡಬಹುದು 
https://azimpremjiuniversity.edu.in/learning-curve 
ಸಲಹೆಗಳು ಅಥವಾ ಅನಿಸಿಕೆ ಮತ್ತು ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳಲು, ನಮಗೆ ಬರೆಂರಿ 
learningcurve @apu.edu.in 


ಮುದ್ರಣ ಮತ್ತು ಪ್ರಕಟಣೆ: ಮನೋಜ್‌ ಪಿ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಫಾರ್‌ ಡೆವಲಪ್‌ಮೆಂಟ್‌ ಪರವಾಗಿ 
ಮುದ್ರಣ: ರಮ್ಯಾ ರಿಪ್ರೋಗ್ರಾಫಿಕ್‌ ಪ್ರೈ ಅಮಿಟೆಡ್‌, ಸರ್ವೇ ನಂ. 16/2೭ಜ, ಸಿಂಗಸಂದ್ರ ಗ್ರಾಮ, ಎಇಸಿಎಸ್‌ ಲೇಔಟ್‌, 
ದಕ್ಷಿಣ್‌ ಹೋಂಡಾ ಹಿಂಭಾಗ, ಹೊಸೂರು ರಸ್ತೆ. ಬೆಂಗಳೂರು - 56೦೦68 ಕರ್ನಾಟಕ 
ಪ್ರಕಟಣೆ: ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, ಬೆಂಗಳೂರು - 562125 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕಿ, ಲರ್ನಿಂಗ್‌ ಕರ್ವ್‌ 


ನಮ್ಮೊಡನೆ ಕೆಲಸ ಮಾಡಿ! Ey... Premji 


ವಿಷ್ಪಣದಲ್ಲ 
ಬೋಧಕ ಹುಧಗಳು 


[ SNS NSE NSE SEES SSS | 
NAAAAAAAAAAAAAAAAAAAAAAAAAAL 


ನಾವು ಶಿಕ್ಷಣದ ಎಲ್ಲಾ ಕ್ಷೇತ್ರಗಳ೦ದಲೂ ಅರ್ಜಗಳನ್ನು 
ಆಹ್ತಾನಿಸುತ್ತಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ 


ಗಣಿತ ಶಿಕ್ಷಣ 
ವಿಜಾನ ಶಿಕಣ 

0 pe 
ಸಮಾಜ ವಿಜ್ಞಾನ ಶಿಕ್ಷಣ 
ಭಾಷಾ ಶಿಕ್ಷಣ 
ಆರಂಭಕ ಬಾಲ್ಯ ಶಿಕ್ಷಣ 
ಸಮನ್ವಯ ಶಿಕ್ಷಣ 
ಶಿಕ್ಷಕ ಶಿಕ್ಷಣ 


ಈ ಮೇಲನ ಕ್ಷೇತ್ರಗಳ೦ಂದ ಅಜರ್ಜಗಳನ್ನು ಆಹ್ತಾನಿಸುತ್ತಿದ್ದೇವೆ, 


ಹೆಚ್ಚಿನ ವಿವರಗಳಗಾಗಿ : 


Visit: https://azimpremijiuniversity.edu.in/jobs 


ಕೋವಿಡ್‌ 1೨ ರ ಸಾಂಕ್ರಾಮಿಕವು ನಮ್ಮ ದೇಶವೂ ಸೇರಿದಂತೆ 
ವಿಶ್ವದ ಅನೇಕ ದೇಶಗಳಲ್ಲ, ಹಿಂದೆಂದೂ ಕಾಣದಂತಹ ಬೃಹತ್‌ 
ಅರೋಗ್ಯ ಮತ್ತು ಜೀವನೋಪಾಯಕೆ ಸಂಬಂಧಿಸಿದ 
ಅಕ್ಕಟ್ಟನ್ನು ಸೃಷ್ಟಿಸಿದೆ. 


ಮುಂದುವರೆದಿರುವ ಈ ಅಕ್ಕಟ್ಟನಿಂದ ಅತ್ಯಂತ ಬಡಜನರು 
ಮತ್ತು ಕಡೆಗಣಿಸಲ್ಪಟ್ಟವರು ಊಹಿಸಲಾಗದ ಸಂಕಷ್ಟಕ್ಕೆ 
ಒಳಗಾಗಿದ್ದಾರೆ. 


ಅಜೀಂ ಪ್ರೇಮ್‌ ಜ ಫೌಂಡೇಷನ್‌ ಈ ಮಹಾ ಪಿಡುಗಿನಿಂದ 
ಉಂಟಾದ ಪರಸ್ಪರ ಸಂಬಂಧ ಹೊಂದಿರುವ ಆರೋಗ್ಯ ಮತ್ತು 
ಜೀವನೋಪಾಯವನ್ನು ಕುರಿತ ಆಯಾಮಗಳಲ್ಲ ತನ್ನ 
ಸಹಾಯಹಸ್ತವನ್ನು ಚಾಚಿದೆ. 


ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 
https://www.azimpremijifoundation.org ಗೆ ಭೇ ನೀಡಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ 
ಬೆಂಗಳೂರು-562125 


ಫೇಸ್‌ಬುಕ್‌: /azimpremjiuniversity 


ಶಾಲೆ ಮತ್ತು 
ಹಮಾಜ 


ಕುರಿತ ನಮ್ಮ ಮುಂದಿನ 
ಸಂಚಿಕೆಯನ್ನು ನಿರೀಕ್ಷಿಸಿ. 


ಇನ್‌ಸ್ಟಾಗ್ರಾಂ: @azimpremjiuniv 


ದೂರವಾಣಿ: 080-66144900 
www.azimpremjiuniversity.edu.in 


ಟ್ವಿಟರ್‌: @azimpremjiuniv 


